ನ್ಯೂ ವಾರ್ಷಿಕ ವಿಶೇಷಾಂಕವನ್ನು ನೀವು ಕೈಗೆತ್ತಿಕೊಂಡ ರೀತಿ ನಮ್ಮನ್ನು 
ಮೂಕವಾಗಿಸಿದೆ. "ಇಡೀ ವರುಷ ಓದಬಹುದಾದಷ್ಟು ಸುಗ್ರಾಸ ಸಾಮಗ್ರಿಯನ್ನು 
ಕೇವಲ ಒಂದು ಮಸಾಲೆ ದೋಸೆಯ 15 ರೂ. ಬೆಲೆಗೆ ಯಾಕಿ ಕೊಟ್ಟಿರಿ?'' 
ಎಂದು ಕೆಲವರು ನಮ್ಮನ್ನು ತರಾಟಿಗೆ ತೆಗೆದುಕೊಂಡಿದ್ದಾರೆ. ಎಲ್ಲರನ್ನೂ ಆದಷ್ಟು 
ವ್ಯಾಪಕವಾಗಿ, ಆಳವಾಗಿ ನಿಲುಕುವುದೇ ನಮ್ಮ ಮುಖ್ಯ ತವಕ. ಹಳ್ಳಿ-ಪಟ್ಟಣ, 
ಘಟ್ಟ-ಕರಾವಳಿ, ಉತ್ತರ-ದಕ್ಷಿಣ ಇತ್ಯಾದಿ ಯಾವ ಪ್ರಭೇದಗಳಿಲ್ಲದೆ 
ಏಕರೂಪವಾಗಿ ಕನ್ನಡದ ಎಲ್ಲೆಡೆಯಿಂದ ಭರಪೂರ ಬಂದ ನಿಮ್ಮ ಮಮತೆಯ 
ಸ್ವಾಗತ ನಮ್ಮ ಹೊಣೆಯನ್ನು ಹೆಚ್ಚಿಸಿದೆ. ಪ್ರತಿ ಜೀವಿಯ ಅನನ್ಯತೆಯನ್ನು 
ಗೌರವಿಸುತ್ತ, ಸಾರ್ವತ್ರಿಕ ಅನುಭೂತಿಯ ವಿನ್ಯಾಸವನ್ನು ವಿಸ್ತರಿಸುವ ನಮ್ಮ ಯತ್ನ 
ಮುಂದುವರೆಯುತ್ತದೆ. ಬುದ್ಧನ ಪ್ರತಿಮೆಯನ್ನು ಧ್ವಂಸಗೊಳಿಸಿದ ಸಿಡಿಮದ್ದುಗಳ 
ಸದ್ದು ಹೃದಯಗಳ ನೀರವದಲ್ಲಿ ಇನ್ನೂ ಆರುತ್ತಿರುವಾಗಲೇ, ಆ ಬುದ್ಧನ ಛಿನ್ನ 
ಎಚ್ಛಿನ್ನ ಚೂರುಗಳ ಮಾರಾಟವೂ ಬಜಾರುಗಳಲ್ಲಿ ಆರಂಭವಾಗಿಬಿಟ್ಟಿದೆಯಂತೆ! 
ಭಗ್ನಾವಶೇಷಗಳನ್ನು ಕೊಂಡು ಮೆರೆಯುವ ನಾಗರಿಕರಿಗೆಲ್ಲಿದೆ ಕೊರತೆ ಈ 
ಪ್ರಪಂಚದಲ್ಲಿ? | 

ವಿಗ್ರಹಗಳ ಮಾತಿರಲಿ, ಜೀವಂತ ಮನುಷ್ಯನ ಭಗ್ಗರೂಪಗಳೆ ಉದ್ದಿಗ್ನ ಕಾಲ 
ಇದು. ಮುರಿದ ಮೂಳೆ ಮತ್ತೆ ಕೂಡಲು ಬಿಗಿದು ಅಲ್ಲಾಡದೆ ಕೂರಿಸುತ್ತಾರೆ. 
ಹಾಗೇ ಕಂಗೆಟ್ಟ ಮನಸುಗಳನ್ನು ಜೋಡಿಸಲೂ ನಿಸ್ವಾರ್ಥದಲ್ಲಿ ಹುಟ್ಟಿದ 
ಮಮತೆಯ ಬಂಧನ ಬೇಕು. ಪರಸ್ಪರ ಅಮೃತ ಕ್ಷಣಗಳನ್ನು ಗುರುತಿಸೋಣ. 
ನಿಸ್ವಾರ್ಥ ಬರವಣಿಗೆಯ ಮುಖೇನ ಅವುಗಳನ್ನು ಹಂಚಿಕೊಳ್ಳೋಣ. “ಬಾಳುವ' 
ಖುಷಿಯನ್ನು ಅನುಭವಿಸೋಣ! 

ಸಂಪಾದಕ 


} RSE 


ಕತೆಗಳು 

ಬೈಗು ಮೊಗ್ಗು/ 8 ಶತಮಾನದ ಮೆಲುಕು 

ಶ್ರೀನಿವಾಸ ಕುಲಕರ್ಣಿ ಜಾ ನಾರ್ಜನೆ / 68 

ಆಸೆಯೆಂಬ ತಥಾಗತನ ವೈರಿ / 28 ಕೃಷ್ಣ ಕೊಲ್ತಾರ ಕುಲಕರ್ಣಿ 

ಚಿದಾನಂದ ಸಾಲಿ | ತ p: 

ಬಿಳಿಯೆಣ್ಣು, ದುಂಡವ್ವನ ದೆವ್ವ / 33 ವಿಶ್ವ ಭಾರತಿ / 136 

ಎಂ.ಎಸ್‌. ವೇದಾ F ಥು ಹಲ್ಹಾರ್‌ಳ ಚಿಕಿತ್ತೆ-ರುಂಪಾ ಲಹಿರಿ 
ಸ್ಕೂಟರ್‌ ಕಳ್ಳ / 48 ದೀಪಾ ಗಣೇಶ್‌ | 

ತೆ ಕಾವ್ಯ ಧಾರವಾಹಿ /46 
ಬೇರಿಲ್ಲದವರು / 56 ಕೆ.ವಿ.ತಿರುಮಲೇಶ್‌ 

ಉವಾ ಹೆಗಡೆ 
ಕಮಾನ್‌ ಇಂಡಿಯಾ / 96 
ಭಾವದ ಬಯಲು / 112 ಎನ್‌.ಕೆ. ಹನುಮಂತಯ್ಯ / 89 

ಎಸ್‌, ಗಂಗಾಧರಯ್ಯ ದೇವಯಾನಿ / 82 : 
ಅಗ್ನಿಸ್ನಾನ / 124 


ಮಂಜುನಾಥ್‌ ಗೀತಾ / 82 
ಸಿದ್ಧಾಪುರ ಸಂಜೀವ / 83 

ಚೇತನಾ ಬಾಳಗೋಡು / 83 
ಸುಕನ್ಯಾ ಕಳಸ / 84 


ಯತಿರಾಜ ವೀರಾಂಬುಧಿ 
ರನ್‌ ಕಥೆಗಳು / 133 
ಮುನಿಯಾಲ ಗಣೇಶ ಶೆ 
ಪದ್ಧಗಂಧಿನಿ (ಜನಪದ) / 86 
ಸಂ. ಎಲ್‌. ಆರ್‌. ಹೆಗಡೆ 


~~ 


ಅರವಿಂದ ನಾವಡ / 147 ಸಂಪುಟ -2 ಸಂಚಿಕೆ -2 


ಬೆಳ್ಳಿ ಕಸುಬು / 152 RS 


ಟಿ. ಎನ್‌. ಸೀತಾರಾಮ್‌ ಪ್ರಕಾಶಕರು, ಮುದ್ರಕರು, ಮಾಲಿಕರು 


ವ್ಯಂಗ್ಯಚಿತ್ರ 1134 ವಿಜಯ ಸಂಕೇಶ್ವರ 


ಆನಂದ್‌ ಪ್ರಿಂಟರ್ಸ್‌ ಅಂಡ್‌ ಪಬಿಷರ್‌ 
ಗು [ac ಳು 


ಅಂಕಣಗಳು 
ಜ್ರ 
ಮಂಟಪ / 22 ಬ 
ಜಯಂತ ಕಾಯ್ಕಿಣಿ 
ಕಥನ ಕುತೂಹಲ / 65 
ಭಳಾರೇ ವಿಚಿತ್ರಂ / 77 ಮುಖಪುಟ ಕಲಾಕೃತಿ : ವಿಶ್ವಕರ್ಮ-ಕ್ರೆಯಾನ್‌ 
ಸನಿಹ / 88 ಹಿಂಪುಟ ಛಾಯಾಚಿತ್ರ : ವಿ.ಕೆ. ಜನಾರ್ಧನ ಅಯ್ಯಂಗಾರ್‌ 
ಶಬ್ದತೀರ / 122 
ಕೊನೇ-ಸಿಪ್‌ / 160 ಸಂಚಿಕೆಯ ಕಲಾವಿದರು : ರಾವ್‌ಬೈಲ್‌, ಸೃಜನ್‌, ಇಕ್ಬಾಲ್‌ 
ಅಹ್ನದ್‌, ಬಿ.ಸಿ. ದೇವರಾಜ್‌, ಕಮಲಮ್‌ ಅರಸು, 
ಮೊಗ್ಗಿನ ಜಡೆ / 4 ಎನ್‌. ಆರ್‌ . ಬಡಿಗೇರ್‌, ಪ್ರೀತಿ ಸಂಯುಕ್ತಾ, ಶಶಿಧರ್‌, ಪ್ರವೀಣ್‌ 
ಭಾವ ಬಿಂದು / 6 ರಬಕವಿ, ಅಣ್ಣಪ್ಪ, ಬಾ ಸುಮಾ, ಪ್ರತಿಭಾ ನಂದಕುಮಾರ್‌, 


ಇಂದ್ರಕುಮಾರ್‌, ಪೂರ್ಣಿಮಾ, ಹರೀಶ್‌ ಕುಮಾರ್‌, 


ಕಾಗದದ ದೋಣಿ / 24 
ಅಂತರ್ಮುಖಿ, ಅಶೋಕ್‌, ಎಸ್‌. ವಿ. ಪದ್ಮನಾಭ್‌, ಶ್ರೀಪಾದ್‌ 


ಸಾಲ್‌ ಮಿಂಚು / 33 


ಗರಿ / ೨9 ಸಂಪಾದಕೀಯ ಕಾರ್ಯಾಲಯ 
ಗಾಳಿಪುಟ / 94 ನಂ. 38, ಎ.ಎಂ. ರಸ್ತೆ, ಕಲಾಸಿಪಾಳ್ಯಂ ನ್ಯೂ ಎಕ್ಸ್‌ಟಿನ್‌ಷನ್‌ 
ಭ್ರಷ್ಟತೆಯ ಕತ್ತಲಲ್ಲಿ ಒಂದು ಪಣತಿ / 110 ಬೆಂಗಳೂರು - 560 002 


ಫೋನ್‌: 2246350, 2226044, 2229102 


ಕಾಡುವ ಬಿಂಬಗಳು / 121 ಫ್ಯಾಕ್ಸ್‌: 080-2246349 


ತೆರೆದ ಅಂಚೆ / 157 E-mail: vksbc@ bgl.vsnl.net.in 
Ke ಪ್ರ ಧಾನ ಕಛೇರಿ 
ಗಿರಿರಾಜ ಅನೆಕ್ಸ್‌ 


ಸರ್ಕ್ಯೂಟ್‌ ಹೌಸ್‌ ರಸ್ತೆ, ಹುಬ್ಬಳ್ಳಿ 
ದೂರವಾಣಿ: 0836-253656, 253657 
ಫ್ಯಾಕ್ಸ್‌: 0836-253630 


3 


ಬಣ್ಣದ ಚಿಟ್ಟೆ 


ಬಣ್ಣ ಬಣ್ಣದ ಚೆಟ್ಟಿ 


ಮೈತುಂಬ ಪಟ್ಟಿ 
ಹಾರಲು ನಿನಗೆ ಆತುರ 
ಆಡಲು ನನಗೆ ಕಾತುರ 
ಅ 
ಅಮ ಬಂದಳು | 
ಕೋಲು ತಂದಳು ಕಾಫಿ, ಟೀ 
ಜಾರಿ ಬಿದಳು ಕಾಫಿ, ಟೀ ಕುಡಿಯೋಕೆ 
ನಾನು ನಕ್ಕೆನು ಬಿಡೋದೇ ಇಲ್ವಲ್ಲಮ್ಮ 
ನೀವು ಮಾತ್ರ ಯಾವಾಗ್ಲೂ ದೊಡವರು 
ಮಳೆ-ಬೆಳೆ ಕುಡಿತಾನೇ ಇರತೀರಲ್ಲಮ್ಮ a | 
ಸುರಿಯಿತು ಮಳೆ ತರತರ ಹಾಲು ದೊಡ್ಡವು ನಿಜಾನೇ ಹೇಕ್ಬೇಕಂತಾ ರ 
ಭೂಮಿಗೆ ಕಳೆ La ಸಮಯ ಬಂದಾಗ 
ನಾಡಿಗೆ ಬೆಳೆ pe ತಾವೇ ಸುಳ್‌ ಹೇಳ್ಳಿಡ್ತಾರೆ. 
ರುಚಿ, ರುಚಿ ಕಾಫೀ, ಟೀಯು ಸ 
ಕೃಪಾ ಕೆ ¥ ನಂಗರ್ಥ ಆಗಲ್ಲ 
(8 ವರ್ಷ), ಕೊರಟಗೆರೆ ತಾಳಿ ನಿಮಗೆ ಮಾಡ್ತೀನಿ ಅವರು ಹೇಳೋದು ಸರಿಯೋ 
ಬೇಗ ದೊಡ್ಡವನಾಗ್ತೀನಿ ಮಾಡೋದು ಸರಿಯೋ 


ಹಂಡೆ ಹಂಡೆ ಕಾಫಿ, ಟೀ ಒಂದೂ ಗೊತ್ತಾಗೊಲ್ಲಾ! 
ಗಟಗಟ ಅಂತ ಕುಡಿತೀನಿ. ವ 


ಎಚ್‌. ಎನ್‌. ನಿಶಾಂತ್‌ 
(4ನೇ ತರಗತಿ), ಹಾಸನ 


ಒಳ್ಳೆಯತನಕ್ಕೆ ಬೆಲೆಯಿದೆ 


ಉಲಿದು ಊರಿನಲ್ಲಿ ಒಬ್ಬಾಕೆ ಇದ್ದಳು. ಅವಳ ಗಂಡ ಮೊದಲೇ 
ತೀರಿಕೊಂಡಿದ್ದನು. ಅವಳಿಗೆ ಒಬ್ಬ ಹೆಣ್ಣುಮಗಳಿದ್ದಳು. ಅವಳು a 
ಮೂಕಿಯಾಗಿದ್ದಳು. ಅವಳನ್ನುಯಾರೂ ಮದುವೆಯಾಗಿರಲಿಲ್ಲ. ಅರುಣಾ ಶಿ. ಹಳಗೋಧಿ 
ಮುಂದೆ ಅವಳನ್ನು ಭೈರಪ್ಪ ಎಂಬ ಬಡವ ಮದುವೆಯಾಗಿ ಮತ್ತೊಂದು 5ನೇ ತರಗತಿ, ಕರಜಗಿ 
ಊರಿಗೆ ಹೋದನು. ಅಲ್ಲಿಯೇ ಇದ್ದ ಒಬ್ಬ ಸಾಹುಕಾರನ ಹತ್ತಿರ ಹೋಗಿ, 
"“ಸಾಹುಕಾರರೇ, ನಿಮ್ಮಲ್ಲಿ ಯಾವುದಾದರೊಂದು ಕೆಲಸವಿದ್ದರೆ ಕೊಡಿ, ನಾವು ನಿಮ್ಮ ಹತ್ತಿರ ಇರುತ್ತೇವೆ, ನಿಮ್ಮ 
ಹೊಲದಲ್ಲಿ ದುಡಿಯುತ್ತೇವೆ'' ಎಂದರು. ಅದಕ್ಕೆ ಸಾಹುಕಾರನು ಒಪ್ಪಿ ಹೊಲದಲ್ಲಿ ದುಡಿಯಲು ಹೇಳಿದನು. 
ಇವರು ಹೊಲದಲ್ಲಿ ದುಡಿದು ಬಂದ ಹಣದಿಂದ ಜೀವನ ನಡೆಸುತ್ತಿದ್ದರು. 
ಇವರು ಚೆನ್ನಾಗಿ ಇರುವುದನ್ನು ನೋಡಿ ಸಹಿಸಲಾರದೆ ಸಾಹುಕಾರನ ಆಳು ಮನುಷ್ಯ ಒಬ್ಬ ಸಾಹುಕಾರರ ಹತ್ತಿರ 
ಹೋಗಿ, ಸುಳ್ಳುಸುಳ್ಳು ಅವರ ಮೇಲೆ ಚಾಡಿ ಹೇಳಿ ಅವರು ಕೆಟ್ಟವರಿದ್ದಾರೆ ಎಂದು ಹೇಳಿದನು. ಆಗ ಸಾಹುಕಾರ 
ಅವರನ್ನು ಕೆಲಸದಿಂದ ತೆಗೆದುಹಾಕಿದ. ಅವರು ಕಾಲಿಗೆ ಬಿದ್ದು ಬೇಡಿಕೊಂಡರು. ಅಷ್ಟುದರೂ ಅವರನ್ನಮತ್ತೆ 
ಕೆಲಸಕ್ಕೆ ತೆಗೆದುಕೊಳ್ಳಲಿಲ್ಲ. ಅದೇ ದಿವಸ ಸಾಹುಕಾರನ ಮನೆಗೆ ಕಳ್ಳರು ಬಂದರು. ಅವನ ಮನೆಯಲ್ಲಿಯ 
ಒಡವೆ, ವಸ್ತು, ಬಂಗಾರವನ್ನೆಲ್ಲ ಕಳ್ಳತನ ಮಾಡಿ ಒಯ್ದರು. ಮುಂಜಾನೆ ಎದ್ದು ಸಾಹುಕಾರ ನೋಡುತ್ತಾನೆ, 
ಮನೆಯಲ್ಲಿ ಏನೂ ಇಲ್ಲ. ಅಷ್ಟರಲ್ಲಿ ಆ ಆಳು ಮನುಷ್ಯ ಬಂದು, "ಮತ್ಯಾರು ಕಳ್ಳತನ ಮಾಡುತ್ತಾರೆ ಆ ಭೈರಪ್ಪನ 
ಹೊರತು' ಎಂದು ಹೇಳಿದನು. ಆಗ ಸಾಹುಕಾರನಿಗೆ ಸಿಟ್ಟು ಬಂದು ಆ ಭೈರಪ್ಪನ ಗುಡಿಸಲಿಕ್ಕೆ ಬೆಂಕಿ ಹಚ್ಚಿ 
ಬನ್ನಿರಿ ಎಂದು ಆಜ್ಞೆ ಮಾಡಿದನು. ಅಷನ ಗುಡಿಸಲನ್ನು ಸುಟ್ಟುಬಿಟ್ಟರು. ಆಗ ಭೈರಪ್ಪ ಮತ್ತು ಅವನ ಹೆಂಡತಿ 
ಅಳುತ್ತ ನಿಂತರು. ಅಷ್ಟರಲ್ಲಿ ಈಶ್ವರನು ಪ್ರತ್ಯಕ್ಷನಾಗಿ ಈ ಸುಟ್ಟ ಬೂದಿ ಅರಮನೆಯಾಗಲಿ ಎಂದನು. ಆ ಮನೆ 
ದೊಡ್ಡ ಅರಮನೆಯಾಯಿತು. ಭೈರಪ್ಪ ಮತ್ತು ಅವನ ಹೆಂಡತಿ ಸುಖದಿಂದ ಜೀವನ ನಡೆಸಿದರು. 

ಕ್‌ 


ಆರ್‌. ರಜತ 


(6ನೇ ತರಗತಿ) 
ಬೆಂಗಳೂರು 


ಎ ರ ಜ್‌ | ಲದ ಬಂ 
ಬೆಳಗಾಗ ನಾವೆದ್ದು... 


ಗಶಿಹಬೆ ಮಂಕರಿಯೊಳಗಿಂದ ಹೊರಟ ಆ ಹುಂಜನ ಕೊಕ್ಕೊಕ್ಕೋ ಕೂಗು 
ಸೂರ್ಯನನ್ನೂ ದಡಬಡಿಸಿಬಿಡುತ್ತದೆ. ಹೊತ್ತು ಹುಟ್ಟುತ್ತದೆ. ಎಲ್ಲಾ ಶುರುವಾಗುವುದೇ 
ಇಲ್ಲಿಂದ. ಕಳಂಕ ಹೊತ್ತ ಕಪ್ಪು ಕಾಗೆ ಕೂಡ ಕಾ ಕಾ ಎಂದು ಹೊತ್ತನ್ನು ಸ್ವಾಗತಿಸಿ ಜಗತ್ತನ್ನು 
ಎಚ್ಚರಿಸುತ್ತದೆ. 

ಕಂಠವಿದ್ದ, ಇಲ್ಲದ ಹಕ್ಕಿ ಪಕ್ಷಿ ಕೀಟಗಳೂ ಕಿಚ ಪಿಚ ಚಿಲಪಿಲ ದನಿ ಮಾಡಿ, 
ಹಗಲನ್ನು ಆಹ್ವಾನಿಸುತ್ತವೆ, ಆಹ್ಲಾದಿಸುತ್ತವೆ. ಗುಬ್ಬಚ್ಚಿ ಗೂಡು ಬಿಟ್ಟು ಶೃತಿ ಸೇರಿಸುತ್ತದೆ. 
ಸತ್ತವನಂತೆ ಬಿದ್ದ ಸೋಮಾರಿಗೂ ಬೆಳಕು ಹರಿದ ಸುದ್ದಿ ತಲುಪಿಸಿಬಿಡುತ್ತವೆ. 
ಶುಭೋದಯಕ್ಕೆ ಇದಕ್ಕಿಂತಲೂ 
ಮಂಗಳವಾದ್ಯ ಬೇಕೆ? 

ಹರಿದ ಕಂಬಳಿಯೊಳಗೆ 
ತೂರಿದ ಕಾಲು ಬಿಡಿಸಿಕೊಂಡ 
ಮಕ್ಕಳು, ತಾಮುಂದು 
ನಾಮುಂದು ಎಂದು ಮಗುಚಿದ 
ಮಂಕರಿ ಎತ್ತಿ, ಕೋಳಿಗಳನ್ನು 
ದಿನದೊಳಗೆ ದೂಕುತ್ತಾರೆ. 
ಹುಂಜನ ಹುಂಬನ್ನು, ಮರಿ 
ಕೋಳಿಯ ಮಹಾ :ನಿಗವನ್ನು, 
ಪ್ರೀತಿಯನ್ನು ಬೆರಗಾಗಿ 
ನೋಡುತ್ತಾರೆ. ಮೋಟು ಲಂಗದ 
ಹುಡುಗಿ ಮೆಲ್ಲಗೆ ಮುಸುಕು 
ಸರಿಸಿ ಹಟ್ಟಿಗೆ ಬರುತ್ತಾಳೆ. 
ಗುಡಿಸಿ, ಸಗಣಿಯಿಂದ 
ಸಾರಿಸುತ್ತಾಳೆ. ಇಷ್ಟಕ್ಕೂ ಅವಳಿಗೆ 
ಇವತ್ತೊಂದು ತರಹ ರಂಗೋಲಿ 
ರಚಿಸುವ ತವಕ. ಎಲ್ಲೆಲ್ಲಿ 
ನೋಡಿದ್ದೊ? ಆಯ್ದದ್ದೋ? 
ಪಟಪಟ ಚುಕ್ಕಿ ಉದುರಿಸಿ ಬೆರಳ 


ಇವನಾ ಮೇ, 200% 


ನುಣುಚಿನಿಂದ ರಂಗೋಲಿ ನೇಯ್ದು, ನಿಂತು ನೋಡಿದ್ದಾಳೆ! ರಂಗನಿಲ್ಲಿ 
ನಲಿದಾಡಲೇಬೇಕು! ಅವ್ವ ಎದ್ದವಳೇ ಮುಖ ತೊಳೆದು, ಚಂಬು ಹಿಡಿದು ಕೊಟ್ಟಿಗೆಗೆ 
ಹೋಗಿ, ""ಕರಾ ಬಿಡು ಬಾರ್ಲಾ ಮಗಾ'' ಎಂದು ಕೂಗಿದ್ದಾಳೆ. ಅವನು ಓಡುತ್ತಲೇ 
ಬಂದು ಕುಣಿಕೆ ಬಿಚ್ಚಿದ್ದಾನೆ. ಕರು ಒಂದೇ ನೆಗೆತಕ್ಕೆ ಅದರವ್ವನ ಕೆಚ್ಚಲು ಕಚ್ಚಿದ್ದನ್ನು 
ಕುತೂಹಲದಿಂದ ನೋಡಿದ್ದಾನೆ. 

ಅಪ್ಪ ಯಾವಾಗ ಎದ್ದ? ಆಗಲೇ ಅಂಗಳದಲ್ಲಿ ನೇಗಿಲು, ನೊಗ ಹಾಜರಾಗಿವೆ. ಎತ್ತು 
ನೊಗಕ್ಕೆ ಹೆಗಲು ಕೊಡುತ್ತಿವೆ. ಇಷ್ಟೆನ್ನುವಷ್ಟರಲ್ಲಿ ಕೊಟ್ಟಿಗೆಯ ಕಸ ತಿಪ್ಪೆ ಸೇರಿದೆ. ಅವ್ವ 
ಹೊಲಕ್ಕೆ ಹೋಗುವ ಮುತುವರ್ಜಿಗಾಗಿ ರೊಟ್ಟಿ ಬಡಚುತ್ತಾ ಒಲೆ ಉರಿಸಿದ್ದಾಳೆ. 
ಮಕ್ಕಳು ಹುಲ್ಲು, ಸೊಪ್ಪಿಗೆ ಹೊರಟಿವೆ, ಶಾಲೆಗೆ ಹೋಗಲು ತಡವಾಗುವ ಅವಸರದಲ್ಲಿ. 

ಕುಂಬಾರಣ್ಣ ಮಣ್ಣು ನಾದಲು ಮಸಲತ್ತಿನಿಂದ ಮಣ್ಣು ತುಳಿಯುತ್ತಿದ್ದಾನೆ. ಉಂಡೆ 
ಮಾಡಿಕೊಂಡು ತಿಗರಿಗೇರಿಸಿ ತಿರುಗಿಸಿದ್ದಾನೆ. ಈಗ ಇಲ್ಲಿ ಮಗೆ-ಮಡಕೆ-ಕುಡಿಕೆ 
ಗುಡಾಣಗಳು ಹುಟ್ಟಿಕೊಳ್ಳುತ್ತವೆ. "ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ, 
ಹಾರ್ಯಾಡಿ ಮಣ್ಣಾ ತುಳಿದಾನ...'' ಹಾಡು ಹುಟ್ಟುತ್ತದೆ. 

ಕಮ್ಮಾರ ಕುಲುಮೆ ಬಿಚ್ಚಿ, ಒಲೆಗೆ ಇದ್ದಿಲು ತುಂಬಿ ಕಿಡಿ ತಗುಲಿಸಿದ್ದಾನೆ. ತಿದಿಯ 
ತಾಕತ್ತಿಗೆ ಕಿಡಿ ಕೆಂಡವಾಗಿದೆ! ಹಡೆಯಿಂದ್ಹೊರಟ "ಟಣ್‌' ಶಬ್ದವು ಊರಿಗೆಲ್ಲಾ 
ಹೋಗಿದೆ. ಇನ್ನು ಇಲ್ಲಿ ಏನೇನು ಕಾಯುತ್ತವೆಯೋ? ಕರಗುತ್ತವೆಯೋ? 

ಬಜಂತ್ರಿ ಬೋರಲಿಂಗಯ್ಯ ಬೇಗನೆದ್ದು ಅಡಪದ ಪೆಟ್ಟಿಗೆ ಬಿಚ್ಚಿ, “ಎಲ್ಲಾ 
ಸರಿಯಾಗಿವೆಯೆ?' ಎಂದು ನೋಡಿಕೊಂಡಿದ್ದಾನೆ. ಕತ್ತಿ ಮಸೆದು ಮಡಚಿಟ್ಟುಕೊಂಡು, 
ಪೆಟ್ಟಿಗೆ ಹೆಗಲಿಗೇರಿಸಿ ಹೊರಟಿದ್ದಾನೆ. ಯಾರ್ಯಾರ ತಲೆ, ಮೀಸೆ, ಗಡ್ಡಗಳು ಇವನಿಗಾಗಿ 
ಕಾಯುತ್ತಿವೆಯೋ? ಬೆಳಗಾಗ ನಾವೆದ್ದು ಯಾರ್ಯಾರಾ ನೆನೆಯಾಲೆ...? 

ಅಲ್ಲಿ ಪ್ಯಾಟಿಯಲ್ಲಿ ಬೆಳಗು ಹೀಗಿರುವುದಿಲ್ಲ. ಹಕ್ಕಿ ಪಕ್ಷಿಗಳ ದನಿಯಿರುವುದಿಲ್ಲ. 
ಕೊಕ್ಕೊಕ್ಕೋ ಕೂಗು ಇಲ್ಲವೇ ಇಲ್ಲ. ಗುಬ್ಬಚ್ಚಿಗೆ ಗೂಡು ಕಟ್ಟಲು ಜಾಗವಿಲ್ಲದಿರುವಾಗ, 
ಕಾಗೆಗೆ ಕಾಳು ಕೂರಲು ಮರಗಳಿಲ್ಲದಿರುವಾಗ ದನಿಯಿನ್ನೆಲ್ಲಿಂದ ಬಂದೀತು? ಕರುವಿನ 
"ಅಂಬಾ' ಎಂಬುದಿಲ್ಲ. ಅಂಗಳದಲ್ಲಿ ಹುಡುಗಿಯ ರಂಗೋಲಿಯಿಲ್ಲ. ನೆಲದ ನೆನಪಿಲ್ಲ. 
ಕುಂಬಾರನ ಕುಡಿಕೆಯಿಲ್ಲ. ಕಮ್ಮಾರನ ಕಮ್ಮಟವಿಲ್ಲ. ಬಜಂತ್ರಿ ಬೋರಲಿಂಗಯ್ಯ 
ಬರುವುದಿಲ್ಲ. ಮೇಲಾಗಿ ಬೆಳಗ ಬರಮಾಡಿಕೊಳ್ಳುವ ತವಕವಿಲ್ಲ. 


ಹಳ್ಳಿ ಸುರೇಶ 


ಬ 
» 
1] 
ಟೆ 
1 
3 


6೨ ೦ ನದಿ ತೀರದಿಂದ ಸಂಜಿ ವಾಯುವಿಹಾರ ಮುಗಿಸಿಕೊಂಡು ಕೃಷ್ಣ ಮನೆಗೆ 
ಮರಳಿದಾಗ ಮೈ-ಮನ ಹೂವಿನಷ್ಟು ಹಗುರವಾಗಿತ್ತು. ಅವರ್ಣನೀಯ ಆನಂದ 
ಆವರಿಸಿದ ಅನುಭವ. ಇಪ್ಪತ್ತು ವರುಷಗಳ ಅವನ ಒಂಟಿ ಬದುಕಿನಲ್ಲಿ ಏಕಾಏಕಿ 
ವಸಂತಾಗಮನವಾಗಿ, ಹಸಿರು ಚಿಗುರೊಡೆದು, ಮೊಗ್ಗುಗಳರಳಿ, ಮಂದಾನಿಲದ 
ನರುಗಂಪು ಹಿತವಾಗಿ ತೀಡಿ ಮುದ ನೀಡತೊಡಗಿತ್ತು. 
ಕೃಷ್ಣ ಬಾಗಿಲು ತೆರೆದು ಹಾಲಿನೊಳಗೆ ಬಂದು ಕಿಟಕಿ ತೆರೆದು, ಅಲ್ಲಿಯೇ ಇದ್ದ 
`ಖುರ್ಚಿಯ ಮೇಲೆ ಕುಳಿತುಕೊಂಡ. ಮುಚ್ಚಿಕೊಂಡ ಕಿಟಕಿಯ ಗಾಜುಗಳಿಗೆ ಟಪಟಪನೆ 
ಮಳೆಯ ಹನಿಗಳು ಮೆಲುವಾಗಿ ತಾಗಿ ಕೆಳಗುರುಳತೊಡಗಿದವು. ಅವನು ಸರ್ರನೆ ಎದ್ದು 
ಕಿಟಕಿ ಬಾಗಿಲು ತೆರೆದು ಹೊರಗೆ ಇಣಿಕಿ ನೋಡಿ, "ಅರೆ, ಇದೇನು ಮಳೆ ಬರಲಿಕ್ಕೆ 
ಹತ್ತಿತು. ಕಲ್ಪನಾ ಮನೀ ಮುಟ್ಟಿದಳೋ ಇಲ್ಲೊ?' ಎಂದು ತನ್ನೊಳಗೆ ಗುನಗುಟ್ಟಿ 
ಚಡಪಡಿಸುತ್ತ ಮತ್ತೆ ಖುರ್ಚಿಯ ಮೇಲೆ ಕುಳಿತುಕೊಂಡ. ಎದುರುಗಡೆ ಶೋಕೇಸಿನಲ್ಲಿ 
ಗಂಧದ ಕಟ್ಟಿಗೆಯ ಫ್ರೇಮಿನಲ್ಲಿದ್ದ ಹೆಂಡತಿ ಸುನೀತಾಳ ಸುಂದರ ಭಾವಚಿತ್ರ ತನ್ನ ಕಡೆಗೇ 
ನೋಡಿದಂತಾಯಿತು. ಮೆಲ್ಲನೆದ್ದು ಅತ್ತ ನಡೆದ. 
ಇದೇನು, ಕಲ್ಪನಾಳ ಬಗ್ಗೆ ಇಷ್ಟು ಚಡಪಡಿಸುತ್ತೀರಿ... ಯಾರು ಈ ಕಲ್ಪನಾ' ಎಂದು 
ಸುನೀತಾ ಮುಗುಳ್ನಗೆ ಬೀರಿ ನಕ್ಕಂತಾಯಿತು. ಅವನೂ ನಕ್ಕ. ಸುನೀತಾಳ ಭಾಮತಿತ್ರ 
ಕೈಯಲ್ಲಿ ತೆಗೆದುಕೊಂಡು, ""ಹೌದು ಸುನೀತಾ, ನನಗೂ ಅರ್ಥ ಆಗ್ತಾ ಇಲ್ಲ. ಈ 
ಕಲ್ಪನಾಳ ಬಗ್ಗೆ ಯಾಕೆ ನನಗೆ ಇಷ್ಟು ಚಡಪಡಿಕೆ ಆಗಲಿಕ್ಕೆ ಹತ್ತೇದ!... ಇವತ್ತು ನಾ ಆ 
ಹುಡುಗಿನ್ನ ನದಿ ತೀರದಾಗ ಕಂಡಿದ್ದು, ಮಾತಾಡಿದ್ದು... ಹಾಂ! ಇಲ್ಲೆ ಕೂಡು, ನಾನು 
ನಡೆದದ್ದನ್ನೆಲ್ಲ ಹೇಳ್ತೀನಿ''... ಎಂದು ಕಿಟಕಿಯ ಬಳಿ ಇದ್ದ ಖುರ್ಚಿಯ ಮೇಲೆ ಫೋಟೋ 
ಇರಿಸಿ ಆಚೆ ಇಣಿಕಿ ನೋಡಿದ. ' 
ಮೋಡದಿಂದ ಜಿನುಗುವ ಮಳೆ ನೆಲೆದೆರೆಗೆ ತಂಪನೀಯಲು ಹಂಬಲಿಸಿ, 
ಉತ್ಸಾಹವನ್ನು ನೂರ್ಗಡಿಸಿಕೊಂಡು ಸುರಿಯತೊಡಗಿತ್ತು... ಒಂದು ತಾಸಿನ ಹಿಂದೆ ಏನೂ 
ಸೂಚನೆಯನ್ನೀಯದೆ ಬಂದ ಆ ಮಳೆಯ ಹಿಂದಿನ ಘಟನೆ... ಆ ನೆನಪು... 


ಎಂದಿನಂತೆ ಅಂದೂ ಕೃಷ್ಣ ಸಂಜೆಯ 


, ವಿಹಾರಕ್ಕೆ ನದಿಯ ತೀರಕ್ಕೆ ಬದು ಮರಳ. 


ರಾಶಿಯಲ್ಲಿ ಮೈಚಲ್ಲಿ, ತೂರಿಬರುವ ತೆರೆಗಳನ್ನು, 


ಆಗಸದಲ್ಲಿ ಮೂಡಿದ ಬಣ್ಣಬಣ್ಣದ ಚಿತ್ತಾರಗಳನ್ನು 
ಪಕ್ಷಿ ಸಂಕುಲದ ಮಧುರ ಗಾನವನ್ನು 


ನೋಡುತ್ತ, 
ಆಲಿಸುತ್ತ ಕುಳಿತಿದ್ದ. ಯಾವುದೊ ಮಗು 
ಜೋರಾಗಿ ಓಡಿಬಂದು, ಹಿಂದಿನಿಂದ ಹಾದು 
ಕೊರಳಿಗೆ ನೇತುಬಿದ್ದಂತಾಯಿತು. "ಯಾರು 
ನೀನು ಮಗು?...' ಎಂದು ಕೃಷ್ಣ ಆ ಮಗುವನ್ನ 
ಮುಖದತ್ತ ಕೈಹಾಕಿ ಎಳೆದುಕೊಂಡು ಕೇಳು 
ವಷ್ಟರಲ್ಲಿ, ""ಪಾಪೂ, ನೀನು ಭಾಳಾ ತುಂಟ 
ಆಗೀದಿ... ಓಡಬ್ಯಾಡಾ ಅಂದ್ರ ಕೇಳ್ತೀಯಾ'' 
ಎನ್ನುತ್ತ ಕಿಲಕಿಲನೆ ನಗುತ್ತ ಓಡಿ ಬಂದ ಕಲ್ಪನಾ, 
: ಕೃಷ್ಣನ ಪಕ್ಕದಲ್ಲಿ ಜಿಗಿದು ಕುಳಿತು ಪಾಪುವನ್ನ 
ಎಳೆದುಕೊಂಡಳು. ಕೃಷ್ಣ ಅವಳತ್ತ ನೋಡಿದ. 
ಆದರೆ ಮೂಗಿನ ಮೇಲಿದ್ದ ಕನ್ನಡಕ ಪಾಪುವಿನ 
ಧಕ್ಕೆಗೆ ಜಾರಿಬಿದ್ದಿತ್ತು. ಹುಡುಕಾಡತೊಡಗಿದ. 
"ಏನು ಹುಡುಕಲಿಕ್ಕೆ ಹತ್ತೀರಿ 
ಮಾಮಾ...'', ಕಲ್ಪನಾಳ ಮಧುರವಾದ ದನಿ 
ಮೊದಲ ಬಾರಿ 'ಅವನ ಮನವನ್ನಾವರಿಸಿತು. 
ಹಿತವೆನ್ನಿಸಿತು. "ಮಾಮಾ...'.ಎಂದು "ಕರೆದ ಈ 
ಹುಡುಗಿ ಯಾರು ಎಂದು ನೋಡಬೇಕೆಂದು 
ಹಾತೊರೆದ. ಆದರೆ ಅವನ ಕನ್ನಡಕ! "ನನ್ನ 
ಚಾಳೀಸು' ಎನ್ನುತ್ತ ಹಿಂತಿರುಗಿ ಮರಳಲ್ಲಿ 
ಹುಡುಕತೊಡಗಿದ. " "ನಿಮಗ ಚಾಳೀಸು ಇಲ್ಲದ 
ಕಾಣಸೋದ ಇಲ್ಲೇನು ಮಾಮಾ'' ಎಂದು 
ಜೋರಾಗಿ ನಗುತ್ತ, ಅಲ್ಲಿಯೇ ಬಿದ್ದ ಕನ್ನಡಕವನ್ನು 
ಎತ್ತಿ, ಅವನ ಕೈಗೆ ಕೊಡದೆ ನೇರವಾಗಿ ತಾನೇ 
ಅವನ ಮೂಗಿನ ಮೇಲೆ ಕೂರಿಸಿದಳು. ಕೃಷ್ಣ ಕಣ್ಣು 
ಹಿಳಕಿಸಿ ಅವಳನ್ನು ನೋಡಿದ. ಅವಳ. 'ಮುಖ 
ವೃತ್ತವನ್ನೆಳೆದಂತೆ ಡಡ ಸುಂದರವಾಗಿತ್ತು. 


ಅದರಲ್ಲಿ ಅರಳಿದ್ದ ದೊಡ್ಡ ದೊಡ್ಡ ಕಣ್ಣುಗಳು 


ಮುಗ್ಧತೆಯನ್ನು ಸೂಸುತ್ತಿದ್ದವು. ಗೋಧಿ ಬಣ್ಣ, 
ಮೈಕ್ಕೆ ವಯಸ್ಸಿಗೆ ಮೀರಿ ತುಂಬಿಕೊಂಡಿದ್ದವು. 


“ನಾವನಾ ಮೇ, 2001 


ಬಹುಶಃ ಅವಳಿಗೆ ಹದಿನೆಂಟು ವರುಷ ವಂ 
ಗಿರಬೇಕೆಂದು : ಊಹಿಸಿದ. ಆ ಪಾ 
ಮೂರು-ನಾಲ್ಕು ವರುಷವಿರಬೇಕು.. | 

""ಈಗ ಕಾಣಿಸ್ತೀನಾ ಮಾಮಾ... 
ಕಲ್ಪನಾ ಕೇಳುತ್ತಿದ್ದಂತೆ, ""ನಾನೂ ಕಾಣಿಸಿ 
ಅಂಕಲ್‌'' ನಂದು ಪುಟ್ಟ ಕೈ ತಟ್ಟುತ್ತ ಇ 
ಕೇಳಿದ. ಕಲ್ಪನಾ ನಗಹತ್ತಿದಳು, ಬೆಳದಿಂ 
ಸುರಿವಂತೆ. ಕ್ಸ ಷ್ಷನೂ ಅವರ ನಗೆಗೆ ತನ್ನ 
ಸೇರಿಸಿದ. Bhp. ನಕ್ಕಿತು. 

“ನಿನ್ನ ಹೆಸರೇನೆಂದೆ”', 
ಕೇಳಿದ. 

“"ನನ್ನ ಹೆಸರು ಕಲ್ಪನಾ... ಇವನ ಹೆಸರು 
ಹೇಳಲು "ಹೊರಟವಳು ನಿಲ್ಲಿಸಿ ""ಪಾಪು ನಿ 
ಹೇಳು'' ಎಂದು ಅಕ್ಕರೆಯಿಂದ ಅವನ 1 ; 
ಮೇಲೆತ್ತಿ ಕೇಳಿದಳು. 

"ಕಿರಣ'' ಎಂದು ಪಾಪು ಕರಂ > 

“ಛಂದ ಅದ ನಿನ್ನ ಹೆಸರೆ... 
ಅವನು ಪಾಪುವಿನ ಗಲ್ಲವನ್ನು ಮೆಲುವಾಗಿ ತ 
ಕಲ್ಪನಾಳತ್ತ ತಿರುಗಿ “ನೋಡು ಕಲ್ಪನಾ, ಚಾಳಿ ಸ 
ಇಲ್ಲದ ಕಾಣಿಸೋದಿಲ್ಲೇನು? ಎಂದು ಕೇಳಿದ್ದೇ 
ವಯಸ್ಸಾದ ಮೇಲೆ ಹಿಂಗೂ... ತಿಳೀತ'' ಎಂದ 
ಪಾಠ ಹೇಳುವಂತೆ ನುಡಿದು, "ನನಗೀ 
ಐವತ್ತೆಂಟು ವರುಷ. ಕೆಲಸದಿಂದ ನಿವೃ 
ಆಗೇದ'' ಎಂದ. ""ಹೋಗ್ರಿ ಮಾಮಾ.. 
ನೀವೇನೂ ಅಷ್ಟು ವಯಸ್ಸಾದಹಂ॥ 
ಕಾಣಸೋದೇ ಇಲ್ಲ... ಕೂದಲ ಸಹಿತ ಬೆಳ! 
ಆಗಿಲ್ಲ. ಮುಂದಷ್ಟ ಬಿಳೇಗೆರಿ ಎಳದ ಹಂ 
ಕಾಣಸ್ತಾವ ಒಂದೆರಡು ಬಿಳೇ ಕೂದಲಾ...'' 

ಅವಳ ಮಾತಿಗೆ ಕೃಷ್ಣ ತುಟಿಯಲ್ಲೆ ನಕ್ಕ 
ಅವನದು ಆಕರ್ಷಕ ರೂಪು. ತೆಳ್ಳಗೆ ಬೆಳ್ಳ? 
ಎತ್ತರದ ನಿಲುವು. ಉದ್ದನೆಯ ು ಗು. 
ಮೇಲಕ್ಕೆ ಬಾಚಿಕೊಂಡ ಏರಿಳಿತದ ಕೂದ 
ಸಮೂಹದಲ್ಲಿ ಕೆಲವು ನರೆಗೂದಲು ಮಾ ಶ್ರ 
ಇಣಿಕಿ ನೋಡುತ್ತಿದ್ದವು. | 


ಕೃಷ್ಣ ನಗು ನಿ 


NN 


«ಅಂದ್ರ ಕಲ್ಪನಾ, ಕೂದಲು ಬೆಳ್ಳಗ 
ಆಗದಿದ್ದರ ವಯಸ್ಸು ಆಗೇ ಇಲ್ಲ ಅಂತೀ ಏನು? 
ಕೆಲವರಿಗೆ ವಯಸ್ಸು ಆಗಿರೋದೆ ಇಲ್ಲ ಕೂದಲು 
ಬೆಳ್ಳಗ ಆಗಿರ್ತಾವ'' ಎಂದು ಅವನು ಕೆದಕಿದ. 
“ಅದೂ ಖರೇವದ ಮಾಮಾ... 
ಮನಿ ಹಿಂದಿನ ಓಣಿಯೊಳಗ'' ಎನ್ನುತ್ತ ಏನೋ 
ಗೂಢ ವಿಷಯವನ್ನು ವಿವರಿಸುವಂತೆ ದ್ವನಿತಗ್ಗಿಸಿ, 
ಅವನ ಹತ್ತಿರ ಇನ್ನಷ್ಟು ಸರಿದು "ಒಬ್ಬರು ಇದ್ದಾರ, 
ಇನ್ನೂ ಸಣ್ಣವರು-ಲಗ್ನ ಆಗಿಲ್ಲ-ತಲಿ ಬೆಳ್ಳಗ 
ಹಂಜಿ ಬುಚ್ಚಿ ಆಗೇದ'' ಎಂದು ನಕ್ಕು 
'ನುಡಿಯುತ್ತಿದ್ದವಳು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ 
ಕೃಷ್ಣನನ್ನೆ ದಿಟ್ಟಿಸಿ ನೋಡತೊಡಗಿದಳು. 
“ಏನಾತು ಕಲ್ಪನಾ, ಯಾಕ ನನ್ನ ಹಿಂಗ 
ಒಮ್ಮೆಲೆ ನೋಡಲಿಕ್ಕೆ ಹತ್ತಿದಿ!...''. ಆಶ್ಚರ್ಯ 

ದಿಂದ ಕೃಷ್ಣ ಕೇಳಿದ. "ಮಾಮಾ ಮುಖಾ ಸ್ವಲ್ಪ 
ಕ್ರಾಸ್‌ಯಾಂಗಲ್‌ ಮ್ಯಾಲೆ ಮಾಡ್ರಿ...'' ಕಲ್ಪ 


ನಾಳ ಆ ಮಾತಿಗೆ ತಬ್ಬಿಬ್ಬಾದ ಕೃಷ್ಣ ಆ ಕಡೆಗೊಮ್ಮೆ 


`ಈ ಕಡೆಗೊಮ್ಮೆ ಮುಖ ಹೊರಳಿಸತೊಡಗಿದ. 
"“ಹಂಗಲ್ಲರೀ... ನಾ... ಹೇಳಿದ್ದು... 
ಹಾಂ!- ಇದು ಕರೆಕ್ಟ್‌ ಪೋಜ್‌'' ಎನ್ನುತ್ತ ಕಲ್ಪನಾ 
ತಾನೇ ಅವನ ಗಲ್ಲ ಆಚೆ-ಈಚೆ ಹೊರಳಿಸಿ ತನಗೆ 
ಸರಿ ಕಂಡ ರೀತಿಯಲ್ಲಿ ತಂದು ನಿಲ್ಲಿಸಿಕೊಳ್ಳು 
ತ್ತಿದ್ದಾಗ ""ಇದೇನು ಕಲ್ಪನಾ ನನ್ನ ಗೋಣು ನುಯ 
ಸಲಿಕ್ಕೆ ಹತ್ತು'' ಎಂದು ಕೃಷ್ಣ ಚಡಪಡಿಸಿದ. 
““ಹಾಂ! ನನ್ನ ಊಹೆ ಸರಿ! ಈಗ ಸರಿಯಾಗಿ 
ಕೂತುಗೊಂಡು ನನ್ನ ಪ್ರಶ್ನೆಗೆ ಉತ್ತರಾ ಹೇಳ್ರಿ...'' 
ಕೃಷ್ಣನಿಗೆ ಅದೇನು ಅವಳು ಕೇಳ ಬಯಸು 
ತ್ತಾಳೊ ಎಂಬ ಕುತೂಹಲವಾಯಿತು. "ಏನು' 
ಎಂದು ಪ್ರಶ್ನಿಸುವಂತೆ ಅವಳತ್ತ ನೋಡಿದ. "“ನೀವು 
ಕೃಷ್ಣಕುಮಾರ ಹೌದಲ್ದೊ!... ಕಥಿ-ಕಾದಂಬರಿ 
ಬರದೀರಲ್ಲ...'' ಅನಿರೀಕ್ಷಿತವಾಗಿ ಬಂದ ಅವಳ 
| ಪ್ರಶ್ನೆಗೆ ಕೃಷ್ಣ ಚಕಿತನಾಗಿ ಸುಮ್ಮನೆ ಕುಳಿತುಬಿಟ್ಟ. 
"ಹೇಳ್ರಿ ಮಾಮಾ... ನನ್ನ ಊಹೆ ಖರೇ 
ಹೌದಲ್ಲೋ...'' 


ನಮ್ಮ 


. ಮೊದಲೇ ಅವಳು ಉತ್ತರಿಸಿಬಿಟ್ಟಳು. 


"ಹೌದು ಹಿಂದಕ ಬರೀತಿದ್ದೆ... ನಿನಗ 
ಹ್ಯಾಂಗ ಗೊತ್ತ ಆತು...'' 

“ಕೆಲವು ಕಾದಂಬರಿ ಮ್ಯಾಲೆ ನಿಮ್ಮ 
ಫೋಟೋ... ಆಗಲೇ ನೋಡಿದ್ದಲ್ಲ ಆ 
ಯ್ಯಾಂಗಲ್‌ ಮಾಲೆ ಅದ... ನಿಮ್ಮ ಕಥಿ... 
ಕಾದಂಬರಿ ನನ್ಗ ಭಾಳಾ ಸೇರ್ತಾವ... ಲೈಬ್ರರಿ 
ಯೊಳಗಿಂದಾ ಎಲ್ಲ ತಂದು ಓದಿಬಿಟ್ಟಿನಿ... 
ಆಮ್ಯಾಲೆ ಯಾಕ ಬರದಿಲ್ಲ ಮಾಮಾ...'' 

ಅವಳ ಮಾತಿಗೆ, ಸೂಕ್ಷ್ಮದೃಷ್ತಿಗೆ ಮಂತ್ರ 
ಮುಗನಾದ ಕ್ಷಷ, ಅವಳ ಕೊನೆಯ ಪಶೆಗೆ 

ಛ ಲಣ ಪ್‌ 
ಆಗಲೇ ಉತ್ತರ ಹೇಳಲು ಬಯಸಲಿಲ್ಲ. 
ಮಿಂಚಿನಂತೆ ರುಳಪಿಸಿತು ಮತ್ತೊಂದು ಪ್ರಶ್ನೆ. 
""ನಿಮ್ಮದು ಲವ್‌ ಮ್ಯಾರೇಜ್‌ ಹೌದಲ್ಲೋ 
ಮಾಮಾ?'' "ಹೌದು ಎನ್ನಲೋ, ಇಲ್ಲ 
ಎನ್ನಲೋ'' ಎಂದು ಅವನು ಯೋಚಿಸುವ 
“ಲವ್‌ 
ಮ್ಯಾರೇಜೇ ಇರ ಬೇಕು ಯಾಕಂದ್ರ ನಿಮ್ಮ ಕಥಿ, 
ಕಾದಂಬರಿ ಗಳಲ್ಲಿಯ ಪ್ರಣಯ ಸನ್ನಿವೇಶ, 
ವರ್ಣನೆ ನೋಡಿದ್ರ ಅದು ನಿಮ್ಮದ ಅನುಭವ 
ಇರಬೇಕು ಅನಸ್ತದ... ಮಾಮಾ ಮೊದಲು 
ನೀವು ಪ್ರೀತ್ರಿದ್ರೋ... ಮಾಮಿ ಪ್ರೀತ್ತಿದ್ದೋ?'' 
ಎನ್ನುತ್ತ ಮತ್ತೆ ಜೋರಾಗಿ ನಗಹತ್ತಿದಳು... 

ಕಲ್ಪನಾಳ ಮಾತನ್ನು ನೆನಪಿಸಿಕೊಂಡ ಕೃಷ್ಣ 
ಮತ್ತೆ ಖುರ್ಚಿಯ ಮೇಲಿದ್ದ ಸುನೀತಾಳ 
ಭಾವಚಿತ್ರದತ್ತ ಸಾಗಿ, ಅಹನ್ನು ಎತ್ತಿಕೊಂಡು 
ಸೋಫಾದ ಮೇಲೊರಗಿ, ಸುನೀತಾಳ ಕಣ್ಣಲ್ಲಿ 
ಕಣ್ಣಿರಿಸಿ, “ನೀನ ಹೇಳು ಸುನೀತಾ, ನಾನು 
ಮೊದಲು ನಿನ್ನ ಪ್ರೀತ್ರಿದ್ನೊ ಅಥವಾ ನೀನು ನನ್ನ 
ಮೊದಲು ಪ್ರೀತ್ವಿದಿಯೊ?'' ಎಂದು ಮೆಲು 
ವಾಗಿ ಉಸುರಿದ. 

ಗಂಧದ ಪ್ರೇಮಿನ ಪರಿಮಳದೊಂದಿಗೆ 
ಸುನೀತಾ ಮಂದಹಾಸ ಬೀರುತ್ತ ಜೀವಂತವಾಗಿ 
ಹೊರಬಂದಂತಾಯಿತು. ಮನೆ ತುಂಬ ಬೆಳಕು 
ತುಂಬಿದಂತಾಯಿತು. ಘಲ್‌ ಘಲ್‌... ಗೆಜ್ಜೆಯ 


11 


ನಾದದೊಂದಿಗೆ, ಸುಂದರವಾಗಿ ಅಲಂಕರಿಸಿ 
ಕೊಂಡ ಸುನೀತಾ ಅವನ ಬಳಿ ಸಾರಿ ಬಂದು, 
ಪಕ್ಕದಲ್ಲಿ ಕುಳಿತು, ಮುಂಗುರುಳ ನೇವರಿಸುತ್ತ, 
ದಯ ಪ್ರೀತಿಸಿದವಳು ನಾನು, ನಿನ್ನನ್ನು 
ಪ್ರೀತಿಸ್ತೇನೆ ಸುನೀತಾ ಎಂದು ಮೊದಲು. 
ಹೇಳಿದವರು ನೀವು'' ಎಂದಂತಾಯಿತು. 

ಕೃಷ್ಣ ಧಿಗ್ಗನೆ ಎದ್ದುಕುಳಿತ. ಎಲ್ಲವೂ 
ಮಾಯವಾದವು. ಸುನೀತಾ ಗಂಧದ ಫ್ರೇಮಿ 
ನಲ್ಲಿ ಹಾಗೇ ನಿಶ್ಚಲಳಾಗಿ ಕುಳಿತಿದ್ದಳು. ಶೋ 
ಕೇಸಿನಲ್ಲಿ ಫೋಟೋ ಇರಿಸಿ ಕಿಟಕಿಯ ಬಳಿ 
ಬಂದ. ಮಳೆಯ ಆರ್ಭಟ ಕಡಿಮೆಯಾಗಿ 
ದ್ದರೂ ದಿನ್ನೆಯಿಂದ ಜಾರಿ ಆಳಕ್ಕೆ ಸರಿ ಯುತ್ತಿದ್ದ 
ರಸ್ತೆಯ ಮೇಲಿನ ನೀರು ಸದ್ದು ಮಾಡುತ್ತಲೇ 
ಇತ್ತು... ಕೃಷ್ಣನ ಮುಂದೆ ಮತ್ತೆ ಕಲ್ಪನಾ ಸುಳಿದಳು... 

"ಎಷ್ಟು ಯೋಚನೀ ಮಾಡ್ತೀರಿ ಮಾಮಾ, 
ಅದ್ನ ಆಮ್ಯಾಲೆ ಹೇಳ್ರಿ... ಅಂದಹಂಗ ನಾಳೀನು 
ಇಲ್ಲೆ ಬರ್ತೀರಲ್ಲ ನಂಗ ಹೊತ್ತು ಆತು, 
ಶೋಕ. ಬಾ ಪಾಪು ಹೋಗೋಣ'' ಎಂದು 


ಅವನನ್ನು ಕರೆದುಕೊಂಡು ಮರಳಲ್ಲಿ : 
ಜಿಗಿಯುತ್ತಾ ಹೊರಟುಹೋದಳು. ಣ್ಯ. 
ಬಾಗಿಲು ಹಾಕಿದ. ಆದರೆ ಮನದ ಬಾಗಿ 
ಕಲ್ಪನಾ ನಿಂತೇ ಇದ್ದಳು. 


ಸಂಜೆಯಾಗುತ್ತಿದ್ದಂತೆ ಕೃಷ್ಣ ನದಿ ತೀರ | 
ಧಾವಿಸಿದ. ತಾನು ನತ್ಯ ಕುಳಿತುಕೊಳ್ಳುವ ಸಳದ 
ವಿರಮಿಸಿ ಕಲ್ಲನಾಳ ಬರವನ್ನೇ ನಿರೀಕ್ಣಿ೫ 
ತೊಡಗಿದ. ಸುತ್ತಲೂ ಕಣ್ಣಾಡಿಸಿದ. ಜನಸಂದಣಿ! 
ಕ್ರಮೇಣ ಹೆಚ್ಚತೊಡಗಿತ್ತು. “ಯಾಕೋ ಅವ! 
ಬರಲಿಲ್ಲ ತಡವಾಯಿತು: ಎಂದುಕೊ 
'ಮಾಮಾ' ಎನ್ನುತ್ತ ಅವಳು ಪಾಪುನ 
ಹಿಡಿದುಕೊಂಡು ಓಡುತ್ತ ಬರುತ್ತಿದ್ದ] 
ಕಾಣಿಸಿತು. ಕೃಷ್ಣ ಎದ್ದು ಅವಳತ್ತ ನಡೆದ. ॥ 


ಕಲ್ಪನಾಳ ಕೈ ಬಿಡಿಸಿಕೊಂಡು, "'ಅಂಕಲ್‌' 
ಎನ್ನುತ್ತ ಓಡಿದ. ಕೃಷ್ಣ ಅವನನ್ನು ತ 
ಎತ್ತಿಕೊಂಡು, "“ಯಾಕೆ ಕಲ್ಪನಾ ತಡಾ 


ಮಾಡ್ದಿ...'' ಎಂದು ಕೇಳಿದ. 


“ಇದೇನು ಮಾಮಾ ಹಿಂಗ ಕೇಳ್ತೀರಿ. ನಾ 
ಬರೋ ಹೊತ್ತಿಗೇ ಬಂದೀನಿ. ನಿಮ್ಮ ವಾಚ್‌ ಸರಿ 
ಅದನೋ ಇಲ್ಲೋ ನೋಡ್ರಿ...'', ಕಲ್ಪನಾ 
ಕೀಟಲೆ ಮಾಡಿದಾಗ ಕೃಷ್ಣ ತನ್ನ ವಾಚ್‌ 
ನೋಡಿಕೊಂಡ. ವಾಚಿಗಿಂತ ಅವನ ಮನದ 
ವೇಗ ಹೆಚ್ಚಿತ್ತು ಅಷ್ಟೆ! ತೆರೆಗಳ ಸಮೀಪದಲ್ಲಿದ್ದ 
ಬಂಡೆಯ ಮೇಲೆ ಮೂವರೂ ಕುಳಿತು 
ಕೊಂಡರು. ಕೃಷ್ಣ ಪುಟ್ಟ ಪುಟ್ಟ ಬೆಣಚು 
ಕಲ್ಲುಗಳನ್ನು, ಸಿಂಪುಗಳನ್ನು ಆರಿಸಿ ತಂದು ಪಾಪು 
ವನ ಕೈಯಲ್ಲಿ ಹಾಕಿದ. ಪಾಪು ಅವುಗಳನ್ನು ಎತ್ತಿ 


ಕೊಂಡು ಆಡತೊಡಗಿದ. "“ಕಲ್ಪನಾ, ಪಾಪು ನಿನ್ನ 
ತೆರೆಗಳಲ್ಲಿ ಹರಳುಗಳನ್ನು 


ತಮ್ಮ ಏನು?'' 
ಎಸೆಯುತ್ತ ಅವನು ಕೇಳಿದಾಗ, ಪಾಪು ತೂರು 


ತ್ತಿದ್ದ ಬೆಣಚುಕಲ್ಲುಗಳನ್ನು ಹಿಡಿಯುವುದನ್ನು 


ನಿಲ್ಲಿಸಿ ಕಲ್ಪನಾ ತನ್ನ ಬಗ್ಗೆ ವಿವರಿಸತೊಡಗಿದಳು. 
""ಪಾಪು ನನ್ನ ತಮ್ಮ ಅಲ್ಲಾ ಮಾಮಾ, "ಸಂಜೀವಿನಿ 
ನರ್ಸಿಂಗ್‌ ಹೋಂ' ಅದಲ್ಲ ಅದರ ಮಾಲಕರು, 
ಡಾ. ಸುರೇಶ ಅಂತ, ಅವರ ಮಗಾ. ಅವರ 


ಹೆಂಡತೀನೂ ಡಾಕ್ಟರ ಇದ್ದಾರ. ಪಾಪೂನ್ನ 


ನೋಡಕೊಳ್ಳಲಿಕ್ಕೆ ಅವರ ಮನ್ಯಾಗ ಯಾರೂ 
ಇಲ್ಲ. ನನ್ನ ಅವ್ನ ನೋಡಕೊಳ್ಳೋ ಕೆಲಸಾ 
ಕೊಟ್ಟಾರ. ಇಡೀ ದಿವಸ ನಾನು ಪಾಪೂನ 
ಜೊತೀಗೆ ಇರ್ತೀನಿ...'' 


“ಅಂದ್ರ ನಿನ್ನ ಉದುರ್‌ 
"ಮಾಮಾ ನನಗೆಲ್ಲಿ ಅದ ಆ ಭಾಗ್ಯ... 
ಪಿ.ಯು.ಸಿ. ತನಕ ಓದಿಸಿ ಬಿಡಿಸಿಬಿಟ್ಟರು. 


ನಮ್ಮದು ದೊಡ್ಡ ಸಂಸಾರ. ನಮ್ಮ ತಾಯಿ ಈ 
ಸಂಜೀವಿನಿ ನರ್ಸಿಂಗ್‌ ಹೋಂನಾಗ ಆಯಾ 
ಇದ್ದಾಳ. ಅಕಿ ಘಳಕಿಯಿಂದಾನ ಮನಿ ನಡಿ 
ಯೋದು. ನಮ್ಮ ಅಪ್ತ ಏನೋ ಬಿಜಿನೆಸ್‌ ಅಂತ 


ಎಲ್ಲಾ ಹಾಳುಮಾಡಿ ಕುಡೀಲಿಕ್ಕೆ ಅಂಟಿಕೊಂಡು 


ಬಿಟ್ಟಾನ. ನನ್ನ ಒಬ್ಬಾಕಿ ಅಕ್ಕಾ, ಒಬ್ಬ ತಂಗಿ, ಒಬ್ಬ 
ತಮ್ಮಾಇದ್ದಾರ. ನಮ್ಮ ತಾಯೀನ ಡಾಕ್ಟರಿಗೆ ಹೇಳಿ 
ಈ ಕೆಲಸಾ ಕೊಡಿಸ್ಯಾಳ. ತಿಂಗಳು 200 


ರೂಪಾಯಿ ಕೊಡ್ತಾರ ಅಲ್ಪಸ್ವಲ್ಪ ಸಹಾಯ 
ಆಗ್ತದ... ಅಷ್ಟ. ನಮ್ಮ ಮನಿ ಆ ದಿನ್ನಿ ಇಳದ 
ಮೂರು ಓಣಿ ದಾಟಿದ ಮ್ಯಾಲೆ ಬರ್ತದ. 
ನರ್ಸಿಂಗ್‌ ಹೋಂ ಹತ್ರನ...'' 

ಕೃಷ್ಣನ ಮನಸ್ಸು ಖನ್ನವಾಯಿತು. ಈ ಅರಳು. 
ಮೊಗ್ಗ ಬಡತನದ ಬೇಗೆಯಲ್ಲಿ ಬೇಯುತ್ತಿದೆ 
ಯಲ್ಲ ಎಂದು ಹಳಹಳಿಸಿದ. ತನ್ನ ಕಷ್ಟದ ಕಥೆ 
ಯನ್ನು ಹೇಳಿ ಯಾಕೆ ಕೃಷ್ಣನಿಗೆ RR 
ತರಿಸಬೇಕೆನ್ನಿಸಿ ಕಲ್ಪನಾ ಮಾತು ಬದಲಿಸಿದಳು. 
""ಮಾಮಾ ನನಗೂ ಕಥಿ ಬರೀಬೇಕು ಅನಸ್ತದ. 
ಏನೇನೋ ವಿಚಾರ ಬರ್ತಾವ. ಆದ್ರ ಬರೀಲಿಕ್ಕೆ 
ಬರವಲ್ತು. ನಂಗ ಹ್ಯಾಂಗ ಬರೀಬೇಕು ಕಲಸ್ತೀರಾ...'' 

ಕೃಷ್ಣ ಅವಳ ಮಾತಿಗೆ ನಸುನಕ್ಕು, "ನಿನಗ 
ಮನಸ ಇದ್ದರ ಸಾಕು. ಬರ್ತ ಬರೀತಿ. ಈಗ 
ಏನಾದರೂ ಬರದೀ ಏನು?'' ಎಂದು 
ಕೇಳಿದಾಗ, ""ಏನೇನೋ ಹುಚ್ಚುಚ್ಚಾರ ಬರದು 
ಹರದ ಹಾಕೀನಿ'' ಎಂದು ನಗಹತ್ತಿದಳು. 
ಅಷ್ಟರಲ್ಲಿ ಪಾಪು, ""ಅಂಕಲ್‌, ಆ ಹುಡುಗರ 
ಹಂಗ ನಾವು ನೀರಾಗ ಹೋಗೋಣ?'' ಎಂದು 
ಮುದ್ದು ಮುದ್ದಾಗಿ ಕೇಳಿದ. "ಹಾಂ' ಎನ್ನುತ್ತ ಕೃಷ್ಣ 
ಎದ್ದ. ಪಾಪುವಿನ ಒಂದು ಕೈಯನ್ನು ಕಲ್ಪನಾ, 
ಇನ್ನೊಂದು ಕೈಯನ್ನು ಕೃಷ್ಣ ಹಿಡಿದುಕೊಂಡು 
ಅಲೆಗಳು ತೂರಿಬರುವತ್ತ ಓಡಿದರು. ಸೂರ್ಯ 
ನದಿಯ ಒಡಲ ಸೇರುವವರೆಗೆ ತೆರೆಗಳೊಂದಿಗೆ 
ಚಲ್ಲಾಟವಾಡಿದರು... 


ಒಂದೊಂದು ದಿನವನ್ನೂ ಕಳೆಯುವುದು 
ಕಠಿಣವೆನ್ನಿಸುತ್ತಿದ್ದ ಕೃಷ್ಣಗೆ, "ಕಲ್ಪನಾ ಅವನ 
ಜೀವನದಲ್ಲಿ ಬದು ಸೂ ದಿನಗಳು ಕೈಗೆ 
ಸಿಕ್ಕದಂತೆ  ಉರುಳತೊಡಗಿದವು. ಕಲ್ಪನಾ- 
ಪಾಪುವಿನ ಜೊತೆಯಲ್ಲಿ ದಿನದಲ್ಲಿ ಒಂದು ಗಂಟಿ 
ಕಳೆದರೆ ಸಾಕು, ಮೂರು ದಿನ ಸಂಜೆಯವರೆಗೆ 
ಲವಲವಿಕೆಯಿಂದ ಸಮಯ ನೂಕುತ್ತಿದ್ದ. 


ಅಂದು ಸಂಜೆ ಕಲ್ಪನಾ, 
ಕರೆದುಕೊಂಡು ನದಿ ತೀರಕ್ಕೆ ಬರಲೇ ಇಲ್ಲ. ಕೃಷ್ಣ 
ಚಡಪಡಿಸಿದ. ರಾತ್ರಿ ಎಂಟು ಗಂಟೆವರೆಗೂ 
ಅವಳಿಗಾಗಿ ಕಾದು ಮನೆಗೆ ಮರಳಿದ. ರಾತ್ರಿ 
ಊಟ ಕೂಡ ರುಚಿಸಲಿಲ್ಲ. 

ಮರುದಿನ ಸಂಜೆ ಕಲ್ಪನಾ ಪಾಪುವಿನೊಂದಿಗೆ 


ಬಂದಳು. ಸಿಡಿಮಿಡಿಗೊಳ್ಳುತ್ತ ಕೃಷ್ಣ ಕುಳಿತಿದ್ದನ್ನು 


ಕಂಡು ಕಲ್ಪನಾ, ""ಸ್ಪಾರಿ ಮಾಮಾ! ನಿನ್ನೆ ನಮಗ 
ಬರಲಿಕ್ಕೆ ಆಗಲಿಲ್ಲ. ಪಾಪೂನ ಮನ್ಯಾಗ ಫಂಕ್ಷನ್‌ 
ಇತ್ತು. ನಾನೊಬ್ಬಾಕೆಯಾದರೂ ಬರಬೇಕೆಂದೆ. 
ಡಾಕ್ಟರ್‌ ಬಿಡಲಿಲ್ಲ'' ಎಂದು ಕ್ಷಮಾ ಯಾಚಿಸುವ 
ಧ್ವನಿಯಲ್ಲಿ ಹೇಳಿದಳು. ಕೃಷ್ಣನಿಗೆ ಸಮಾಧಾನ 
ಕ ವಾಯಿತು. ಪಾಪುವನ್ನು ಕರೆದು ತೊಡೆಯ ಮೇಲೆ 
ಕೂಡಿಸಿಕೊಂಡು, "ಯಾವ ಆಟಾ ಆಡೋಣ 
ಕಲ್ಪನಾ ಇವತ್ತು ಪಾಪುನ ಜೊತೆಗೆ' ಎಂದು 
ಕೇಳಿದ. “ಅಬ್ಬಾ! ನಿಮ್ಮ ಸಿಟ್ಟು ಇಳೀತಲ್ಲ 
ಮಾಮಾ. ಬರ್ರಿ ಹಂಗರ ಹಳ್ಳಾಕೊಳ್ಳಾ... ನೀರು 
ಆಡೋಣ'' ಎನ್ನುತ್ತ ಪಾಪುನತ್ತ ನೋಡಿದಳು. 
ಪಾಪೂ 'ಹೂಂ' ಎಂದು ಗೋಣ ಹಾಕಿದ. 

ಮೊದಲು ಪಾಪು ತನ್ನ ಎರಡೂ ಪುಟ್ಟ 
“wb ಸನ್ನು ಮರಳಿನ ಮೇಲಿರಿಸಿ ಕುಳಿತನು. 
ಕಲ್ಪನಾ, ""ಹಳ್ಳಾಕೊಳ್ಳು ನೀರು, ನೀರಿನ್ಯಾಗ 
ಬ್ಯಾಳಿ, ಬ್ಯಾಳಿ ತುಂಬಕೌತ ಹತ್ತೀಕೊಲ್‌, 
ಹೊನ್ನಿಕೋಲ್‌ ತಕ್ಕೊ ನಿನ್ನ ಮುತ್ತಿನ ಕೈ 
ಶುಂಕ್ಯೋ, ಸಕ್ತ್ಯೋ'' ಎಂದು ಕೇಳಿದಳು. ಪಾಪು 
ಸುಂಟಿ ಜಾ ಅದರ ಮುಂಗೈ ಚಿವುಟ 
ತೊಡಗಿದಳು. ಅವನು ನಗುತ್ತ ಕೂಡಲೇ ಸಕ್ಕರೆ 
ಎಂದ. ಕಲ್ಪನಾ ಚಿವುಟುವುದನ್ನು ನಿಲ್ಲಿಸಿದಳು. 
ಪಾಪು "ಅಂಕಲ್‌ ಈಗ ನೀವು ನಿಮ್ಮ ಕೈ ಹಿಂಗ 
ಇಡರಿ'' ಎಂದಾಗ ಕಲ್ಪನಾ, " “ಹೌದು. ಹತ್‌ 
ಈಗ ನಿಮ್ಮ ಸರದಿ. ಮುಂಗೈ ಹಿಂಗ ಇಡ್ರಿ'' 
ಎಂದು ನಗುತ್ತ ನುಡಿದಳು. 

ಕೃಷ್ಣ, ಪಾಪುವಿನಂತೆ ತನ್ನ ಮುಂಗೈಗಳನ್ನು 
ಮರಳ "ಮೇಲಿರಿಸಿದ. ಕಲ್ಪನಾ ಆಟ ಪ್ರಾರಂಭಿಸಿ 


ಇವನ ಮೇ, 2001 


ಪಾಪುವನ್ನು 


A, 


ದಳು. ""ಹಳ್ಳಾ ಕೊಳ್ಳಾ ನೀರು... ಶುಂಕ್ಕೊ. 
ಸಕ್ರ್ಯ'' ಎಂದು ಕೇಳಿದಳು. 'ಶುಂಠಿ' ಎಸ 
ತ್ತಲೇ ಇದ್ದ. ಅವಳ ಮಿದುವಾದ ಬಚೆರಳುಗಃ 
ಚಿವುಟುತ್ತಿದ್ದಾಗ ಅದಾವುದೋ ಆನಂದ ಅವನಃ 
ರಿಸತೊಡಗಿತ್ತು. "ಸಕ್ಕರೆ' ಎನ್ನಲೇ 
""ಲಗೂ ಹೇಳ್ರೀ ಮಾಮಾ ಸಕ್ಕರೀ... ಅ 
ಎಂದು ಕಲ್ಪನಾ ಕೇಳಿದಾಗ ಪಾಪು ಜೋರಾ 
ನಗುತ್ತ "“ಅಕ್ಕ, ಅವರ ಕೈ ಇನ್ನೂ ಜೋರಾಗಿ 
ಚೂಟು'' ಎಂದು ಕೈತಟ್ಟಿ ಕೇಕೆ ಹಾಕಿದ. ಕಲ್ಪನ 
ಅವನ ಮುಖದತ್ತ ಹುಸಿನಗೆ ಬೀರಿ, "ಹೋಗ್ರಿ 
ಮಾಮಾ ನೀವು ಸಕ್ಕರಿ ಅಂದು ಕೈ ತಕ್ಕೊ ಕ್ಕೊಳ್ಳೊ ದ 
ಇಲ್ಲ. ನೀವು ಆಟಕ್ಕೆ ಬ್ಯಾಡ, ಅಲ್ಲಾ ಪಾಪು?' 
ಎಂದಳು. ಕೃಷ್ಣ wan ನಕ್ಕು ಸಕ್ಕರೆ” ಎಂದ. 
ಕಲ್ಪನಾ ಚಿವುಟುವುದನ್ನು ನಿಲಿಸಿ ಕ್ಯ ತೆಗೆದು 
ಕೊಂಡಳು... 


ಸಕ್ಕರೆಯ ಸವಿಯಷ್ಟೆ ಸಿಹಿಯಾದ ದಿನಗಳ 
ಉರವ ಅಂದು ಭಾನುವಾರ ಬೆಳಗ್ಗೆ ಕ್ಕ 
ಬೇಗನೆ ಎದ್ದು, ಮನೆಯನ್ನು ಓರಣವಾ। ರಿಸಿ, 
ಉಪಹಾರದ. ಸಿದ್ಧತೆ ನಡೆಸಿದ್ದ. ಕಾಲ್‌ಬೆಲ 
ಆಯಿತು. ಬಾಗಿಲು ತೆರೆದ. ಅವನ ಅತ್ಮೀಯ ಯ 
ಸ್ನೇಹಿತ ಡಾಕ್ಟರ್‌ ಸುನೀಲ ಬಂದಿದ್ದ. ಷ್ಟ 
ಸ್ವಾಗತಿಸಿದ. “ಏನಪ್ಪಾ ಕೃಷ್ಣಾ! ನಿನ್ನ ಭೆಟ್ಟೀನ ಇಲ್ಲ 
ಆರಾಮ ಇದ್ದೀಯೊ ಇಲ್ಲೋ. ಬಿ.ಪಿ. ಚಿಕಪ್‌' 
ಗಾದ್ರೂ ಕ್ಲಿನಿಕ್‌ಗೆ ಬರ್ತಿದ್ದಿ. ಅದಕೂ ಬಂದಿಲ್ಲ. 
ಮನೀಗೂ ಬಂದಿಲ್ಲ'' ಎನ್ನುತ್ತ ಸುನೀಲ ಕೃಷ್ಣನ 
ಹೆಗಲ ಮೇಲೆ ಕೈಯಿರಿಸಿಕೊಂಡು ಒಳಗೆ ಬಂದ. 

ಯಾವಾಗಲೂ ಅಲ್ಲಲ್ಲಿ ಅಸ್ತವ್ಯಸ್ತವಾಗಿ 
ಬಿದ್ದಿರುತ್ತಿದ್ದ ಪುಸ್ತಕಗಳು, ಪತ್ರಿಕೆಗಳು, ಬಟ್ಟಿ-ಬರಿ 
ಗಳು ಎಲ್ಲವೂ ಓರಣವಾಗಿ ತಮ್ಮತಮ್ಮ ಸ್ಥಳಗಳಲ್ಲಿ 
ಕುಳಿತಿದ್ದವು. ಒಳಗಿನಿಂದ ಉಪಾಹಾರದ ಘಮ 
ಘಮ ವಾಸನೆ ಬರಹತ್ತಿತ್ತು. "ಏನೋ ಕೃಷ್ಣಾ 
ಇದು, ಇದು, ನಿನ್ನ ಮನಿ ಹೌದೋ ಅಲ್ಲೊ! 


ವೈನಿ ತೀರಿಕೊಂಡಾಗಿನಿಂದ ಈ ರೀತಿ ಇರಲೇ 
ಇಲ್ಲ. ಏನಪ್ಪಾ ಸುದ್ದಿ'' ಎಂದು ಆಶ್ಚರ್ಯದಿಂದ 
ಸುನೀಲ-ಕೇಳಿದ. 

ಕೃಷ್ಣ ಎಲ್ಲವನ್ನೂ ಸಾದ್ಯಂತವಾಗಿ ವಿವರಿಸಿದ. 
ಇದನ್ನೆಲ್ಲ ಆಲಿಸಿದ ಮೇಲೆ ಸುನೀಲ ನಸುನಕ್ಕು 
ಕೆದಕಿದ, ""ಕೃಷ್ಣಾ ಇದನ್ನೆಲ್ಲಾ ಕೇಳಿದ ಮ್ಯಾಲೆ 
ಯಾಕೋ ನನಗ ಅನುಮಾನ ಬರ್ತದ. ನೀನು 
“ಲವ್‌ ಅಫೇರ'ನ್ಯಾಗ ಏನಾದ್ರು ಸಿಕ್ಕಬಿದ್ದಿ ಏನು)'' 

ಕೃಷ್ಣ ಗಂಭೀರವಾಗಿಯೇ ಉತ್ತರಿಸಿದ, 
"“ಏನಂತೀಯೋ ಸುನೀಲ, ನನ್ನ ಅರ್ಥಾ 
ಮಾಡಿಕೊಂಡಿಲ್ಲೇನು ನೀನು? “ಲವ್‌ ಅಫೇರ್‌', 
ನಾನು, ಅದೂ ಈ ವಯಸ್ಸಿನ್ಯಾಗ? ನಿವೃತ್ತಿ 
ನಂತರದ ಬದುಕು ದೇವರು ಇನ್ನಷ್ಟು ಜೀವಿಸಲಿಕ್ಕೆ 
ಕೊಟ್ಟ ಎಕ್ಕಟನ್ನನ್‌ ಪೀರಿಯಡ್‌. ಹಂಗ ಸೆಳವಿಗೆ 
ಸಿಗಬೇಕಾಗಿದ್ದರ ಆಗಃ ಸಿಗತಿದ್ದೆ-ಆಫೀಸಿನ್ಯಾಗ, 
ಎಂಥೆಂಥ ಸನ್ನಿವೇಶದೊಳಗ. ಅದೆಲ್ಲ ಸುನೀತಾಳ 
ಜೋಡಿ ಹೊರಟಹೋತು. ಇದೊಂದು ಹೊಸಾ 
ಜೀವನಾ... ನನ್ನ ಕಲ್ಲನಾ...'' 

ಸುನೀಲನಿಗೆ ಸನ್ನಿವೇಶದ ಅರ್ಥವಾಯಿತು. 
""ನಿನ್ನೊಳಗ ಹಿಂಗ ಬದಲಾವಣೆ ಆಗಿದ್ದ ನೋಡಿ 
ಸಂತೋಷ ಆತು. ವೈನಿ ಹೋದ ಮ್ಯಾಲೆ ನಿನ್ನ 
ಮುಖದಾಗ ಇಂಥ ಆಕರ್ಷಣೆ ಉಳಿದೇ 
ಇರಲಿಲ್ಲ. ಆದದ್ದೆಲ್ಲ ಒಳಿತೇ ಆಯಿತು. ಇರಲಿ 
ನಿನ್ನ ಬಿ.ಪಿ. ನೋಡ್ತೀನಿ ಬಾ'' ಎಂದು ಬಿ.ಪಿ. 
ಪರೀಕ್ಷಿಸುವ ಉಪಕರಣ ಹೊರತೆಗೆದ. 

ಕೃಷ್ಣ ಸೋಫಾದ ಮೇಲೊರಗಿದ. ಸುನೀಲ 
ಪರೀಕ್ಷಿಸಿ, ""ಇದೇನೋ ಕೃಷ್ಣ ನಿನ್ನ ಬಿ.ಪಿ. 
ನಾರ್ಮಲ್‌ಗೆ ಬಂದುಬಿಟ್ಟದ. ಖರೇವಂದ್ರು ನಿನ್ನ 
ಕಲ್ಪನಾನ್ನ ನಾನು ನೊಕಿಡಬೇಕಾತು. ಅದಕ್ಕು 
ಅನ್ನೋದು ಯಾವ ಮದ್ದಿಗೂ ವಾಸಿಯಾಗ 
ಲಾರದ್ದು ಪ್ರೀತಿಗೆ ವಾಸಿಯಾಗುತ್ತದೆ ಅಂತ. 
ಇರಲಿ, ಘಮ್‌ ಅಂತ ವಾಸನಿ ಬಂತಲ್ಲಾ ಏನ 
ಮಾಡೀದೀ ನನಗಿಷ್ಟು ಕೊಡು ನಡಿ'' ಎಂದ. 
ಇಬ್ಬರೂ ಅಡಿಗೆ ಮನೆಯೊಳಗೆ ನಡೆದರು. ಕೃಷ್ಣ 


ಮಾಡಿದ ಬಿಸಿಯಾದ ಉಪ್ಪಿಟ್ಟು ತಿಂದು ಸುನೀಲ 
ಹೊರಟುಹೋದ. 

ಸಂಜೆಯಾಗುತ್ತಿದ್ದಂತೆ ಕೃಷ್ಣ ತನ್ನ ನಿತ್ಯದ ನದಿ 
ತೀರದ ಸ್ಥಳದಲ್ಲಿ ಬಂದು ಕುಳಿತ. ""ತಡಾ ಆದ್ರ 
ಮಾಮಾ ಬಯ್ತಾರ, ಲಗೂ ಲಗೂ ಬಾ ಪಾಪು'' 
ಎಂದು ಕಲ್ಪನಾ ಪಾಪುನನ್ನು ಕರೆದುಕೊಂಡು 
ದಾಪುಗಾಲು ಹಾಕುತ್ತ ಬಂದಳು. 

""ಇದೇನು ಇಷ್ಟು ಏದುಸಿರು ಬಿಡುತ್ತ ಬಂದಿ 
ಕಲ್ಪನಾ'', ಕೃಷ್ಣ ಕಾರಣ ಗೊತ್ತಿದ್ದೂ ಪ್ರಶ್ನಿಸಿದ. 
“ನೀವು ಎಲ್ಲಿ ಸಿಟ್ಟಿಗೇಳ್ಲೀ ರೋ ಅಂತ ಅಂಜಿಕೆ 
ನನ್ನ'' ಎನ್ನುತ್ತ ಕಲ್ಪನಾ ಅವನ ಪಕ್ಕದಲ್ಲಿ 
ಕುಳಿತುಕೊಂಡಳು. ಪಾಪು ಎದುರುಗಡೆ ಕುಳಿತ. 
""ಮಾಮಾ, ನಿಮ್ಮ ಸಲುವಾಗಿ ಒಂದು ಮಜಾ 
ತಂದೀನಿ ಕಣ್ಣು ಮುಚ್ಚರಿ'' ಎಂದಳು ಸ್ಟೀಲಿನ 
ಡಬ್ಬಿ ತುಂಬ ಇದ್ದ ಶಿರಾ ಮುಂದಿಡುತ್ತಾ. 
""ಮಾಮಾ, ನಿಮ್ಮ ಸಲುವಾಗಿ ನಾನಃ ಈ ಶಿರಾ 
ಮಾಡಕೊಂಡು ಬಂದೀನಿ. ದ್ರಾಕ್ಷಿ, ಗೋಡಂಬಿ 
ಎಲ್ಲಾ ಹಾಕೀನಿ. ಡಾಕ್ಟರ ಮನ್ಯಾಗ ಅಡಗಿ ಆಕಿ 
ಇದ್ದಾಳ. ಆಕೀನ ಮಾಡ್ತಾಳೆ. ಆದ್ರ ಇವತ್ತು 
ಮಾತ್ರ ನಾನ ಮಾಡಿಕೊಂಡು ತಂದೀನಿ. ಅಲ್ಲೆ 
ತಿನ್ನೋದು ಬಿಟ್ಟು ಪಾಪು, ನಾನು ನಿಮ್ಮ ಜೋಡಿ 
ತಿನ್ನೋಣ ಅಂತ ತೊಗೊಂಡ ಬಂದೀವಿ.'' 

""ಕಲ್ಪನಾ, ಶಿರಾ ನನ್ನ ಭಾಳಾ ಪ್ರೀತಿ ತಿನಸು. 
ನಿನಗ ಹಗ ಗೊತ್ತಾತು9'' 

“ಸದಾ ನೀವು ನನ್ನ ಮನಸ್ಸಿನ್ಯಾಗ ಇರ್ತೀರಿ. 
ಅದಕ್ಕ ನಿಮ್ಮ ಪ್ರೀತಿ ತಿನಸು ಮಾಡಿದೆ ನೋಡ್ರಿ?' 
ಎಂದು ಸಹಜವಾಗಿಯೇ ನುಡಿದಳು. ಆದರೆ 


ಕೃಷ್ಣನ ಹೃದಯ ತುಂಬಿಬಂತು. 
ಮೂವರೂ ಶಿರಾ ತಿಂದು ಮುಗಿಸಿದ ಮೇಲೆ 
ಪಾಪು ಮರಳಲ್ಲಿ ಮನೆಕಟ್ಟುವ ಆಟದಲ್ಲಿ 


ತೊಡಗಿದ. ಸ್ವಲ್ಪ ಹೊತ್ತು ಮೌನ ಆವರಿಸಿತು. 
ಕಲ್ಪನಾ ಕೃಷ್ಣನನ್ನೇ ನೋಡತೊಡಗಿದಳು. 
“ಇದೇನು ಇವತ್ತು ನನ್ನ ಹಿಂಗ ನೋಡ್ತಿ...'', 
ಕೃಷ್ಣ ಕೇಳಿದ. ""ಸುನೀತಾ ಮಾಮಿ ನಿಮಗಿಂತ 


15 


ಛಂದ ಇರಬೇಕು ಅನಸ್ತದ. ನನಗೂ ಚಾ 


ಅವರ್ನ ಭೆಟ್ಟಿ ಮಾಡಸ್ತೀರಾ... ಮಾಮಾ... 

ಕಲ್ಪನಾಳ ಪ್ರ ಅನಿರೀಕ್ಷಿತ ಪ್ರಶ್ನೆಗೆ ಕೃಷ್ಣ 
ಕೊಂಚ ವಿಚಲಿತನಾದ. ಅವನ ತಃ ರುದ್ರ ನ 
ಇಳಿದುಹೋಯಿತು. ""ಯಾಕ ಮಾಮಾ ಏನಾತು? 
ನಿಮ್ಮ ಮುಖಾ ಹಿಂಗ್ಯಾಕ ಆತು. ನಿಮ್ಮ ಕಣ್ಣಾಗ 
ನೀರು....'' ಕಲ್ಪನಾ ಗಾಬರಿಯಿಂದ ಕೇಳಿದಳು, 

""ನಿನ್ನ ಸುನೀತಾ ಮಾಮಿ ಈಗಿಲ್ಲ. ದೇವರ 
ಪಾದಾ ಸೇರಿ ಇಪ್ಪತ್ತು ವರುಷ ಆದ್ವು.'' ಕಲ್ಪನಾ 
ತಲ್ಲಣಿಸಿದಳು. ಕೆಲಕ್ಷಣ ಅವಳ ಬಾಯಿಂದ 
ಮಾತುಗಳು ಹೊರಡಲೇ ಇಲ್ಲ. ಆಮೇಲೆ 
ಸಾವರಿಸಿಕೊಂಡು, ""ಏನಾಗಿತ್ತು ಮಾಮಾ...'' 
ಎಂದು ತಡವರಿಸುತ್ತ, ಅವನ ಸನಿಹಕ್ಕೆ ಸಾಗಿ 
ಕೇಳಿದಳು. 

ತಳಮಳಗೊಳ್ಳುತ್ತಿರುವ ತೆರೆಗಳತ್ತ ನೋಡುತ್ತ 
ಕೃಷ್ಣ ಹೇಳತೊಡಗಿದ: ""ಸುನೀತಾನ್ನ ನಾನು 
ಪ್ರೀತಿಸಿ ಮದ್ವಿ ಆದೆ. ಭಾಳಾ ಛಂದ ಇದ್ದಳು. 
ಸದಾ ನಗುಮುಖಾ. ನಿನ್ನಹಾಗಃ....ಎಂದೂ ಆಕಿ 
ಸಿಟ್ಟಿಗೆದ್ದಿದ್ದು ನಾನು ನೋಡಿಲ್ಲ. ಎಂಥಾ ತ್ರಾಸ 
ಬಂದ್ರೂ ಸಹಿಸಿಕೋತಿದ್ದಳು. ಆದರ ವಿಧಿ... 
ನಮ್ಗ ಮದ್ವಿ ಆಗಿ ಭಾಳಾ ವರುಷ ಆದ್ರು ಮಕ್ಕಳು 
ಆಗಲಿಲ್ಲ. ಅಕೀಗೆ ಅದೊಂದಃ ಕೊರಗು ಇತ್ತು. 
ಆದರೆ ಅದೇನೊ ಸುದೈವ ಅನ್ನು. ಹತ್ತು ವರುಷದ 
ಮ್ಯಾಲೆ ಗರ್ಭಿಣಿ ಆದಳು. ಆದರೆ ಮತ್ತೆ ವಿಧಿ 
ನಮ್ಮಸ ಸುಖಾ ಸಹಿಸಲಿಲ್ಲ. ಹೆಣ್ಣು ಮಗುವಿಗೆ ಜನ್ಮಾ 
ಕೊಟ್ಟು ಹೊರಟುಹೋದಳು. ಅವಳ ಹಿಂದೆ ಆ 
ಮಗೂನೂ ಸತ್ತುಹೋತು. ಸುನೀತಾ ಸತ್ತ ಮ್ಯಾಲೆ 
ಬಹಳಷ್ಟು ಜನ ನನ್ನ ಮದುವೆಗೆ ಪ ಯತ್ನಿಸಿದರು. 
ಆದರೆ ಕಲ್ಪನಾ, ನನ್ನ ಸುನೀತಾ: ಜಾಗಾ ಬ್ಯಾರೆ 
ಯಾರೂ ತುಂಬಲಾರರು... 

ಕಲ್ಪನಾಳ ಕಣ್ಣಲ್ಲಿ ನೀರು ತುಂಬಿಬಂತು. 
ಕೃಷ್ಣನಿಗೆ ಸನ್ನಿವೇಶದ ಅರಿವಾಗಿ ವಾತಾವರಣ 
ತಿಳಿಗೊಳಸಲು ನಗು ತಂದುಕೊಂಡು, " "ಕಲ್ಪನಾ 
ಅಲ್ಲೆ ನೋಡು, ಪಾಪು ಒಂದ ಮನೀ ಕಟ್ಟಲಿಕ್ಕ 


ಇವನ ಮೇ, 2001 


; ಹ 
ಹತ್ತಾನ. ಬಾ ನಾವೂ ಕಟ್ಟೋಣ'' ಎಂದು ಅವ 
ಕೈಹಿಡಿದು ಎಬ್ಬಿಸಿದ. / ಮೂವರೂ ತಃ 


ಒಂದೊಂದು ಪಾದವನ್ನು ಮರಳ 
ಯಲ್ಲಿರಿಸಿ, ಹೊರತೆಗೆದು ಮನೆ ನೆ ಕಟ್ಟಿದರು... 


ಅಂದು. ಸಂಜೆ ಐದ ನದಿ ತೀರಕ್ಕೆ ಸ್ಥ 
ತಡವಾಗಿ ಬಂದ. ಸ ಕಲ್ಪನಾ 1 ದ 
ಕುಳಿತಿದ್ದಳು. ಪಾಪು ಕಾಣಿಸಲಿಲ್ಲ. ಕಲ್ಪನ 
ತಿಳಿನೀಲಿ ಸೀರೆಯನ್ನುಟ್ಟು, ದುಂಡುಮಲ್ಲಿ] 
ಮಾಲೆ ಮುಡಿದುಕೊಂಡು ಮದುಮಗಳಂತೆ 
ಶೃಂಗರಿಸಿಕೊಂಡಿದ್ದಳು. ""ಇದೇನು ಕಲ್ಪನಾ, 
ಪಾಪು ಬಂದಿಲ್ಲೇನು?'' ಎಂದು ಕೇಳುತ್ತ ಪಕ್ಕದಲ್ಲಿ 
ಕುಳಿತುಕೊಂಡ. ಹುಸಿಮುನಿಸಿನಿಂದ ಮುಖ ಆಃ 
ತಿರುಗಿಸಿ ಅವಳು, ""ನಾನು ತಡವಾಗಿ ಬಂದ್ರ 
ನಿಮಗ ಸಿಟ್ಟು ಬರ್ತದ ಅಲ್ಲ ಮಾಮಾ? ಮತ್ತ 
ನೀವು ತಡವಾಗಿ ಬಂದ್ರ...ನಡೀತದ?'' 
ಎಂದು ಕೇಳಿದಳು. 

""ಓ! ಸಾರಿ ಕಲ್ಪನಾ, ಬರೋಮುಂದ ನನ್ನ 
ಸ್ನೇಹಿತ, ಡಾ. ಸುನೀಲ ಬಂದ. ಅದಕ್ಕ ಲೇಟ 
ಅತು'' ಎಂದು ಕ್ಷಮೆಯಾಚಿಸುವಂತೆ ಅವಳ 
ಮುಂದೆ ಬಾಗಿ ನುಡಿದ. ಕಲ್ಪನಾ ನಕ್ಕು, "“ಸುಮ್ಮನೆ' 
ಅಂದೆ ಮಾಮಾ, ನೀವು ಏನೂ ತಿಳಕೋಬ್ಯಾಡ್ರಿ. 
ಪಾಪೂ ಉಊರಾಗಿಲ್ಲ. ತನ್ನ ತಾಯಿ ಜೋಡಿ 
ಬೆಂಗಳೂರಿಗೆ ಹೋಗ್ಯಾನಾ... ಬಹುಶಃ ಇನ್ನೂ 
ನಾಲ್ಕೈದು ದಿವಸ ಆಗ್‌ ಎಂದಳು. 
ಕೆಲಕ್ಷಣ ಇಬ್ಬರೂ ಮೌನವಾಗಿಯೇ ಕುಳಿತಿ 
ದ್ದರು. ""ಇದೇನು ಕಲ್ಪನಾ ಒಮ್ಮೆಲೆ 
ಆಗಿಬಿಟ್ಟಿ?'' ಕೃಷ್ಣ ಮುಖ ಕೆಳಗೆ ಹಾಕಿಕೊಂಡು 
ಮರಳಲ್ಲಿ ಏನೇನೋ ಬರೆಯುತ್ತ ಕೇಳಿದ. 
ಅವಳು ಮೆಲ್ಲಗೆ, ""ನಾನು ಮದುವೆಯಾಗಬೇಕು 
ಅಂತ ಮಾಡೀನಿ'' ಎಂದು ನುಡಿದಳು. 
ಸರ್ರನೆ ಅವಳ ಗದ್ದ ಹಿಡಿದೆತ್ತಿ, ನಗೆ ಜೀಕೆ 
"“ಭಾಳಾ ಸಂತೋಷದ ಸುದ್ದಿ ಹೇಳಿದಿ... 
ಯಾರು ಆ ಸುದ್ಧೆವಿ, ನಿನ್ನಂಥವಳ ಕೈ ಹಿಡೀಬೇಕು 


WN 


ಮನಿ: 


ಅಂದ್ರ...'' ಎಂದು ಕೇಳಿದ. ಕಲ್ಪನಾ ಒಮ್ಮೆಲೆ 
ಉತ್ತರಿಸಲಿಲ್ಲ. ಮತ್ತೆ ಮೌನ. 

"“ಹೇಳು ಕಲ್ಪನಾ, ಯಾರು ನಿನ್ನ ಮದುವೆ 
ಆಗೋ ವ್ಯಕ್ತಿ?'' 

“ನೀವ; ಮಾಮಾ. ಮದುವೆ ಆದ್ರ ನಿಮ್ಮನ್ಯ 
ಮದುವೆ ಆಗಬೇಕು ಅಂತ ದೃಢ ನಿರ್ಧಾರ 
ಮಾಡೀನಿ'' ಎಂದಾಗ, ಅವಳ ಕಣ್ಣಿಂದ ರುಳ 
ಪಿಸಿದ ಮಿಂಚು ಅವನನ್ನು ಬೆಚ್ಚಿಬೀಳಿಸಿತು. 
ಆದರೂ ಸಾವರಿಸಿಕೊಂಡು ಜೋರಾಗಿ ನಗುತ್ತ, 
“ಏನು ಈ ಮುದುಕನ್ನ ಮದವಿ ಆಗ್ತೀಯಾ! 
ಅಡ್ಡಿ ಇಲ್ಲಾ, ನೀನೂ ಚಾಷ್ಟೆ ಮಾಡಲಿಕ್ಕೆ ಸುರು 
ಮಾಡ್ತೀ ಅನ್ನು...'' ಎಂದ ಅವಳತ್ತ ನೋಡುತ್ತ. 

“ಇದು ಚಾಷ್ಟಿ ಅಲ್ಲ ಮಾಮಾ. 
ಖರೇವಂದ್ರು ಹೇಳಲಿಕ್ಕೆ ಹತ್ತೀನಿ. ಬಹಳಷ್ಟು 
ಯೋಚಿಸಿ ಈ ನಿರ್ಧಾರಕ್ಕ ಬಂದೀನಿ. ಸುನೀತಾ 
ಮಾಮಿ ಅಷ್ಟು ನಾನು ಛಂದ ಇರದಿದ್ದರೂ 


ಉತ್ತರಿಸಬೇಕೆಂಬುದು ಕೃಷ್ಣನಿಗೆ ತೋಚಲಿಲ್ಲ 
ನಂತರ ನಗುವನ್ನು ನಿಲ್ಲಿಸಿ ಮಕ್ಕಳನ್ನು ಸಂತೆ 
ಸುವಂತೆ ಹೇಳಿದ: ""ನೋಡು ಕಲ್ಪನಾ, ನೀನು 
ಭಾವಾವೇಶದೊಳಗ ಸಿಕ್ಕೀದಿ. ನಿನ್ನ ವಯಸ್ಸೂ 
ಹಂಗ ಅದ. ಹಂಗ ಮಾತಾಡಸ್ಥದ. ಜೀವನಾ 


೨ 
8 
1 

4 
Pe 
ಡಿ ೨ e 
(6 
ಗ 
ಅ) 

re 


ತ 
ಬಗೆ ಏನು ಬರದೀ 
Nn 

ವಾಗಿ ಬಂದ ಆ ಬಾಣ ಅವನನು 


ಗೊಳಿಸಿತು. "ಅದು ಕಥಿ-ಕಥೀಗೂ ಜೀವನ 
ಭಾಳಾ ಅಂತರ ಅದ...'' ಎಂದಾಗ ಅವರು 
""ಅದ್ಯಾಕ ಹಂಗ! ಬರೀಯೋದೊಂದು 
ಬಾಳೋದೊಂದು'' ಎಂದು ಅಬ್ಬರಿಸಿದಳು. 

ಕೃಷ್ಣ ತತ್ತರಿಸಿದ. ತನ್ನ ಕಲ್ಪನೆಯೇ ಕುಸಿದಂತಾ 
ಯಿತು. ಇದನ್ನು ಇನ್ನಷ್ಟು ಮುಂದುವರಿಸ 
ಬಾರದೆಂದು ಮನದಲ್ಲಿ ನಿಶ್ಚಯಿಸಿ ಕೋಪದಿಂದ 
ಹೇಳಿದ, ""ಇಲ್ಲದ್ದೊಂದು ಹುಚ್ಚುಚ್ಚು ವಾದಾ 
ಮಾಡಬ್ಯಾಡ ಕಲ್ಪನಾ. ನಾನು ಕಟ್ಟಿಕೊಂಡ ಕನಸಿನ 
ಗೋಪುರಾ ನುಚ್ಚುನೂರು  ಮಾಡಬ್ಯಾಡಾ 
ಸುನೀತಾ ಹೋದಮ 
ಬದುಕಿನ್ಯಾಗ ಸಂತಸದ ಸೆಲಿಯಾಗಿ "ಬಂದಿ: 
ಇನ್ನೂ ನಾನು ಜೀವಿಸಬೇಕು ಅನ್ನೋ ಆಶಾಕಿರಣ 
ಮೂಡಿಸಿದಿ. ಸುನೀತಾನೊಂದಿಗೆ ಬತ್ತಿ ಹೋದ 
ನನ್ನ ಲೇಖಣಿಗೆ ಜೀವ ಬರಬಹುದು ಎಂದು 
ಭಾವಿಸಿದೆ. ನಿನ್ನ ಬಗ್ಗೆ ನನ್ನ ಮನದೊಳಗ 
ಮೂಡಿದ ಚಿತ್ರಾನ ಬೇರೆ. ನಿನಗ ನೆನಪು 
ಅದನೂ... ನೀನು ಶುಂ ಕ್ಯೊ-ಸಕ್ರ್ಯೊ ವಂದು 
ಕೇಳಿದಾಗ, ನಾನು ಸಕ್ಕರೆ ಎಂದು ಅದಟ ಹೇಳ 
ಹಂಗೂ ನೀನು ಚಿವುಟುವುದನ್ನು ಆನಂದಿಸಿದೆ. 
ಯಾಕ ಗೊತ್ತ... ನನ್ನ ಹೆಣ್ಣ ಮಗು ಸತ್ತಿತಲ್ಲ, 
ಅದು ಜೀವಂತ ಇದ್ದಿದ್ದರ ನಿನಗಿಂತ ಸ್ಪ 
ದೊಡ್ಡವಳು ಆಗಿರತಿದ್ದ | 
ಜೋಡಿ ಈ ರೀತಿ ಆಡತಿ ದ್ದಳು, ಆ ಸವಿ ನೀಡು 
ತಿದ್ದಳು... ಎಂದು ನ ನಪಿಸಿಕೊಂಡೆ. ನಾ ಹೇಳ 
ವಷ್ಟು ಕೇಳು, ನೀನು ದಿನಾ ಪಾಪೂನ ಜೋಡಿ 
ಬಂದ ಒಂದು ತಾಸು ನನ್ನ ಜೋಡಿ ಕಳದ್ರ 
ಸಾಕು... ಇದೂ ನ ನನ್ನ ಬೇಕಾದಷ್ಟು. | 

""ನೋಡ್ರಿ ಮಾಮಾ, ನಾನು ಹಟಮಾರಿ... 
ಒಮ್ಮೆ ನಿರ್ಧಾರ ಮಾಡಿದ್ರ ಆತು. ನೀವು 
ಒಪ್ಪಲಿಲ್ಲ ಅಂದ್ರ...'' ಇನ್ನೂ ಅವಳು ಮಾತು 
ಮುಗಿಸಿರಲಿಲ್ಲ, ಕೃಷ್ಣನ ಕೋಪ ಉಕ್ಕಿ ಬಂತು. 
“ಇದು ಎಂದಿಗೂ ಸಾಧ್ಯವಿಲ್ಲ. ಹುಚ್ಚು 
ಮಂಡತನ ಹಿಡದ್ರಾ ನನ್ಗ kp ತೆ ತೋರಿಸ 


9ನಾವನಾ ಮೇ, 2001 


ತ 


ಸ್ವಾಲೆ ಬರಡಾಗಿದ್ದ ನನ್ನ 


, ಅವಳೂ ನನ್ನ 


8 


'' ಎಂದು ಅಬ 


ಬ್ಯಾಡ... ಹೊರಟುಹೋಗು... 
ಸಿದ. 

ಅಷ್ಟೇ ಶಾಂತ-ದೃಢ ಮನಸ್ಸಿನಿಂದ ಕಲ್ಪ ಕ 
""ನಿಮ್ಮದು ಇದೂ ನಿರ್ಧಾರ ಆದ್ರ ಠ 
ನದೀಯೊಳೆಗ ನನ್ನ ಶವಾ ತೇಲಿ ಬಂದದ್ದು 
ನೋಡತೀರಿ'" ಎಂದವಳೇ ಎದ್ದು ಧಡಧಡನೆ 
ಹೊರಟುಹೋದಳು. ಕೃಷ್ಣನಿಗೆ ತಾನು ಕುಳಿತ 
ಮರಳಲ್ಲಿ ಕುಸಿಯುತ್ತಿರುವೆನೋ ಎಂಬಂತೆ 
ಭಾಸವಾಯಿತು. ಜನ ಹೊರಟು ಹೋಗಿ ತೀರ 
ನಿರ್ಜನವಾಗುವವರೆಗೂ ಅಲ್ಲೇ ಕುಳಿತೇ ಇದ್ದ. 


ಮರುದಿನ ಬೆಳಗ್ಗೆ ಕೃ ಷ್ಷನಿಗೆ ಹಾಸಿಗಿಯಿಂದ : 
ಏಳಲಿಕ್ಕೆ ಆಗಲಿಲ್ಲ. ತಲೆಭಾರವಾಗಿತ್ತು. ಮೆ 
ಸುತ್ತುತಿರುವಂತೆ ಭಾಸವಾಯಿತು. ಕಾಲ್‌ ಬೆಲ್‌ 
ಬಾರಿಸಿತು. ನಿರ್ವಾಹವಿಲ್ಲದೆ ಎದ್ದು ಕಾಲು 
ಎಳೆಯುತ್ತ ಹೋಗಿ ಬಾಗಿಲು ತೆರೆದ. 


ಸುನೀಲ "ಏನಂತಾಳ ನಿನ್ನ ಕಲ್ಪನಾ...' 
ಎನ್ನುತ್ತ ಒಳಗೆ ಬರುತ್ತಿದ್ದವನು ಕೃಷ್ಣನ ಅವಸ್ಥೆ 
ನೋಡಿ ಗಾಬರಿಯಾದ. 

“ಏನೋ ಕೃಷ್ಣ! ಏನಾಗೇದ ಮೈಯಾಗ 
ಆರಾಮ ಅದನೋ ಇಲ್ಲೋ?'' 

“ಸುನೀಲ, ನನ್ನ ನಿಂದ್ರಲಿಕ್ಕೆ ಆಗವಲ್ಲ, ಮೈ 
ತಿರಗಲಿಕ್ಕೆ ಹತ್ತೇದ...'' 

ಸುನೀಲ ಅವನ ಕೈಹಿಡಿದು ಮೆಲ್ಲಗೆ 
ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ 
ಮಲಗಿಸಿ ಬಿ.ಪಿ. ಪರೀಕ್ಷಿಸಿದ. 

“ಬಿ.ಪಿ. ಭಾಳಾ ಏರೆದ... ಈ ಟ್ಯಾಬಲೆಟ್ಟ 
ಕೊಡ್ತೀನಿ ತೊಗೊಂಡು ಸಲ್ಲ ಹೊತ್ತು ಮಲಕೊ. 
ನಾನು ಚಹಾ ಮಾಡಕೊಂಡು ಬರ್ತೀನಿ...'' 
ಎನ್ನುತ್ತ ಸುನೀಲ ಏಳಬೇಕೆಂದಾಗ ಕೃಷ್ಣ ಅವನ 
ಕೈಹಿಡಿದು ಕೂಡಿಸಿಕೊಂಡು, ""ಅದ್ದ ಆಮ್ಯಾಲೆ 
ಮಾಡು ಸುನೀಲ. ಮೊದಲು ನಿನ್ನೆ ನಡೆದದ್ದನ್ನೆಲ್ಲ 
ಹೇಳತೀನಿ ಕೇಳು.... ಅದ್ನ ಮನಸ್ಸಿನ್ಯಾಗ 
ಇಟಗೊಳ್ಳಲಿಕ್ಕೆ ಆಗವಲ್ತು...'' ಎಂದು ಮೆಲ್ಲಗೆ 
ನಡೆದ ಘಟನೆಯನ್ನು 'ಎವರಿಸಿದ. 

"ಕೃಷ್ಣ, ನಾನು ಇದನ್ನು ಎಕ್ತ್‌ಪೆಕ್ಟ್‌ ಮಾಡಿದ್ದೆ. 
ನೀನು ಇನ್ಟಾಲ್ಟ್‌ ಆಗ್ರೀ ಅಂದುಕೊಂಡಿದ್ದೆ, ಆದ್ರ 


ಆ ಹುಡುಗಿ ಸೆಳವಿಗೆ ಸಿಕ್ಕಳು. ಆ ಹದಿವಯಸ್ವಃ 
' ಹಂಗ. ನೀನು ಸ್ವಲ್ಪ ತಾಳ್ಮೆ ವಹಿಸಬೇಕಾಗಿತ್ತು. 


ಹೆಂಗ್ಯಾಕ ಒಮ್ಮೆಲೆ ನಿರ್ದಾಕ್ಷಿಣ್ಯವಾಗಿ ಹೇಳಿದಿ'' 
. ಕೃಷ್ಣ ಅವನ ಕೈಯನ್ನು ತನ್ನ ಕೈಯಲ್ಲಿ 
ತೆಗೆದುಕೊಂಡು, ""ಸುನೀಲ, ನನಗ ಅದೂ ಚಿಂತಿ 
ಆಗೇದ. ಕಲ್ಪನಾ ಎಲ್ಲಿ ದುಡುಕಿ ಜೀವಕ್ಕ 
ಅಪಾಯ ಮಾಡಕೋತಾಳೊ ಅನ್ನೊ ಅಂಜಿಕಿ 
ಬರಲಿಕ್ಕೆ ಹತ್ತೇದ. ಹಂಗೇನಾದ್ರು ಆದ್ರ ನಾನೂ 
ಜೀವಂತ ಇರೋದಿಲ್ಲ...'' ಎಂದು ಪರಿತಪಿಸ 
ತೊಡಗಿದ. 

""ನೀನು ಈಗ ಸುಮ್ಮನೆ ಮಲಕೊ. ನನ್ನೂ 
ಯೋಚಿಸಲಿಕ್ಕೆ ಬಿಡು'' ಎಂದು ಅವನನ್ನು ಸಂತೈಸಿ 
ಸುನೀಲ ಕೆಲಕ್ಷಣ ಯೋಚನೆಯಲ್ಲಿ ಮುಳಗಿದ. 


ನಂತರ, "'ಕೃಷ್ಣ ಇವತ್ತು ಸಂಜಿಮುಂದ ನನ್ನ 
ನದಿತೀರಕ್ಕ ಕರಕೊಂಡು ಹೋಗು. ಕಲ್ಪನಾನ್ನ 
ಭೆಟ್ಟಿ ಮಾಡಸು. ನಾ ಎಲ್ಲಾ ಸರೀ ಮಾಡ್ತೀನಿ. ನೀ 
ಏನು ಯೋಚನಿ ಮಾಡಬ್ಯಾಡಾ. ಚಹಾ 
ಮಾಡಿಕೊಡ್ತೀನಿ. ಟ್ಯಾಬಲೆಟ್‌ ತೊಗೊಂಡು, 
ಚಹಾ ಕುಡುದು ಮಲಕೊ. ಆಮ್ಯಾಲೆ ನಾ 
ಬಂದು ಮನೀಗೆ ಕರಕೊಂಡು ಹೋಗ್ತೀನಿ. ನಿನ್ನ 
ಇಲ್ಲ ಯಾರೂ ನೋಡುಕೊಳ್ಳವರು ಇಲ್ಲ...'' 
ಎಂದ. 
ಬ್ಯಾಡ ಸುನೀಲ ನಾ ಇಲ್ಲೇ ಇತ್ತೀನಿ- ನೀ 
ಸಂಜೀಮುಂದ ಬಾ!'' 

""ನೋಡ ಕೃಷ್ಣಾ, ಹಠಾ ಮಾಡಬ್ಯಾಡಾ. 
ನಿನಗ ಮನೀಗೆ ಬರಲಿಕ್ಕೆ ಸಂಕೋಚ ಆದ್ರ 
ನರ್ಸಿಂಗ್‌ ಹೋಂಗೆ ನಡಿ, 


pes 
ಅಲೀ ಐಣ 
3; ಜಕ್ಕ 

8 


ಕ i 
ಕೃಷ್ಣನ ಉತ್ತರಕ್ಕೆ ಅವಕಾಶವನ್ನೂ ಕೊಡದೆ 
ಲ ಕ ಕ 


ಕುಡಿದು ಮುಗಿಸಿದ 


2 
ಗಿ 
— 2 
ಕೃಷ ಟ್ಯಾಬಲೆಟ್‌ 
$ 


ಕೊಟ್ಟ. 
ತೆಗೆದುಕೊಂಡು ಚಹ 


ತ 
ಲ 
೨೬ 
( 
ಸ 


ದ 
ನರ್ಸಿಂಗ್‌ ಹೋಂನ ವಿಶೇಷ ಕೋಣೆಯಲ್ಲಿ 
ಮಲಗಿದರೂ ಕೃಷ್ಣನ ಮನದ ತುಂಬ ಕಲ್ಪನಾಳೇ 
ಹಗಲು ಕಳೆಯಬೇಕು, 


ತೀರ ತಲುಪಿದ. ಆದರೆ ಕಲನಾ ಅವರು ನಿತ್ತ 

Uy ಕ) ಗ 

ಕುಳಿತುಕೊಳ್ಳುವ ಸಳದಲ್ಲಿ ಇರಲಿಲ್ಲ. ಕೃಷ್ಣನಿಗೆ 
KS ಟು ೧೨ ₹೨ fs) 


ಆಘಾತವಾದಂತಾಯಿತು. 


""ಎಲ್ಲಿ ಕೂಡುತಿದಿರಿ ನೀವು?”' 


""ಅಲ್ಲೇ... ಅದೇ... ಆ... ಜಾಗಾದಾಗ... 
ಕಲ್ಪನಾ ಅಲ್ಲೆ ಇಲ್ಲಾ... ಸುನೀಲ ನನ್ನ ಯಾಕೋ 
ಭಯ ಆಗಲಿಕ್ಕೆ ಹತ್ತೇದ... ಕಲ್ಪನಾ... 
ಕಲ್ಪನಾ...'' ಎನ್ನುತ್ತ ಹಾಗೇ ಕುಸಿದು ಕುಳಿತ. 
ಸುನೀಲ ಗಾಬರಿಯಿಂದ ಅವನ ಕೈ ಹಿಡಿದು ಎತ್ತಿ 
"ನಿಲ್ಲಿಸುತ್ತ, . "ರಿಲ್ಯಾಕ್ಸ್‌ ಕೃಷ್ಣ.. ಏನೂ 
ಆಗೋದಿಲ್ಲ. ಆಮೇಲೆ ನೋಡೋಣ ಬಾ...'' 
ಎಂದು ಸಾವಕಾಶವಾಗಿ ಅವನನ್ನು ಕಾರಿನಲ್ಲಿ 
ಕೂಡಿಸಿಕೊಂಡು ನರ್ಸಿಂಗ್‌ ಹೋಂಗೆ ವಾಪಸ್ಸು 
ಬಂದ. 

ಬಿ.ಪಿ. ಇನ್ನೂ ಹೆಚ್ಚಿತ್ತು. ಜ್ವರ ಏರುತ್ತಿದ್ದಂತೆ 
ಮೈಕಾದು ಕೆಂಡವಾಗತೊಡಗಿತ್ತು. ಸುನೀಲ 
ಮನೆಗೂ ಹೋಗದೆ ಅವನ ಶುಶ್ರೂಷೆಯಲ್ಲಿ 
ನರ್ಸಿಂಗ್‌ ಹೋಂನಲ್ಲೇ ಉಳಿದ. ಇಡೀ ರಾತ್ರಿ 
ಕೃಷ್ಣ ' ಅರೆಪ್ರಜ್ಞೆಯಲ್ಲಿ ಕಲ್ಪನಾಳ ಹೆಸರನ್ನೇ 
ಕನವರಿಸುತ್ತಿದ್ದ. 

ಎರಡು “ನ ಕಳೆಯಿತು. ಸುನೀಲ ಕೃಷ್ಣನ 
ಕಾಯಿಲೆ ಜೊತೆಗೆ ಸೆಣಸಾಡಿ ಅವನಿಗೆ 
ಹೃದಯಾಘಾತವಾಗದಂತೆ ಎಚ್ಚರಿಕೆ ವಹಿಸಿದ. 

ಕೃಷ್ಣ ಗುಣಮುಖನಾದ. ಅವನಿಗೆ ಮೂರ 
ನೆಯ ದಿನದ ಬೆಳಗು ಕಲ್ಪನೆಗೂ ಮೀರಿದ್ದಾಗಿತ್ತು. 
ಕಣ್ಣು ಬಿಟ್ಟಾಗ ಎದರುಗಡೆ ಕಲ್ಪನಾ ನಿಂತಿದ್ದಳು. 


ಕಣ್ಣಂಚಿನಲ್ಲಿ ನೀರು ತುಂಬಿತ್ತು. ಆತಂಕ, 
ಕಾತರದ ಮಡುವಾಗಿತ್ತು ಮುಖ. 
"“ಕ...ಲ್ತ...ನಾ...'' ಎನ್ನುತ್ತ ಮೆಲ್ಲಗೆ 


ಏಳಲುಹೋದ, ಸಾಧ್ಯವಾಗದೆ ಮತ್ತೆ ಹಾಗೇ 
ಒರಗಿಕೊಂಡ. ನಂಬದಾದ ಕಣ್ಣುಗಳಲ್ಲಿ ಜೀವ 
ತುಂಬಿಬಂದಿತು. 

"ಮಾಮಾ... ನ್ನ ಕ್ರಮಸರಿ.. ° ವಾ ತಪ್ಪ 
ಮಾಡ್ದೆ. Nee ಇಷ್ಟ ತ್ರಾಸ ಆಗೋಹಂಗ 
ಮಾಡ್ದೆ... 

ಎಂದು ಕಲ್ಪನಾ ಅಡರಾಸಿ ಓಡಿಹೋಗಿ 
ಅವನ ಎದೆಯ ಮೇಲೆ ಮುಖವಿರಿಸಿ ಬಿಕ್ಕಿ ಬಿಕ್ಕಿ 
ಅಳಹತ್ತಿದಳು. ಕೃಷ್ಣ ಮೆಲುವಾಗಿ ಅಡ 


ಇವನ ಮೇ, 2001 


ಮುಂಗುರುಳು ನೇವರಿಸಿ, ""ನಿನ್ನ ಕಣ್ಣಾಗ \ 
ನೀರಬಂದ್ರ ನಂಗ ನೋಡಲಿಕ್ಕೆ ಆಗೋದಿಲ್ಲ ' 
ಕಲನಾ, ನೀ ಯಾವಾಗಲೂ ನಗನಗತಾನ' ' 
ಇರಬೇಕು... ನಗು ನೋಡ್ತೀನಿ...'' ಎಂದಾಗ ' 
ಕಲ್ಪನಾ ಕಣ್ಣೀರು ಸೆರಗಿನಿಂದ ಒರಿಸಿಕೊಳ್ಳುತ್ತ ಗ 
ತಂದುಕೊಂಡಳು. 
"ಕಲ್ಪನಾ ನಿನ್ನ ನಾನು ಇಲ್ಲೆ ಇದ್ದದ್ದು ಹ್ಯಾಂಗ 
ಗೊತ್ತಾತು...'' ಎಂದು ಅವನು ಪ್ರಶ್ಲಿಸುವಷ್ಟರಲ್ಲಿ 
ಸುನೀಲ ಒಳಗೆ ಬಂದು ""ಅದ್ದ ನಾ ಹೇಳ್ತೀನಿ ' 
ಕೇಳು...'' ಎಂದು ಘಟನೆ ವಿವರಿಸಿದ. 
“ನಿನ್ನೆ ಸಂಜೆ ನಾನು ನದಿ ತೀರದಾಗ ನೀವು 
ಕೂಡೋ ಸ ಸ್ಥಳಕ್ಕ ಹೋದೆ. ನನ್ನ ಖಾತ್ರಿ ಇತ್ತು 
ಕಲ್ಪನಾ ಅಲ್ಲಿಗೆ ಬಂದ ಬರ್ತಾಳ ಅಂತ. ನಾನು" 
ಕಲ್ಪನಾನ್ನ ನೋಡಿರಲಿಲ್ಲ. ಆದ್ರ ನೀ ತೋರಿಸಿದ 
ಜಾಗಾದಾಗ ಅಳಕೋತ ಕೂತ ಈ ಹುಡಗಿನ್ನ 
ನೋಡಿ ನನಗ ಖಾತ್ರಿ ಆತು... ಹತ್ರ ಹೋಗಿ 
"ನೀನು ಕಲ್ಪನಾ ಹೌದಲ್ಲಿೂ... 
ಪ್ರ ಪ್ರಶ್ನಿಸಿದೆ. ಅಳು ನಿಲ್ಲಿಸಿ 
ಕಣ್ಣೊರಿಸಿಕೊಳ್ಳುತ್ತ ಎದ್ದು ನಿಂತು, "ಹೌದು 
ನಾನೇ.. ನೀವು?' ಎಂದು ತಂತ | 
ಕೇಳಿದಳು. ನಾನು ಡಾಕ್ಟರ್‌ ಸುನೀಲ. ಕೃಷ್ಣನ 
ಸ್ನೇಹಿತ ಎಂದು ಇನ್ನೂ ಮಾತು ಮುಗಿಸಿರಲಿಲ್ಲ 
"ಡಾಕ್ಟರ, ನೀವು ಅವರ ಸ್ನೇಹಿತರ? ಅವರು 
ಈಗೆಲ್ಲಿದ್ದಾರ. ದಯವಿಟ್ಟು ನನ್ನ ಭೇ 
ಮಾಡಸರಿ... ಅವರ "ಮನಸ್ಸು, ಭಾಳಾ 
ನೋಯ್ತಿದೆ, ನನ್ನ ತಪ್ಪಾಯ್ತು... ಲಗೂ ಹೇಳಿ 
ಅವರೆಲ್ಲಿದ್ದಾರೂ...' ಎಂದು ಚಡಪಡಿಸಿದಳು. 
"ನಿನ್ನೆ ಇಡೀ ದಿನ ಅಳುತ್ತ ಕೂತಿದ್ದೆ. ಒಂದು 
ಅಗಳು ಅನ್ನ ಕಚ್ಚಿಲ್ಲ. ಮನ್ಯಾಗ ಎಲ್ಲಾರೂ ಗಾಬರಿ 
ಆದ್ರು... ಯಾರಿಗೂ ನಾನು ಹೇಳಲಿಲ್ಲ. ನನ್ನಷ್ಟಕ 
ನಾನು ಬಹಳಷ್ಟು ಯೋಚಿಸಿದೆ. ನಾ ತಪ್ಪ 
ಮಾಡಿಬಿಟ್ಟೆ ಅನಿಸ್ತು. ಮಾಮಾನ ಕ್ಷಮಾ ಕೇಳಲಿಕ್ಕೆ 
ಇಲ್ಲಿ ಬಂದೆ. ಅವರು ಕಾಣಸಲಿಲ್ಲಾ. ಅವರು 
ಊರಬಿಟ್ಟ ಹೋದ್ರೇನೊ-ಅಂತ ಅಂಜಿದೆ. 


ಭಾಳಾ ಸಂಕಟಪಟ್ಟಿ. ನನ್ನ ಏನೂ ಬ್ಯಾಡ, ಅವರ 
ಸಂತೋಷ ವಾಪಸ್ಥ ಬಂದ್ರಾಸಾಕು,'' ಕಲ್ಪನಾ 
ನನ್ನ ಕೈ ತೆಗೆದುಕೊಂಡು ಕಣ್ಣಿಗೆ ಒತ್ತಿಕೊಳ್ಳುತ್ತ 
ಬಿಕ್ಕಳಿಸಿದಳು. ನಾನು ಅವಳ್ನ ಸಂತೈಸಿ ಇವತ್ತ 
ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೆ...'' 

ಸುನೀಲ, ಕೃಷ್ಣ, ಕಲ್ಪನಾರ ಬಳಿ ಸಾಗಿ, ಕೃಷ್ಣನ 


ತಲೆಮೇಲೆ ಕೈಯಾಡಿಸುತ್ತ, ""ನಿನ್ನ ಕಲ್ಪನಾ ನಿನ್ನ 


ಸಿಕ್ಕಳಲ್ಲ. ಇನ್ನ ಕಳಕೋಬ್ಯಾಡಾ...'' ಎಂದು 
ನಕ್ಕ. ಕೃಷ್ಣನ ಮುಖದಲ್ಲಿ ನಗೆ ಮೂಡಿತು. 
ಕಲ್ಪನಾಳ ಕಣ್ಣಲ್ಲಿ ಕಾಂತಿ ಮೂಡಿತು. 

""ಡಾಕ್ಟರ್‌! ಮಾಮಾನ್ನ ನಾನು ಇವತ್ತು ನದೀ 
ತೀರಕ್ಕ ಕರಕೊಂಡು ಹೋಗಬಹುದ?'' 

""ಅಷ್ಟು ಅವಸರ ಬ್ಯಾಡಾ... ಇನ್ನು ಎರಡು 
ದಿವಸ ತಡಿ. ಅಂದ್ರ ಸೋಮವಾರ 
ಹೋಗಬಹುದು...'' ಎಂದು ಸುನೀಲ 
ಹೇಳಿದಾಗ ಕೃಷ್ಣ “ಕಲ್ಪನಾ ಅಷ್ಟುಹೊತ್ತಿಗೆ 
ಪಾಪೂನು ಬರಬಹುದು. ಅವನ್ನೂ ಕರಕೊಂಡು 


ಬಾ...'' ಎಂದು ಅವಳ ಕೈ ತನ್ನ ಕೈಯಲ್ಲಿ 
ತೆಗೆದುಕೊಂಡು ವಾತ್ತಲ್ಕ ತುಂಬಿದ ದ್ವನಿಯಲ್ಲಿ 


ಹೇಳಿದ... 


ಸೋಮವಾರ ಸಂಜೆಯಾಗುತ್ತಿದ್ದಂತೆ ಕೃಷ್ಣ, 
ಕಲ್ಪನಾ, ಪಾಪು ನದಿ ತೀರವನ್ನು ತಲುಪಿದರು. 
ಪಾಪುವಿನ ಒಂದು ಕೈಯನ್ನು ಕೃಷ್ಣ, ಇನ್ನೊಂದು 
ಕೈಯನ್ನು ಕಲ್ಪನಾ ಹಿಡಿದುಕೊಂಡು, ಮರಳರಾಶಿ 
ಯಲ್ಲಿ ಕುಣಿದು ಕುಪ್ಪಳಿಸುತ್ತ, ತೂರಿ ಬರುವ 
ತೆರೆಗಳನ್ನು ಅಂಗೈಯಲ್ಲಿ ತುಂಬಿಕೊಳ್ಳಲು ಧಾವಿಸಿ 
ದರು. 

ಮತ್ತೆ ಅದೇ ಸಂಜೆ, ಅದೇ ಸ್ಥಳ, ಅದೇ ನದಿ. 
ಎದೆಯ ವೀಣೆಯಿಂದ ಮೀಂಟುವ ತೆರೆಗಳ 
ಮಂಜುಳ ನಿನಾದ. 


Pe Va 


ಅನ್ಣಾರಾಜಸೆ ಸಲಾ ತರಬಲ್ಲ € 57೫ಎ ಆರಾ ತ್ಮಾಹ್ರ, 
ಲಿನ ೧೦ 

GB ಪ್ನು. ಬೂ ಹೇತುನಾ. ಮೇಳ ep 

ಆರಿಳತದ ಬುಲಿ ಕನ ನಟ್ಟ ಸಲಹ ರಗಳೆ MEU SNS RO ಸಸ ಗ್ರತ 


ಜಿ ‘ ರ್ರ ವ್ಯೆ ಇ.ಲಾಣೆ 4 


21 


ಮೋಹು KN 


ಕಾಳಿಂಗರಾಯರು ಮತ್ತು ಭೂಪೆನ್‌ ಹಜಾರಿಕಾ 


ವ 


ಕ್‌ 
ರ್ರಸನ್ನ 


ನ್ನಡಿಗರಿಗೆ ಮರವೆ ಜಾಸ್ತಿ. ಕೆಲವೊಮ್ಮೆ ' 
ನಾವು ಮರೆಯಬಾರದ್ದನ್ನ ಸಹಿತ 
ಮರೆತುಬಿಡುತ್ತೇವೆ, ನಂತರದಲ್ಲಿ ಕನ್ನಡದ 
ದುಸ್ಲಿತಿಯ ಬಗ್ಗೆ ವ್ಯರ್ಥ ಪ್ರಲಾಪಿಸುತ್ತೇವೆ. 
ನ್ನಡಿಗರು ಮರೆತಿರುವ ಹಲವು ಸುಂದರ 
ಸಂಗತಿಗಳಲ್ಲಿ ದಿವಂಗತ ' 
ಪಿ.ಕಾಳಿಂಗರಾಯರ ಗಾಯನವೂ ಒಂದು. 
ಕಾಳಿಂಗರಾಯರ ಗಾಯನ ಕನ್ನಡದ 
ಸಮಕಾಲೀನ ಸಂಸ್ಕೃತಿಯ ಹಲವು 
ಮೊದಲುಗಳಲ್ಲಿ ಒಂದು. ನಮ್ಮ | 
ಭಾಷೆಗಿರುವ ಇಂಪು, ನಮ್ಮ ಕಾವ್ಯಕ್ಕಿರುವ 
ಲಯ ಹಾಗೂ ಪಶ್ಚಿಮದಿಂದ ಬಂದ 
ಆರ್ಕೆಸ್ಟ್ರಾ ಇವೆಲ್ಲವನ್ನೂ ಮೇಳವಿಸಿ ಕನ್ನಡ 
ಗಾಯನ ಶೈಲಿಯೊಂದನ್ನು ರೂಪಿಸಿದವರು 
ಅವರು. ಇಂಥದ್ದೇ ಕೆಲಸವನ್ನು ದೇಶದ 
ಈಶಾನ್ಯ ಮೂಲೆಯಲ್ಲಿ ಸಾಧಿಸಿದ ಭೂಪೆನ್‌ 
| ಹಜಾರಿಕ ಅವರ ಗಾಯನವನ್ನು 
ಸಂಭ್ರಮಿಸಿ, ಅವರಿಗೆ ಅಸಾಮಿ ಸಂಸ್ಕೃತಿಯ ನಾಯಕ ಪಟ್ಟ ನೀಡಿದ್ದಾರೆ. ಇತರ 
ಭಾರತೀಯರ ಗಮನವನ್ನು ಭೂಪೆನ್‌ ಹಜಾರಿಕಾ ಅವರತ್ತ ಸೆಳೆಯುವುದರ ಮೂಲಕ . 
ಅಸ್ಪಾಮೀಯರು ದೆಹಲಿಯ ಸಾಂಸ್ಕೃತಿಕ ಲೋಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ನಾವು ಕನ್ನಡಿಗರು, ಸಣ್ಣ 
ಇತರ ದ್‌ ಹ ಲ ಜು ಬ 
ಪುಟ್ಟ ಪ್ರಶಸ್ತಿಗಳನ್ನು ಸ್ಥಾಪಿಸಿಕೊಂಡು, ಅವುಗಳನ್ನ ನಮ್ಮ ನಮ್ಮಲ್ಲಿಯೇ ಹಂಚಿಕೊಳ್ಳುವ 
ಹುನ್ನಾರದಲ್ಲಿ ಪ್ರಶಸ್ತಿಗಳನ್ನು ಮತ್ತೂ ಸಣ್ಣದಾಗಿಸುತ್ತ ಕಾಲ ಕಳೆಯುತ್ತಿದ್ದೇವೆ. . . 


ಇವನ ಮೇ, 2001 


ಕಾಳಿಂಗರಾಯರ ನೆನಪು ನನ್ನನ್ನ 
ಇಷ್ಟೊಂದು ಗಾಢವಾಗಿ ಕಾಡಲಿಕ್ಕೆ 
ಕಾರಣವಿದೆ. ಇತ್ತೀಚೆಗೆ ಕಾಳಿಂಗರಾಯರ 
ಗಾಯನವಿರುವ "ರಾಜಹಂಸ' ಎಂಬ 
ಸ ಸಿ.ಡಿ.ಯೊಂದು ಮಾರುಕಟ್ಟೆಗೆ ಬಂದಿದೆ. 
' ಆ ಧ್ವನಿಮುದ್ರಿಕೆಯನ್ನು ನಾನು ಆಗಾಗ 
_  ಕೇಳುತ್ತಿರುತ್ತೇನೆ. ಅಸಾಧಾರಣವಾದ 
.. ಗಾಯನವದು. ಕಾಳಿಂಗರಾಯರ 
' ಗಾಯನದಲ್ಲಿ ಗೌಜು ಗದ್ದಲವಿಲ್ಲ, ಅವರ 
ಸ ಗಂಟಲಿಗೆ, ಕಿರುಚಿ, ಕೂಗಿ ಹೇಗಾದರೂ 
; ಸರಿ ಕೇಳಿಸಿಕೊಂಡೇಬಿಟ್ರೇನು ಎಂಬ 
ಹಠವಿಲ್ಲ. ಅಲ್ಲಿರುವ ಹೆಚ್ಚಿನ ಹಾಡುಗಳು 
ಕನ್ನಡದ ದೊಡ್ಡ ಕವಿಗಳ ಭಾವಗೀತೆಗಳು. 
ಹಾಗಾಗಿ ಭಾಷೆಯ ಬಳಕೆಯಲ್ಲಿ 

ಗಟ್ಟಿತನವಿದೆ. ಗಾಯನ ನಿಜಕ್ಕೂ 
ರಾಜಹಂಸದ ನೀರ ಮೇಲಣ ಗತಿಯೇ 


ನಗೆಯ ಹಾಯಿ ದೋಣಿ 
ಎಂಬ ಗೋಪಾಲಕೃಷ್ಣ ಅಡಿಗರ ಪದ್ಧ, ಜಿ.ಪಿ. ರಾಜರತ್ನಂ ಅವರ 
ಎಂದು ಆರಂಭವಾಗುವ ಹೆಂಡಕುಡುಕ ರತ್ನನ ಪದ, ಬೆ 
ತಾಯಿ...' ಕುವೆಂಪು ಅವರ “ಅನಂತದಿಂ ದಿಗಂತದಿಂ'... 
| “ರಾಜಹಂಸ'ದಲ್ಲಿ ಅಡಕವಾಗಿವೆ. ಸೋಹನ್‌ ಕುಮಾರಿಯವರ ಬಳಿಯಲ್ಲಿ ಉಳಿದಿದ್ದ 
3 ಧ್ವನಿಮುದ್ರಿಕೆಯನ್ನು "ಸಂಗೀತ ಸಾಗರ' ಅವರು ಸಂಸ್ಕರಿಸಿ ಪುನರ್‌ ಮುದ್ರಿಸಿದ್ದಾರೆ. 
ಹಿಂದಿ ಭಾಷೆಯ ಗಾಯನಕ್ಕೆ ಗಟ್ಟಿಯಾದ ಜನಪ್ರಿಯ ಪರಂಪರೆಯೊಂದನ್ನು ಹಿಂದಿ 
ಸಿನೆಮಾ ಬಳುವಳಿಯಾಗಿ ನೀಡಿತು. ಅರವತ್ತರ-ಎಪತ್ತರ ದಶಕದಲ್ಲಿ ಹಿಂದಿ ಚಿತ್ರಗೀತೆಗಳು 


4 

ಸ. | 
k ಅಳುವ ಕಡಲೊಳು ತೇಲಿ ಬರುತಲಿದೆ 
ಕ 

| 

4 

ಇ 

ತ 


| ಅಸಾಧಾರಣವಾದ ಸಮನ್ವಯವನ್ನ ಸಾಧಿಸಿದವು. ಇತ್ತಕಡೆ ದೇಸಿ ಜಾನಪದ, ಅತ್ತಕಡೆ 
} ಶಾಸ್ತ್ರೀಯ ಸಂಗೀತ, ಮತ್ತೊಂದು ದಿಕ್ಕಿನಿಂದ ಪಶ್ಚಿಮದ ವಾದ್ಯಮೇಳಗಳು, ಬೀಥೋವನ್‌ 
| ಎಲ್ಲವನ್ನೂ ಒಳತಂದು ತನ್ನದೇ ಆದ ಅದ್ದುತ ಲೋಕವೊಂದನ್ನ ಸೃಷ್ಟಿಸಿತು. ಕನ್ನಡ ಸಿನೆಮಾದ 
.. ಕೆಲವು ಹಾಡುಗಳಿಗೆ ಜನರನ್ನ ಸೆಳೆಯುವ ಶಕ್ತಿಯಿದೆ ನಿಜ. ಆದರೆ ಒಟ್ಟಾರೆಯಾಗಿ ಕನ್ನಡ 


ಚಲನಚಿತ್ರ ಸಂಗೀತ ಜನಪ್ರಿಯ ಗಾಯನ ಪದ್ಧತಿಯನ್ನು ರೂಢಿಸಲು ವಿಫಲವಾಗಿದೆ ಎಂದೇ 
ಹೇಳಬೇಕು. ಹಾಗಾಗಿ ರಂಗ ಸಂಗೀತದ ಹಿನ್ನೆಲೆಯಿಂದ ಬಂದ ಕಾಳಿಂಗರಾಯರು ಕನ್ನಡದ 
ಜನಪ್ರಿಯ ಗಾಯನಕ್ಕೆ ಮೂಲ ಪುರುಷ ಎಂದು ನಿಸ್ತಂದೇಹವಾಗಿ ಹೇಳಬಹುದಾಗಿದೆ. 

0 


ನೀನು ಬಂದ ಕೂಡಲೇ ಎಷ್ಟೆಲ್ಲಾ ಮಾಡಲಿದೆ... 


ನಮ್ಮೆಲ್ಲರ ಪ್ರಿತಿಯ ಹರೀಶನಿಗೆ, 


ಹೊರಗೆ ಕೆಲಸವೆಂದು ಹೇಳಿ, ಮನೆಯಿಂದ ಹೊರಟ ನೀನು ಎಲ್ಲಿಗೆ ಹೋಗಿಬಿಟ್ಟೆ ಹರೀ? ಅಂ ದು 
ಆಗಸ್ಟ್‌ 13ರ ಬೆಳಿಗ್ಗೆ, ನೀನು ನಾಪತ್ತೆಯಾಗಿಬಿಟ್ಟೆ. ಮುಂದಿನ ಜೀವನದ ಬೆಳಕನ್ನೆಲ್ಲಾ ನಿನ್ನಲ್ಲೆ ಕಾಣುತ್ತಿದ್ದ" 
ಅಮ್ಮ, ಅಪ್ಪನನ್ನು ಬಿಟ್ಟು ನೀನು ಹೋದುದಾದರೂ ಎಲ್ಲಿಗೆ? ನೀನು ಹೋದಂದಿನಿಂದ ನಾನು, ನಿನ್ನ 
ಭಾವ, ಅಣ್ಣ, ಅಮ್ಮ ಎಷ್ಟು ಜನ ಜ್ಯೋತಿಷಿಗಳು, ಶಕುನಕಾರರು, ಭವಿಷ್ಯಜ್ಞರ ಬಳಿ ಅಲೆದೆವು ಎಂದರೆ ಈ 
ಕಾಲುಗಳೆಲ್ಲಾ ಸೋತು ಸುಣ್ಣವಾದವು. ಅಮ್ಮ ಮಾಡಿದ, ಮಾಡುತ್ತಿರುವ ವ್ರತಗಳಿಗೆ ಲೆಕ್ಕವೇ ಇಲ್ಲ. 

ನೀನಿಲ್ಲದೆ ಮೂರು ಗಣೇಶನ ಹಬ್ಬ, ದೀಪಾವಳಿ, ಸಂಕ್ರಾತಿ ಆಗಿಹೋದವು. ನಾನು ನಿನ್ನ ಬೆನ್ನಿಗೆ 
ಹಾಲು ತುಪ್ಪ ಹಚ್ಚದೇ, ನಾಗರ ಪಂಚಮಿಗಳು ಕಳೆದವು. ಅಭ್ಯಂಜನಕ್ಕಾಗಿ ನಿನ್ನ ತಲೆಗೆ ಎಣ್ಣೆ ಹಚ್ಚಿ 


ಎಷ್ಟೊಂದು ದಿನಗಳಾಗಿ ಹೋದವು. ಎಷ್ಟೊಂದು ಜನ ಹಿರಿಯರು, ಪರಿಚಯಸ್ಟರು ಇಹಲೋಕದ 
ಯಾತ್ರೆ ಯನ್ನೇ ಮುಗಿಸಿದರು. ನಿನ್ನ ಸ್ನೇಹಿತರಿಗೆಲ್ಲಾ ಮದುವೆಯಾಗಿಹೋಯಿತು. hero ಯುದ್ಧ, 


ಏನೆಲ್ಲಾ ನಡೆದವು. ಇವು ಯಾವುದಕ್ಕೂ ಕರಗದೇ, ನಮ್ಮನ್ನೆಲ್ಲಾ ದುಃಖ ಸಾಗರದಲ್ಲಿ ಮುಳುಗಿಸಿ, 


ನೀನೇನು ಮಾಡುತ್ತಿರುವೆ ಸೋದರ? ನಮ್ಮಗಳ ಪ್ರಾಥನೆ, ನಿಟ್ಟುಸಿರು ನಿನಗೆ ತಾಗುತ್ತಿಲ್ಲವೆ? 

ಬೆಳಿಗಿನಿಂದ ಸಂಜೆಯವರೆಗೂ ನೀನು ಇಷ್ಟಪಟ್ಟು ಹೋಗುತ್ತಿದ್ದ ಉದ್ಯೋಗ, ಸಂಜೆಯಲ್ಲಿ ಮಕ್ಕಳ 
ಜೊತೆಗೆ ಆಟ, ರಾತ್ರಿ ಮಕ್ಕಳಿಗೆ ಪಾಠ, ನಂತರ ಈ ವಯಸ್ಸಿನಲ್ಲಿ ನಾವೆಲ್ಲಾ ಪಡಸಾಲೆಯಲ್ಲಿ 
ಬರೆದುಕೊಂಡು ಆಡುತ್ತಿದ್ದ ಕುಂಟೋಬಿಲ್ಲೆ ಆಟ (ಮಕ್ಕಳು ಬರೆಯುತ್ತಿದ್ದ ಕುಂಟುವ ಮನೆಗಳು, ನಿನ್ನ 
ಕಾಲಿಗೆ ಸಾಲುತ್ತಲೇ ಇರಲಿಲ್ಲ), ಎಲ್ಲವನ್ನೂ ಬಿಟ್ಟು ಇದ್ದಕ್ಕಿದಂತೆ ಸುಳಿವೇ ಇಲ್ಲದಂತೆ ನೀನು 
ಹೋದುದಾದರೂ ಏಕೆ? 

ಪುಟ್ಟಿ 7ನೇ ತರಗತಿ. ನೀನಿಲ್ಲದೇ ಅವಳ ಸಂಗೀತಾಭ್ಯಾಸ ಮಂದಗತಿಯಾಗಿದೆ. ನಿಂಬೆ ಗಿಡದಲ್ಲಿ 
ಹಣ್ಣು ಕಡಿಮೆಯಾಗಿದೆ. ಕರಿ ಬೇವಿನ ಗಿಡಕ್ಕೆ ಹುಳು ಬಂದಿದೆ. ಸಂಪಿಗೆ ಹೂ ಭಿಡುತ್ತಿದೆ. 
ಪಾರಿಜಾತವೊಂದು ಚೆನ್ನಾ ಗಿದೆ. 

ಅಮ್ಮ ದಿನವೂ ರಾತ್ರಿ ನಿನಗಾಗುವಷ್ಟು ಅಡಿಗೆಯನ್ನು ಇಟ್ಟುಕೊಂಡು ಕಾಯುತ್ತಿರುತ್ತಾಳೆ. 


ಅಣ್ಣನಂತೂ ಮನೆಯ ಕಾಂಪೊಂಡಿನ ಗೋಡೆಗೆ ಒರಗಿ, ರಸ್ತೆಯ "ತಿರುವನ್ನೇ ಬಗ್ಗಿ ನೋಡುತ್ತಾ 


ನಿಂತಿರುತ್ತಾರೆ. ಹೇಳುವುದನ್ನೇ ಮರೆತೆ, ಅಣ್ಣನ ಕಾಲಿಗೆ ಸಣ್ಣ ಶಸ್ತ್ರಕ್ರಿ ಯೆಯೊಂದು ಆಯಿತು. ಆಗೆಲ್ಲಾ 
ನೀನಿಲ್ಲದೇ ಎಷ್ಟೊಂದು ಅದ್ವೆರ್ಯ ಅನುಭವಿಸಿದೆ. ಸಣ್ಣ ಪುಟ್ಟ ವಿಷಯಗಳಿಗೂ ನಿನ್ನ 'ತೀರ್ಮಾನವನೇ 
ಅವಲಂಬಿಸಿದ್ದ ನನಗೆ ನೀನಿಲ್ಲದೇ ದೊಡ್ಡ ಶೂನ್ಯ ಆವರಿಸಿಬಿಟ್ಟಿದೆ. ಯೋಚಿಸಿ, ಯೋಚಿಸಿ ತಲೆ ಎಲ್ಲ 
ಖಾಲಿಯಾಗಿದೆ. | 

ಹರೀ, ನೀನು ಮರಳುತ್ತಿ ಎಂದು ನಮಗೆಲ್ಲಾ ಗಾಢವಾದ ನಂಬಿಕೆಯಿದೆ. ಒಂದು ದಿನವೂ ಎಲ್ಲಿಗೂ 


ಹೋಗದ ನೀನು ಇಷ್ಟು ದಿನ ಹೊರಗೆ ಹೇಗಿರುವಿಯೆಂಬುದೇ ನಮಗೆ ಕಾಳಜಿಯಾಗಿದೆ. ಎಲ್ಲಿದ್ದರೂ, 
' ಹೇಗಿದ್ದರೂ, ಈ ಕೂಡಲೇ ಬಂದುಬಿಡು. ನೀನು ಬಂದ ಕೂಡಲೇ ನಮಗೆ ಎಷ್ಟೊಂದು 


ಕಾರ್ಯಕ್ರಮಗಳಿವೆ... ಎಷ್ಟೆಲ್ಲಾ ಹರಕೆಗಳನ್ನು ತೀರಿಸಬೇಕು, ಯಾರಿಗೆಲ್ಲಾ ಹೋಗಿ ತಿಳಿಸಬೇಕು. ನೀನು 
ಬಂದ ನಂತರವೇ ಪಿಕ್‌ನಿಕ್‌ ಎಂದು ಮಕ್ಕಳು ಸುಮ್ಮನೆ ಎಲ್ಲೂ ಹೋಗದೆ ಇದ್ದಾರೆ. ಪ್ರಶಾಂತ, ಕರುಣಾ 
ಮೂರ್ತಿಯಾಗಿದ್ದ ನಿನ್ನಲ್ಲಿ ಈ ಕಾಠಿಣ್ಯವೇಕೆ? ನಿನ್ನ ಸಂಕಟಗಳೇನು? 

ಗುಜರಾತಿನಲ್ಲಿ ನೋಡಿದೆಯಾ? ಎಂತಹ ಭೀಕರ ಸುದ್ದಿಗಳು, ದೃಶ್ಯಗಳು. ಅದನ್ನು ನೋಡಿದ 
ಮೇಲೂ ನಿನಗೆ ಬದುಕು ಎಷ್ಟೊಂದು ಕ್ಷಣಿಕ, ಅಸ್ಪಿರ ಎನಿಸುತ್ತಿಲ್ಲವೆ? ನಮ್ಮ ನೆನಪಾಗುವುದಿಲ್ಲವೆ? ಸಾಕು 
ನಿನ್ನ ವನವಾಸ. ಇಲ್ಲಿ ನೀನು ಮಾಡೋದು ಬೇಕಾದಷ್ಪಿದೆ. ತಡಮಾಡಿ ಅನಾಹುತ ಮಾಡಬೇಡ. ಈ 
ಅಕ್ಕನ ಅಕ್ಕರೆಯ ಕರೆಗೆ ಕಿವಿಗೊಟ್ಟು ಇಂದೇ ಬಂದು ಬಿಡು. ಮನೆಯ ಮುಂದೆ ಎಲೆಗಳೆಲ್ಲಾ ಉದುರಿ 
ಬೋಳಾಗಿ ನಿಂತ ಹೊಂಗೆ ಗಿಡ ಹಚ್ಚ ಹಸಿರಾಗುವುದನ್ನು ನೋಡೋಣ ಭಾ, ಬೇಗ... 


4 


ಬೆಂಗಳೂರು | ಕುಸುಮ 


25 


ಕಾಕಾ, ಹೀಗೆ ಕುಳಿತಿದ್ದವನು ಎದ್ದು ಎಲ್ಲಿ ಹೋದಿ? 


ಪ್ರೀತಿಯ ಕಾಕಾ, 


ನೀನು ಎಲ್ಲಿದ್ದೀಯೋ, ಹೇಗಿದ್ದೀಯೋ ಗೊತ್ತಿಲ್ಲ. ಮನೆ ಬಿಟ್ಟು ಹೋದಾಗಿನಿಂದ ಚಿಗವ್ವನ ಬದ ಕ 
ಮೂರಾಬಟ್ಟೆಯಾಗಿದೆ. ನಿನ್ನ ಪ್ರೀತಿಯ ಮಗ-ನಿನ್ನ ಆರನೆಯ ಸಂತಾನವಾದ ವಿವೇಕಾನಂದನು ನನ 
ವಿಪರೀತ ಜ್ವರದಿಂದ ಬಳಲಿ, ಚಿಕಿತ್ಸೆ ಇಲ್ಲದೇ ಸತ್ತುಹೋದ. ಅವನ ಅಗಲಿಕೆಯ ನೋ ನ್ನ 
ಅಲ್ಲವಾದರೂ ಕಡಿಮೆ ಮಾಡಲು ನಾನು ಅವ್ವನನ್ನು ಕರದುಕೊಂಡು ಊರೆನವರೆಗೆ ಹೋಗಿದ್ದೆ. ಚಿಗವ 
ಬಲು ಗಟ್ಟಿಗಳು. ನೀನಿಲ್ಲದೆಯೂ ಮಕ್ಕಳನ್ನು ದಿಟ್ಟವಾಗಿ ಸಾಕುತ್ತಿದ್ದಾಳೆ. ಆದರೆ, ಮಗನ ಸಾವಿನಿಂಥ 
ಅಪಾರವಾಗಿ ಬಳಲಿದ್ದಾಳೆ. | 

ಈಗ ಇರುವ ಐವರು ಮಕ್ಕಳನ್ನು ಸಾಕಲು ಹೆಣಗುತ್ತಿರುವ ಚಿಕ್ಕಮ್ಮನನ್ನು ನೆನಪಿಸಿಕೊಂಡರೆ ಕರುಳು 
ಚುರಕ್‌ ಎನ್ನುತ್ತದೆ. ಅವಳ ನೆರವಿಗೆ ನಾವಿದ್ದರೂ, ನೀನಿರುವಂತೆ ಆಗುವುದಿಲ್ಲ ಎಂಬುದು ನಮಗೂ 
ಗೊತ್ತು, ಚಿಕ್ಕಮ್ಮನಿಗೂ ಗೊತ್ತು. ಆದರೆ ಏನು ಮಾಡುವುದು? ನೀನು ಹೀಗೆ ಕುಳಿತಿದ್ದವನು ಎದ್ದು 
ಹೊರಟು ಹೋದಿ. ಅಡಿವೆಪ್ರ ಮಾವನ ಮನೆಯಲ್ಲಿದ್ದ. ಅಲ್ಲಿ ಅತ್ತೆಯ ಕಾಟ ತಾಳದೇ ಓಡಿ ಬಂದಿದ್ದಾನೆ. 
ಆಕೆ ಅವನ ಕಿವಿಗೆ ಬಲವಾಗಿ ಹೊಡೆದುಬಿಟ್ಟಿದ್ದಾಳೆ. ಆದ್ದರಿಂದ ಕಿವಿ ಸೋರಿ ಕಿವುಡಾಗಿಬಿಟ್ಟಿದೆ. ದ 
ಸರಿಯಾಗಿ ಕಿವಿ ಕೇಳುವುದಿಲ್ಲ. ಮೂರನೆಯವ ಮಲ್ಲಿಕಾರ್ಜುನ ಯಾರ ಕೈಗೂ ಸಿಗಡೆ 
ಉಡಾಳನಾಗಿದ್ದಾನೆ. ಅವನನ್ನು ಹುಬ್ಬಳ್ಳಿಯ ದೊಡ್ಡಮ್ಮನ ಮನೆಯಲ್ಲಿಟ್ಟಿದ್ದೆವು. ಆದರೆ ಹಠಮಾರಿಯಾದ 
' ಅವನು ಅಲ್ಲಿ ಸರಿಯಾಗಿ ಇರಲಿಲ್ಲ. ಶಾಲೆಗೆ ಹೋಗಲಿಲ್ಲ. ದಿನವೂ ಹುಡುಗರೊಂದಿಗೆ ಜಗಳ 
ಮಾಡಿಕೊಂಡು ಬರುತ್ತಿದ್ದ. ಒಂದು ದಿನ ಅಂಗಿ ಹರಿದುಹೋದರೆ, ಇನ್ನೊಂದು ದಿನ ತಲೆ 
ಒಡೆದುಕೊಂಡು ಬಂದಿದ್ದ. ಹೀಗಾಗಿ ಹೆದರಿಕೊಂಡ ದೊಡ್ಡಮ್ಮ ಅವನನ್ನು ಊರಿಗೆ ಕಳುಹಿಸಿಬಿಟ್ಟಿದ್ದಾಳೆ. 
ಆದರೆ ಈಗವನು ಊರಲ್ಲಿ ಗೂಳಿಯಾಗಿಬಿಟ್ಟಿದ್ದಾನೆ. ಐದನೆ ಮಗನಾದವನ ಕಾಲುಗಳು 
ಒಡೆದುಹೋಗಿವೆ. ನಡೆಯಲು ಬಾರವು. ಹೀಗಾ ಿ 
ಕುಂಟನಾಗುವಂತಾಗಿದೆ. ಅವನಿಗೆ ಅಂಗವಿಕಲರ ವೇತನ 
ಕೊಡಿಸುವುದಕ್ಕಾಗಿ ಅಜ್ಜ ಪ್ರಯತ್ನ ನಡೆಸಿದ್ದಾರೆ. ಚಿಗವ್ಪ 
ದಿನಾಲೂ ಕೂಲಿಗೆ ಹೋಗುತ್ತಾಳೆ. ಈಗ 
ಬೇಸಿಗೆಯಾದ್ದರಿಂದ ಎಲ್ಲಿಯೂ ಕೆಲಸ ಸಿಗದು. ಕೆಲಸ 
ಸಿಗದ್ದರಿಂದ ಉಪವಾಸವೇ ಗತಿಯಾಗುವ ಪ್ರಸಂಗ ಇಡದೆ. 
ಆದರೂ ತನ್ನ ಅಣ್ಣತಮ್ಮಂದಿರ, ಅಕ್ಕತಂಗಿಯರ ಸಹಾಯ, 
ನಮ್ಮಗಳ ಸಹಕಾರದಿಂದ ಅವರ ಜೀವನ ರಥ ಹೇಗೋ 
ಸಾಗಿದೆ. 

ಚಿಗವ್ವ ನಿನ್ನನ್ನು ನೆನಪಿಸಿಕೊಂಡು ದಿನವೂ ಕಣ್ಣೀರಿನಲ್ಲಿ 
ಕೈತೊಳೆಯುತ್ತಾಳೆ. ನೀನು ಯಾಕೆ ಹೀಗೆ ಮಾಡಿದೆ? ಆರು 
ಜನ ಮಕ್ಕಳನ್ನು ದಯಪಾಲಿಸಿ ಹೀಗೆ ಮನೆ ಮಠ ತೊರೆದು 


೩ 


ಹೋಗುವುದು ಸರಿಯೆ? ನಿನಗೆ ಏನೇ ಕಷ್ಟ ಕಾರ್ಪಣ್ಯ ಇರಲಿ, ಅವುಗಳನ್ನೆಲ್ಲ ಬಗೆಹರಿಸಬಹುದು. ನಿನ್ನ 
ಹೆಂಡತಿ ಮಕ್ಕಳ ಕಷ್ಟಕ್ಕಿ ತ ಅವೇನೂ ದೊಡ್ಡವುಗಳಲ್ಲ. ಎಂಬುದು ನಿನಗೆ ಅರಿವಾದರೆ ಸಾಕು. 

(ಈ "ಕಾಗದದ ದೋಣಿ' ನನ್ನ ಕೈಸೇರಿ, ನಿನ್ನ ಕೈ ಹಿಡಿದ ಹೆಂಡತಿಯ, ನಿನ್ನ ಮುದ್ದುಮಕ್ಕಳ ನೆನಪಾಗಿ 
ನೀನು ಊರಿಗೆ ಬರುವಂತಾದರೆ... .`ಎಂಬ ನಡ ಇದನು ಬರೆಯುತ್ತಿರುವೆ. ಈ ಕಾಗದದ 
ದೋಣಿ ನಿನ್ನ ಕೈ ಸೇರುವಂತಾಗಲಿ. y 


ಹೊಳೆಹೊಸೂರು ಇ ವೀರೇಶ ಕಂಬಾರ 
ತಿಮ್ಮೇಗೌಡ ಉರುಫ್‌ ಲಕ ಣಗೌಡ 
J ಬ 


ಅಪರಿಚಿತ ಆತ್ಮೀಯ ಲಕ್ಷಣಗೌಡರೇ, 
' ನಮಸ್ಕಾರಗಳು. 


ನಾ...ನು ತಿಮ್ಮೇಗೌಡರ ಕೆರಿಯ ಸಹೋದ್ಯೋಗಿ. 
ಆಂ... ತಿಮ್ಮೇಗೌಡರು ಯಾರೆಂದು ನಿಮಗೆ ಹೇಳಬೇಕಿದೆ. 
ಅದಕ್ಕಾಗಿ ಈ ಪತ್ರ. 
ನೀವಾಗ, ಈಗಿನ ಏಳನೇ ತರಗತಿ. ವರ್ಷವೆಲ್ಲಾ 
' ಶಾಲೆಗೆ ಬಂದ ನೀವು ಪರೀಕ್ಷೆಗೆ ಮಾತ್ರ ಬರಲಿಲ್ಲ... ಯಾಕೆ 
' ಬರಲಿಲ್ಲವೋ ಈವರೆಗೂ ತಿಳಿಯಲಿಲ್ಲ. ಆಗ ಪರ ಊರಿನಲ್ಲಿ 
ಓದುತ್ತಿದ್ದ ತಿಮ್ಮೇಗೌಡರನ್ನು, ತಾಯಿಯ ಸಾವಿನ ಕಾರಣ, 
ಪರೀಕ್ಷಾ ಸಮಯದಲ್ಲೇ... ಶಾಲೆ ಬಿಡಿಸಿ ಊರಿಗೆ ಕರೆತಂದ್ರು ಅವರಪ್ಪ... ಮತ್ತೆ ಶಾಲೆಯ ವಿಷಯ 
ಯೋಚಿಸುವ ಲಕ್ಷಣಗಳೇ ಕಾಣಲಿಲ್ಲ ಮನೆಯವರ ವರ್ತನೆಯಲ್ಲಿ. ತಿಮ್ಮೇಗೌಡರಿಗೆ ಓದುವ 
ಹಂಬಲ... ಅದೇ "ಹಂಬಲ, ಮುಗ್ಧತೆಯಿಂದಲೇ ಅವರೂರಿನ ಶಾಲೆಗೆ ಹೋಗಿ' ಶಿಕ್ಷಕರೊಬ್ಬರ ಹತ್ತಿರ 
ತನ್ನ ವ್ಯಥೆ ತೋಡಿಕೊಂಡು "ಅತ್ತರಂತೆ. ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆಂದು 
ಬೇಡಿಕೊಂಡರಂತೆ. ಪರೀಕ್ಷೆಗೆ ನೀವು ಗೈರುಹಾಜರಾದ್ದರಿಂದ ಆ 'ಗುರುಬ್ರಹ್ನರು' ತಿಮ್ಮೇಗೌಡರಿಗೆ ನಿಮ್ಮ 
ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೆಯಲು ಹೇಳಿದರಂತೆ. ಅಂದಿನಿಂದ ತಿಮ್ಮೇಗೌಡರು ಲಕ್ಷ್ಮಣ 
ಗೌಡರಾದರು...ಅಪ್ರಂದಿರೂ ದಾಖಲೆಗಳಲ್ಲಿ ಬದಲಾದರು. ತಿಮ್ಮೇಗೌಡರಿಗೆ ಓದಿನಲ್ಲಿದ್ದ ಆಸಕ್ತಿ 
ಅವರನ್ನು ಎತ್ತರಕ್ಕೇರಿಸಿತು. ಇದೀಗ ತಿಮ್ಮೇಗೌಡ/ಲಕ್ಷಣಗೌಡ-ಇಪ್ರತೈದು ವರ್ಷಗಳ ಸರ್ಕಾರಿ ಸೇವೆ 
| ಮುಗಿಸಿ ಜಿಲ್ಲೆಯ "ಉತ್ತಮ ಶಿಕ್ಷಕ' ಪ್ರಶಸ್ತಿ ವಿಜೇತ... ಉತ್ತಮ ಬರಹಗಾರ, ಅಂತೆಯೇ ಮೂರ್ನಾಲ್ಕು 
ಕೃತಿಗಳನ್ನು ಹೊರತಂದಿದ್ದಾರೆ... ಪ್ರತಿಕ್ಷಣ ನಿಮ್ಮ ನೆನಪು (ಅಪರಿಚಿತರಾದ) ಕಾಡುತ್ತದೆ ಅವರನ್ನು... 
' ನಿಮಗಾಗಿ ಹಂಬಲಿಸುತ್ತಿದ್ದಾರೆ... ನಿಮಗೆ ಅತ್ಯಂತ ಕೃತಜ್ಞರಾಗಿದ್ದಾರೆ... ನೀವಿದ್ದೀರೋ ಇಲ್ಲವೋ... 
ಎಲ್ಲಿಧ್ದೀರೋ... ಹೇಗಿದ್ದೀರೋ. ನಿಮಗೆ ವಿಷಯ ಮುಟ್ಟಿಸುವ ಆಸೆ ಹೊತ್ತು ಈ ಕಾಗದದ ದೋಣಿ 
ತೇಲಿಬಿಟ್ಟಿದ್ದೇನೆ. 


ರಾಯಲಪಾಡು ರುಕಿಣಿ ಆರ್‌. ರಾವ್‌ 


ಎದ್ದು ಕೂತಿತು "ರಾತ್ರಿ' 
೧ಎ 


ಟು 


ಮಗುವಿನಂತೆ ಕಣ್ಣುಜ್ಜಿಕೊಂಡು, ಕೇರಿಯನ್ನೆಲ್ಲ ತುಂಬಿಕೊಳ್ಳತೊಡಗಿತು. 
ಮನುಷ್ಯರೆಂಬೋ "ಪ್ರಾಣಿ'ಗಳಿಗೆ ರಾತ್ರಿಯಾಗಿ, ದೀಪಗಳು ಬೆಳಗಿದವು- 
ಒಂದೊಂದಾಗಿ. ಕಾಮಾಟಪುರಕ್ಕೆ ರಂಗಿರುವುದು ಮತ್ತು ರಂಗೇರುವುದು ಹೀಗೆ 
ರಾತ್ರಿಯಾದಾಗಲೇ. ಈ ಕಾಮಾಟಪುರವೆಂಬುವ ಸುಂದರ ಗಲ್ಲಿ ಮುಂಬೈ 
ಶಹರದಲ್ಲಿಯೇ ಜಗತ್ನಸಿದ್ದವಾದ ಸೂಳಿಕೇರಿ. ನಲವತ್ತೈದರ ಪ್ರಾಯದ 
ಕಮಲಿಯಿಂದ ಹಿಡಿದು, ಹದಿಹರೆಯದ ಸುಜ್ಜಿಯವರೆಗೆ ವಿಧ ವಿಧದ 
"ಹುಡುಗಿ'ಯರು ಬಾಡಿಗೆಗಿರುವ, ಅತ್ಛಪ್ತ ಗಂಡಸರ ಅಘೋಷಿತ ಅಡ್ಡಾಗಳಿವು. ಈ 


ಇವನ ಮೇ. 2001 


ಹಗಲೆಲ್ಲ ಮಲಗಿದ್ದ "ರಾತ್ರಿ', ಸಂಜೆಯಾಗುತ್ತಿದ್ದಂತೆ ಎದ್ದು ಕೂತು, ರಚ್ಚೆ ಹಿಡಿವ 


ತ 


ಮತ್ತು ಇಂತಹ ಗಲ್ಲಿಗಳು ಹಳ್ಳಿ-ಊರು-ಪಟ್ಟಣಗಳಿಗೊಂದೊಂದು ಇರಲಿಕ್ಕಾಗಿಯೂ, ಮುಂಬೈಯ 
ಕಾಮಾಟಿಪುರಕ್ಕೆ ಮಾತ್ರ ತನ್ನದೇ ಆದ ಗತ್ತು, ಮತ್ತು, ತಾಕತ್ತು,... ಎಲ್ಲ ಇವೆ. 
ದಂಧೆಯ ಅ,ಆ,ಇ,ಈ ಕೂಡ ಗೊತ್ತಿರದ, ಸುಮ್ಮನೆ ಹಸಿಗೂದಲ ಹೆಗಲ ಮೇಲೆ ಹರಡಿಕೊಂಡು 
ಪೇಲವವಾಗಿ ನಗುತ್ತ ನಿಲ್ಲುವ ಹೊಸ ಹುಡುಗಿಯರೂ, ಅರ್ಧ ಮೊಲೆ ಕಾಣುವಂಥ ಸಡಿಲ ಕುಪ್ಪಸ ತೊಟ್ಟು, 
ಸೆರಗನ್ನು ನಡುವಿಗೇ ಸುತ್ತಿಕೊಂಡು, ಬಂದ ವಿಟರನು "ನಾಮೇಲು, ತಾ ಮೇಲು' ಎಂದು ಮೈ ಮೇಲೆ ೬ ಬಿದ್ದು, 
ಅವರಿಗೆ ಆಯ್ಕೆಯ ಅವಕಾಶವನ್ನೇ ಕೊಡದೆ ಒಳೆಗೆಳೆದೊಯ್ಯುವ ವ್ಯವಹಾರ ಬತಾ ಒಟ್ಟಿಗೆ 
ಸಹನ ಈ ಗಲ್ಲಿಯ ಗೋಡೆಗಳಿಗೆ ನಿಮಿಷ ನಿಮಿಷಕ್ಕೂ ನೂರು ಸುಳ್ಳು ಹಿತದ ನ ನರಳುವಿಕೆಯ ಸಪ್ಪಳ ಕೇಳಿದ 
ರೂಢಿಯಿದೆ. ಮತ್ತು ಇಲ್ಲಿಯ ಬೀದಿನಾಯಿಗಳಿಗೆ ಕಾಲಿಗೆ ಜೋತುಬಿದ್ದ ಪ ಪುಟ್ಟ ಕಂದಮ್ಮನ "ಅಳುವನ್ನು 
ನಿರ್ಲಕ್ಷಿಸಿ, ಮೋಹನ ಮುರಲಿಯ ನಾದಕ್ಕೆ ಸೋತವನಂತೆ ಸೂಳೆಯೊಬ್ಬಳ ಹಿಂದೆ ಹೋ ಗುವ ಪಾಪಿ 
ತಂದೆಯೊಬ್ಬನ "ಅವಸರ'ವನ್ನು ಕಂಡು, FA ಲೈಟು ಕಂಬಕ್ಕೆ ಉಚೆ ಹೊಯ್ಯುತ್ತ ನಿಂತುಬಿಡುವ 
ಪರಿಪಾಠವಿದೆ. ಆಗಾಗ ಈ ಬೀದಿನಾಯಿಗಳು, ಕಳ್ಳತನ ನ ಚಟ ಕೀಳಲು ತಲೆಗೆ ಮುಸುಗೆಳಿದುಕೊಂಡು 
ಬರುವ ನಿರುದ್ಯೊ (ಗಿ ಪದವೀಧರರನ್ನು ಕಂಡು ಮಿ ಮುಸಿ ಹಲ್ಲು ಕಿಸಿಯುತ್ತವೆ. 
ಬಾಳುವ ೫ನ ಬಾಡಲೇಬೇಕೆಂಬ ಕು.ಕವಿ (ಕುಡುಕ ಕವಿ)ಯ ನಶಾವಾಕ್ಯದಂತೆ, ಮೊನ್ನೆ ಮೊನ್ನೆ, 
ಕಾಮಾಟಿಪುರದ ನಿನ್ನೆಯವರೆಗಿನ ಅನಭಿಷಿಕ್ತ ಸಾಮ್ರಾಜ್ಞಿಯಾಗಿದ್ದ ಪಾರ್ವತಿಬಾಯಿ ನೆಗೆದುಹೋದಳೆಂಬಲ್ಲಿಗೆ, 
' ಈ ಕಥಾನಕವು ಪ್ರಾರಂಭವಾಯಿತು... 


(NX 


ಗಗ MANY, 
KAAROSS ಬು 


ಸ್ಥಿತಿವಂತರಿಗೆ ನೆಂಟರಿಷ್ಟರ ಕೊರತೆಯುಂಟೇ ಜಗದಲ್ಲಿ? ಸುದ್ದಿ ಹರಡುತ್ತಲೇ, ದೂರದ 
ಕಲ್ದುಗ್ಲಿಯಿಂದಲೂ ಸಂಬಂಧಿಕರು ಬಂದಿಳಿದರು. ಒಳಗೊಳಗೆ ಬಾಯಲ್ಲಿ ಅನಬಾರದ್ರು ಅಂದರು. ಹೊರಗೆ 
ಅವರವರ ಶಕ್ತಾನುಸಾರ ಅತ್ತರು. "ಕಳ್ಳ ಅಳು' ಅತ್ತು ಅತ್ತು "ಮೆಲುಕು ಬ್ಯಾನೆ ನೆ'ಯಾದಾಗ, "ಅತ್ತವರೆಷ್ಟು 
. ' ಅತ್ತರಂತ ಸತ್ತವರಿಗೆಲ್ಲಿ ಗೊತ್ತಾತಾದ?' ಎಂದುಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬರು ಪಕ್ಕದ ರೂಮಿನಲ್ಲಿ 
ಹೋಗಿ ಸೇರಿ, ಪವಡಿಸಿದ ನಂತರ ಗುಸು-ಗುಸು, ಪಿಸ-ಪಿಸ ಮಾತಾಡಿಕೊಂಡರು. 
ಮಾತಿನ ಕಥೆ: 
ತಂಗಿ ಪಾರ್ಗತೀದು ಒಟ್ಟು ಆಸ್ತಿ- ಒಂದು ಮನೆ, ನಾಲ್ಕು ಸೈಟು, ಮನೆಯೊಳಗಿನ ಸರ್ವಸಂಪತ್ತು 
(ಕಸಬರಿಗೆಯೂ. ಸೇರಿ)-ಎಲ್ಲ "ಮಿನಿಮಂ ಇಪ್ಪತ್ತು ಲಕ್ಷವಾದರೂ ಪನ: ಪಾರೃತಿಗೆ ಅಣ್ಣ- -ತಮ್ಮದೀರು ಆಗಿ 
ಎಂದೋ ಹುಟ್ಟಿದ್ದೇ ಒಂದು ಘನಕಾರ್ಯ ವಾಗಿ, 'ಸದ್ಯಕ್ಕೊಂದು ಬಲವಾದ ಕಾರಣವೂ ಆಗಿ, ತಲಾ ಐದೈದು ಲಕ್ಷ 
ಬರುವುದನ್ನು 'ಪಡೆದೇ ಹೋಗಬೇಕು, ಇಲ್ಲದಿದ್ದರೆ "ಊರಲ್ಲಿ ಜನ ನಮ್ಮನ್ನು ಹುಚ್ಚರಂತೆ ಕಾಣುವುದರಲ್ಲಿ 
ಅಚ್ಚರಿಯಿಲ್ಲ. ಊರೊಳಗೆ ಕರೆದುಕೊಳ್ಳದೆಯೂ ಇರಬಹುದು! ಅನಾಯಾಸ ಬಂತು, ಸರಿ. ಪೂರ್ವ ಜನ್ಮದಲಿ 
» ಕೈಗೊಂಡ ಪುಣ್ಯಕಾರ್ಯಗಳ ಪ್ರ ಶಿಫಲ ಅಂತ ಭಾವಿಸಿ, ಊರಿಗೆ ನಕ್ಕಂತ ಹೋಗಬೇಕು; ಮಾತಿಗೆ ಮಾತಾಗಿ, ಕೈಕೈ 
ಮಿಲಾಯಿಸಬೇಕಾಗಿ ಬಂದರೆ ಸಾತ ಬಾಡಿಗೆ ಯ್‌ ಪಾದ ದರ್ಶನ ಪಡೆಯುವಂಥ ಸ ನ 
ದೊರೆತರೂ ಚಿಂತೆಯಿಲ್ಲ, ಶತಾಯ ಗತಾಯ ತಂಗಿ ಆಸ್ತಿಯನ್ನು ನೆಕ್ಕಿಯೇ ಹೋಗಬೇಕು. ಈ ನಡುವೆ ಇ 
ಅಳಿಯನ ಚಿಂತೆಯಾದ್ರೆ, ಮಗಳಿಗೆ ಮಿಂಡಗಾರನ ಚಿಂತೆ' ಅನ್ನುವ ಹ ಹಾಗೆ, ಯಾರೂ, ಸವಿತಾ ಬಗ್ಗೆ 
ತಪ್ಪಿಯೂ ಕನಿಕರ ತೋರುವ ಸಾಹಸದ ಗೋಜಿಗೆ ಹೋಗಕೂಡದು. 


yas 4 


ಸವಿತಾ: 
ಸತ್ತುಹೋದ ಪಾರ್ವತಿಯ ಮುದ್ದಿನ ಸಾಕುಮಗಳು. ಕಾಮಾಟಿಪುರದ ಸದ್ಯದ ಫ್ರೆಶ್‌ ಸುಂದರಿ. ತಾನು 


ಪಾಠ್ತತಿಯ ಸ್ವಂತ ಮಗಳಲ್ಲ ಎಂಬುದರಿಂದ ಮೊದಲಾಗಿ, ತನ್ನ “ಕಸದ ತೊಟ್ಟಿಯ ಜನ್ನ ರಹಸ್ಯ'ದವರೆ 
ಬಹುಪಾಲು ಗುಟ್ಟಿನ ವಿಷಯಗಳನ್ನು ಅವರಿವರ  ಮೂದಲಿಕೆಯ ಮಾತುಗಳಿಂದ 2] 
ತಿಳಿದುಕೊಂಡುಬಿಟ್ಟಿರುವ ಜಾಣೆ ಬೇರೆ. ಹುಟ್ಟಿದಾರಭ್ಯ ಅಮ್ಮನ ಮಡಿಲಲ್ಲೇ ಆಯುಷ್ಯದ ಹೆಚ್ಚು ದಿನ 
ಕಳೆದಿರುವ ಹುಡುಗಿಗೆ, ಮುದುಕಿಯರ ಪ್ರಕಾರ "ಇನ್ನೂ ತಲೆ ಮೇಲಿನ ಮಾಸು ಆರಿಲ್ಲ 
"ಅಲಹಾಬಾದಿನಲ್ಲಿರುವ ಅಪ್ಪ'ನ 'ಸ್ಪಂತ ಮಗ'ನ ಮದುವೆಗೆ ಹೋಗುವವರೆಗೆ ಗಟ್ಟಿ ಕಲ್ಲಾಗಿಯೇ ಇದ್ದ ಅಮ್ಮ, 
ಅಲ್ಲಿಂದ ಬರುವಷ್ಟು ಹೊತ್ತಿಗೆ ಅರ್ತ ಹೆಣದಷ್ಟು ಮೆತ್ತಗಾಗಿ ಬಂದುದು, ಇವಳಿಗೆ ವಿಧಿಯ ಮೇಲೆ ವಿಪರೀತ 
ಕೋಪ ತರಿಸಿತ್ತು. ಈಗ ಅವಳು ಸತ್ತ ಮೇಲಂತೂ ಇರುವ ಒಂದೇ ಕೊಂಡಿಯೂ ಕಳಚಿದ ಅನುಭವ. 
ಸಂತೆಯ ಜನರ ಗಿಜಿಗಿಜಿಯ ಮಧ್ಯೆ ತಾನು ಏಕಾಕಿಯಾಗಿ, ವಿವಸ್ತಳಾಗಿ ನಿಂತಂತೆ ಭಾಸ. | | 

ಅಮ್ಮನ ಅಂತ್ಯ ಸಂಸ್ಕಾರಕ್ಕೆಂದು ಆಗಮಿಸಿರುವ ಮಾವಂದಿರಲ್ಲಿ ದೊಡ್ಡವರ ಮಗನಾದ ದತ್ತುವನ್ನು 
ನೋಡಿದ ಅವಳಿಗೆ, ಗುಡ್ಡದಿಂದ ಜಾರಿ ಬೀಳುತ್ತಿರುವವಳಿಗೆ ಎಲ್ಲೋ ನಡುವೆ ಕುರುಚಲು ಗಿಡದ ಆಸರೆ 
ಸಿಕ್ಕಂತಾಗಿದೆ. ಸಾಕಷ್ಟು ಓದಿಕೊಂಡಿರುವ ದತ್ತು ಮಾಮನಿಗೆ ತನ ಮೇಲೆ ಕರುಣೆ ಮೂಡಿ, ಮದುವೆಯಾಗಿ 


4 
ಕರೆದೊಯ್ಯಬಾರದೇ... ಎಂದು ಆಶೆಪಟ್ಟದ್ದೂ ಉಂಟು, ಹುಚ್ಚುಹುಡುಗಿಯ ಮನಸ್ಸು. ಆಶೆಪಟ್ಟದ್ದು 
ಮನಸ್ಟೋ, ವಯಸ್ರೋ? ಸೂಕ್ಷ್ಮಮತಿಗಳಾದ ನೀವೇ ನಿರ್ಧರಿಸಬೇಕು. ಅಲ್ಲಾವುದ್ದೀನ್‌ ಮಹಾರಾಜ ತನ್ನ 
ಬಗ್ಗೆ ತೆಗೆದುಕೊಳ್ಳಬಹುದಾದ ತೀರ್ದಾನದ ಬಗ್ಗೆ ಕುತೂಹಲ, ಧಾವಂತ, ಭಯಗಳು ಸೇರಿದ ಒಂದು ರೀತಿಯ 


ಭಾವನೆ ಅವಳಲ್ಲೀಗೀಗ ಚಿಗುರೊಡೆದಿದೆ. 
ಅಲ್ಲಾವುದ್ದೀನ: 


ಸವಿತಾಳ ತಾಯಿ ಪಾಠ್ತತಿಯ ಅನಧಿಕೃತ ಗಂಡ; ಆದರೆ ಸವಿತಾಳ ಅಪ್ರ ಅಲ್ಲ. ಬದಲಿಗೆ ಶಬಾನಾಳ ಅಪ್ಪ. 
ಅವನಿಗೆ ತನ್ನ ಹೆಂಡತಿ ಸಾಕಿದ ಮಗಳನ್ನು, ಸವಿತಾ ಎನ್ನುವ ಹೆಸರಿನಿಂದ ಕರೆಯುವುದು ಇಷ್ಟವಿಲ್ಲದ ಮಾತು. 
ಅವನ ಅಧಿಕೃತ ಹೆಂಡತಿ, ಮಕ್ಕಳು ಅಲಹಾಬಾದಿನಲ್ಲಿ. ದುಡ್ಡು ಮತ್ತು ರಸಿಕತೆಗಳಿಗೆ ಏನೇನೂ ಕೊರತೆಯಿರದ 
ಉದಾರಿ. ಇವತ್ತಿಗೂ ಸುಮ್ಮನೆ ಕಣ್ಣನ್ನೆಗೆ ಹುಡುಗಿಯರು ಪಟ್ಟಂತ ಬಿದ್ದುಹೋಗಬೇಕು, ಅಂತಹ ಮೈ-ಮನಸ್ತು 
ಹೊಂದಿದ ಮನ್ನಥ ಕುಲಸಂಜಾತ। ಮಣ್ಣಿಗೆಂದು ಬಂದಿರುವ ಕಲ್ಪುರ್ಗಿಯವರು ಆಸ್ತಿಗಾಗಿ ಡಾವು ಹಾಕಿ ' 
ಕೂತಿರುವುದು ಗೊತ್ತು. ಅಷ್ಟೇ ಚೆನ್ನಾಗಿ, ಅವರಿಂದ ಒಂದು ಮುರಿದ ಅಲ್ಯುಮಿನಿಯಂ ಚಮಚೆಯನ್ನು ಕೂಡ 
ಒಯ್ಯಲಾಗದಂತೆ "ಸೀದಾ' ಮಾಡಿಬಿಡುವ ಕಲೆಯೂ ಗೊತ್ತು. 

ಶಬಾನಾಳನ್ನು ಯಾರೊಂದಿಗೂ ಕಳಿಸದೆ, ಯಾವ ನನ್ನಗನಿಗೂ ಬಿಡಿಗಾಸನ್ನು ತೋರಿಸದೆ (ಮೂಸಿ 
ಸಹ!)-ಅದೇ ಆ ಮನೆಯಲ್ಲಿ ಇರಲು ಏರ್ವಾಡು ಮಾಡಬೇಕೆಂಬುದು ಅವನ ಉದಾತ್ತ ವಿಚಾರ. 
ಬ್ಯ ಸದ್ಯಕ್ಕೆ ಶಬಾನಾಗೆ ಸುದ್ದಿ ಗೊತ್ತಾಗದ ಹಾಗೆ ನರ್ಸ್‌ ಲಿಲ್ಲಿ ಬಾಯಿ ಹೊಲಿದುಕೊಳ್ಳಬೇಕಷ್ಟೇ. ಇದಕ್ಕೆಲ್ಲ 
ಪರಮ ದಯಾಳುವೂ, ಕರುಣಾಳುವೂ ಆದ ಅಲ್ಲಾಹನ ಕೃಪೆಯ ಸಾಥಿ ಬೇಕು- ಹಾಗೆಂದು ಅಲ್ಲಾವುದ್ದೀನ್‌ 
ಬಲವಾಗಿ ಸಂಬಿಕೊಂಡಿದ್ದಾನೆ. 


ಲಿಲ್ಲಿ; 
ಅಲಹಾಬಾದಿನವಳು. ದುಡ್ಡಿಗಾಗಿ ಮಗನನ್ನೂ ಮಾರಿಬಿಡುವಂಥ ಧನದಾಹಿ 
ಥೆ ಭಾವ-ಅವಳಮ್ಮನ 
ಜೀನ್ಸ್‌ಗಳಿಂದ ಇವಳಿಗೆ ಹರಿದು ಬಂದಿದೆ ಯಂತೆ ಹ ಸ್ನ 3 ವ 


ನವೇ ಅನಾರೋಗ್ಯವಾಗುವುದರಿಂದ ಹಿಡಿದು, 


ಅವಳ ಹೆಣ ಬಂದು ಇಲ್ಲಿ ಮುಂಬೈಯ ಕಾಮಾಟಪುರದ ಗಲ್ಲಿಯಲ್ಲಿ ಬೀಳುವತನಕ ಅವಳನ್ನು ನೋಡಿಕೊಂಡೇ 


ಗ್ರಾ 
“ಭಾವನಾ ಮೇ 200 


A 4 


ಬಂದ ಚತುರೆ. ಬಂದ ಕೆಲಸ ಅಚ್ಚುಕಟ್ಟಾಗಿ ಮುಗಿಸಿದರೂ, ಇನ್ನೂ "ಮಜೂರಿ' ದೊರೆತಿಲ್ಲವಾಗಿ 
ಅಲ್ಲಾವುದ್ದೀನ ಮಹಾರಾಜರ ಕೈ ನೋಡುತ್ತ ನಿಂತಿದ್ದಾಳಪ್ಪೇ. ಬರಬೇಕಾದುದು ಬಂದುಬಿಟ್ಟರೆ ಮತ್ತೊಮ್ಮೆ ಈ 


ಡೆ ಕುಂಡೆ ತಿರುವಿ ಹೂಸೂ ಬಿಡುವವಳಲ್ಲ, ಅಂತಹ ಪಕ್ಕಾ ಲೆಕ್ಕಾಚಾರದಾಕೆ. ಕಾಲಕಾಲಕ್ಕೆ ಮಳೆ ಬಂದು 


ಜನರೆಲ್ಲ ಸೌಖ್ಯದಿಂದಿರುವುದು Es > ಅಂತೆ. ಹಾಗಂತ ಈ ಸರ್‌ ಲಿಲ್ಲಿಯ 
“ಹಿಂದೆ-ಮುಂದೆ' ಗೊತ್ತಿರದ ಈ ಕಾಮಾಟಿಪುರದ ಗಬ್ಬು ಮುದುಕಿಯರು ತೀರ ಮಕ್ಕಳಷ್ಟು. ಮುಗ್ಧರಾಗಿ 


ಮಾತಾಡಿಕೊಳ್ಳುತ್ತಾರೆ. 


ಮನೆಯಲ್ಲಿ ಇವರೆಂದರೆ ಸಾಕು, 


ನಲ್ಲಿ "ಉಂಯ್‌' ಅಂತ ದುಡಿ 


ಲಿಲ್ಲಿ ಮಾತ್ರ ದಿನವೂ ಸಂಜೆ ಪ್ರಾರ್ಥಿಸುತ್ತಾಳೆ: "ಪರಲೋಕದಲ್ಲಿರುವ ತಂದೆಯಾದ ಯೇಸುವೇ, ಈ : 
ಸಿಡಸುಯ; ನಿರುದ್ಯೋಗಿ ಮುದುಕಿಯರಿಗೆ ಒಳ್ಳೆ, ಕೆಲಸ ಮಾಡುವಂಥ "ತಲೆ'ಗಳನ್ನು ಕರುಣಿಸು. 
ಆಮೆನ್‌!'' 


ಮುದುಕಿಯರ ಬಾಯಿ: 


ಇವರದೆಲ್ಲ ಇಳಿಬಿದ್ದ 
ತೊಗಲು, ಗುಳಿ ಬಿದ್ದ ಕೆನ್ನೆ. 


ಬರಬಾರದ ಬೈಗಳು. ವಯಸಿ 


ದುಡಿದು(!) ಹಣ್ಣಾದವರೇ 
ಎಲ್ಲ. ಆದರೂ ಎಲ್ಲ ದುಡಿದು 
ದುಡ್ಡು ತರುವವರೆಗಿನ ಮಾತು. 
ಆಗೆಲ್ಲ ನಡೀತಿತ್ತು. ಈಗ 
ಎಲ್ಲವನ್ನೂ ಯಂಗ್‌ಸ್ಟರ್ತ್‌ 
ನಡೆಸಿಕೊಂಡುಹೋಗುತ್ತಿದ್ದಾರೆ. ಕ ್ಕ 
ಇವರಿಗೆ ಮಾಡಲು ಕೆಲಸವಿಲ್ಲ; ನಗಳು ಗ್ಗ ಸ ಹಾಗಿಲ್ಲ! ಅರಾ ಸ ಏನು? ಬ 
ತಾಚಿಕಾರ ಬೇರೆ, ಸುಮ್ಮನೆ. "ಬಾಣಂತಿಯರ ಆರೈಕೆ ಮಾಡುವ "ಕೇರ್‌ ಟೇಕರ್‌' ಆಗಿ, ಅನೈತಿಕ ಹ 
ಅಬಾರ್ಷನ್‌ ಮಾಡುವ “ಡಾಕ್ಟರಾ'ಗಿ, ಗಲ್ಲೀಲಿ ಯಾರೇ ಸತ್ತರೂ ಫ್ರೀಯಾಗಿ ಹಾಡಿ ಅಳುವ 
"ರುಡಾಲಿ'ಗಳಾಗಿ... ಹಲವು ಅವತಾರಗಳನ್ನೆತ್ತುತ್ತಾರೆ! ಅವರಿವರ ಸುದ್ದಿ ಎಂದರೆ ಇವರಿಗೆ ಟೈಂಪಾಸಿಂಗ್‌ 
ಬಬ್ಬಲ್‌ ಗಮ್‌. | ಎ 

ಇವರ ಪ್ರಕಾರ-ಪಾರ್ವತಿ ಪುಣ್ಯವಂತೆ. ಸಣ್ಣ ವಯಸ್ಸಿಗೇ "ಡೆಮ್‌' ಅಂದು ಇವೆಲ್ಲ "ಕಿರಿಕಿರಿ'ಗಳಿಂದ 
ಪಾರಾದಳು. ಅಲ್ಲಾವುದ್ದೀನ್‌ ಎಂದರೆ ಅಲ್ಲಾನೇ ಸರಿ. ಇವತ್ತು ನಾಳೆ ಸ್ವಂತ ಮಕ್ಕಳನ್ನೇ ಸರಿಯಾಗಿ 
ನೋಡಿಕೊಳ್ಳುವವರಿಲ್ಲ; ಅಂಥದ್ದರಲ್ಲಿ ಸವಿತಾ ಉರುಫ್‌ ಶಬಾನಾಳಿಗೆ ಮದುವೆ ಮಾಡಿ, ಇಲ್ಲೇ ಇರುವ ಸಕಲ 
ಏರಾಡೂ ಮಾಡುತ್ತಾನಂತೆ. 

"ಅಲಹಾಬಾದಿನ ನರು-ಫ್ಲಾರೆನ್ಸ್‌ ನೈಟಿಂಗೇಲಳ ಅಪರಾವತಾರ. ಅಲಹಾಬಾದಿನಿಂದ ಮುಂಬೈ ತನ 

ಟ್ರೇನಿನಲ್ಲಿ ಅಸ್ವಸ್ಥ ಪಾರ್ವತಿಯ ಬೇಕು-ಬೇಡಗಳನ್ನು ನೋಡುತ್ತ ಬಂದುದು ಮತ್ತು ಈಗ ಅಂತ್ಯ 
ಸಂಸ್ಕಾ ರವಾಗುವವರೆಗೆ ತಾನು ಹೋಗುವುದಿಲ್ಲ ಎನ್ನುತ್ತಿರುವುದು, ಎಲ್ಲರಿಂದಲೂ ಸಾಧ್ಯವಾಗುವ ಮಾತಲ್ಲ... 


ತ ಇನ್ನೂ ಮುಂತಾಗಿ. 
ಈ ಮುದುಕಿಯರಿಗೆ ಸತ್ಯವೆಂಬುದು ಅವರ ಬಾಲ್ಯದಷ್ಟು ದೂರವಿರುವ ಸಂಗತಿ! 


31 


ಸತ್ಯವೆಂಬ ಕಹಿಯು: | 
ವಯಸ್ಸಿನಲ್ಲಿದ್ದಾಗ ಯಾವನೋ ಜೊತೆ ಊರಿಂದ ಮುಂಬೈಗೆ ಓಡಿಬಂದಿದ್ದ ಪಾರ್ವತಿಗೆ, ತನ್ನನ್ನ ಅವ 
ಬೇಕಾಗುವಪ್ಟು ಉಪಯೋಗಿಸಿಕೊಂಡು ದಂಧೆಯ ಮುದುಕಿಯೊಬ್ಬಳಿಗೆ-ಮಾರಿ ಹೋದಾಗಲೇ, 'ಆಹ॥ 
ಕಳಚಿ ತಲೆ ಮೇಲೆ ಬೀಳುವುದು' ಎಂದರೇನೆಂದು ತಿಳಿದಿದ್ದು. ಆ ಹೊತ್ತಿಗಾಗಲೇ ಹಲವು ಅನರ್ಥಗಳೂ 
ನಡೆದು, ನಂತರ ಅಲ್ಲಿಯ ಖಾಯಂ ಗಿರಾಕಿ ಅಲ್ಲಾವುದ್ದೀನನ ಮನಸು ಕದ್ದು ಅವನ ಹಿಂದೆ ಹೋದುದೆ 
ಕಾರಣವಾಗಿ ಅವಳ” ಬದುಕಿಗೊಂದು ಹೊಸ ಅರ್ಥ ದೊರೆಯಿತು. ಥೇಟ್‌ ಸಂಸಾರವೊಂದಿಗರಂತೆ 
ಮನೆಯಲ್ಲಿದ್ದ ಅವರಿಗೆ ಬಹುಕಾಲದವರೆಗೂ ಮಕ್ಕಳಾಗಲಿಲ್ಲವಾದ್ದರಿಂದ ಈಕೆ, ಮನೆಮುಂದೆ ಯಾರೋ 
ಬಿಸಾಡಿಹೋಗಿದ್ದ ಹೆಣ್ಣು ಕೂಸೊಂದನು MRS ಮೊದಲೆಲ್ಲ ಇದಕ್ಕೆ ಸಾಕಷ್ಟು ಪ್ರತಿರೋಧ 
ವ್ಯಕ್ತಪಡಿಸಿದ ಅಲ್ಲಾವುದ್ದೀನ, ಕೊನೆಗೆ ತನ್ನ ಮಾತು ನಡೆಯದಾದಾಗ ಪಾರ್ವತಿಯು "ಸವಿತಾ' ಎಂದು 
ಹೆಸರಿಟ್ಟಿದ್ದ ಆ ಕೂಸಿಗೆ “ಶಬಾನಾ' ಅಂತ “ಕರೆಯುವ ಮೂಲಕ ಮನಸ್ಸಿಗೆ 'ಸಮಾಧಾನ ಹೇಳಿಕೊಂಡು 
ಸರಿಮಾಡಿಕೊಂಡ. 
ಈಗ ಹದಿನೆಂಟು ವರ್ಷಗಳ ನಂತರ ಶಬಾನಾ ಉರುಫ್‌ ಸವಿತಾ ಅವನ ಕಲ್ಪನೆ ಮೀರಿ ಸೊಗಸಾಗಿ 
ಬೆಳೆದುನಿಂತಿದ್ದಾಳೆ. ಆಹಾ! ಪಾರ್ವತಿಯೊಬ್ಬಳಿಲ್ಲದಿದ್ದರೆ ಸವಿತಾಳಿಗೊಬ್ಬ "ಮಾಪಾಶ' ನನ್ನು ಹುಡುಕಿ ಮಾ Y 
ಮಾಡಿಬಿಡಬಹುದಿತ್ತು. 
ಅವಳೇನುಸ್ತ ಸ್ವಂತ ಮಗಳೇ?! 
ಇರಲು ಸಕಲ ವೈಭವಗಳಿಂದ ಕೂಡಿದ ಅದೇ ಮನೆ ಸಾಕಲ್ಲ? ತಾನು ವಾರ-ಹದಿನೈದು ದಿನಕ್ಕೊಮ್ಮೆ 
ಬಂದು ಹೋಗಬಹುದು. ಒಳ್ಳೇ ಜನ, ಇನ್ನೂ ತಂದೆ-ಮಗಳ ಸಂಬಂಧದ ಬಗ್ಗೆ ಅನುಮಾನಪಡುವಷ್ಟು ' 
ಕೆಟ್ಟವರಾಗಿಲ್ಲ. ಮೊದಲೆಲ್ಲ ಪಾರ್ವತಿಯಿದ್ದಳು; ಈಗ ಅದೇ ಸ್ಥಾನದಲ್ಲಿ ಶಬಾನಾ ಬರುವಂತಾಗಬೇಕು! ಎಂದು ' 
ಅಲ್ಲಾವುದ್ದೀನ್‌ ಬಾಯಲ್ಲಿ ನೀರು ಸುರಿಸಿಕೊಂಡು ಹಲ್ಲು ತುಟಿ ಸವರಿಕೊಂಡ. ಅದಕ್ಕಾಗಿ ಮುಹೂರ್ತವೂ 
ರೆಡಿಯಾಯ್ತು. ಅಲಹಾಬಾದಿನಲ್ಲಿ ತನ್ನ ಸ್ವಂತ ಮಗನ ಮದುವೆಗೆ ಪಾರ್ನತಿಯನ್ನು ಕರೆಸಿಕೊಂಡ. ಎರಡು ದಿನ 
ಚೆನ್ನಾಗಿ ನೋಡಿಕೊಂಡು, ಸೀದಾ "ಮುಂಬೈ ತಲುಪಿದ ಮೇಲೆ 'ಪ್ರಾಣ "ಬಿಡುವಂತೆ ತಕ್ಕ ಏರ್ವಾಡು 
"ಮಾಡಿಸಿದ. ದಾರಿ ಮಧ್ಯೆಯೇ ಪ್ರಾಣ ಬಿಡದಂತೆ ನೋಡಿಕೊಳ್ಳಲು ತ್‌್‌ ಅದೇ ನರ್ಸ್‌ "ಅಿಲ್ಲಿಯನ್ನು 
ನೇಮಿಸಿ, ಹಾರ್ದಿಕವಾಗಿ ಬೀಳ್ಕೊಟ್ಟ. f 
ಕಲ್ಬುದ್ದಿಯವರೇನೂ ಕಡಿಮೆಯವರಲ್ಲ. "ತಂಗಿ' ಓಡಿಹೋದಲಾಗಾಯ್ತು, ಅವಳ ವಿಳಾಸ ದೊರೆತ" 
ಮೇಲೂ, ತಮ್ಮ ಪಾಲಿಗೆ ಅವಳು ಸತ್ತಂತೆ ಎಂದುಕೊಂಡರು. ನಿಜವಾಗಿಯೂ ಸತ್ತಾಗ ಮಣ್ಣಿಗಾದರೂ 
ಆಗೋಣ ಅಂತ ಓಡೋಡಿ ಬಂದವರಿಗೆ ಕಂಡಿದ್ದು ಪಾರ್ವತಿಯ ಹೆಣವೇ? ಅಲ್ಲ. ಲಕ್ಷ ಲಕ್ಷ ರುಣ- ರುಣ ' 
ಹಣ! ಅವರ್ಯಾರಿಗೊ ಶಬಾನಾಳ ಚಿಂತೆಯಿಲ್ಲ. ಈ ಪೋರಿಗೂ ಅಪ್ಪ ನ ಮನಸಿನೊಳಗಿನ ರಾಮಾಯಣದ ಕಥೆ ' 


ತಿಳಿದಿಲ್ಲ. ಸ್ವತಃ ಹುಡುಗಿಗೇ ಗೊತ್ತಿಲ್ಲದ ಮೇಲೆ ಮುದುಕಿಯರಿಗೆ ಗೊತ್ತಿರಬೇಕಂತ ಯಾರೂ ಬಯಸುವುದು ' 
ತಪ್ಪಾಗುತ್ತದೆ! ' 


ಭಾವನಾ ಮೇ, 2001 


ತ 


ಸಂತ್ಯಾಗ ಮತಮತ್ತ ದಿಟ್ಟೀಯ ನೆಟ್ಟಾಕಿ ಏಕಾಂತದೊಳಗ್ಯಾಕ ಗಪ್ಪಾಗಿ ಕುಂತಿ? 
ವಸುಂಧರ ದೇಸಾಯಿ 


ತಿಳಿಗೊಳದಲ್ಲಿ ಸುಳಿದ ನಕ್ಷತ್ರ ಮೀನು-ನೀನು. ಬಿ. ಎನ್‌. ಮಲ್ಲೇಶ್‌ 


ವಸಂತ- ಹಿಡಿದಿದ್ದಾನೆ ಬಣ್ಣದ ಛತ್ರಿ ಎಲ್ಲಿ ನೋಡಿದರಲ್ಲಿ. ಎಸ್‌. ಎನ್‌. ಸುನಂದ 


ಬೆಳದಿಂಗಳು ನೀನು ಮನೆಯೊಳಗೆ ಬರಲಾರೆ. ಅದಕ್ಕಾಗೇ ನಾನು ಬೀದಿಗೆ ಬಂದಿದ್ದೇನೆ. 
ಕ ಎ.ಕೆ. ಆಕಾಶ್‌ 


ಹೃದಯ ಅಳುಕಿದ್ದ ದಿನ, ಹುಡುಗ ಹಠಕ್ಕೆ ಬಿದ್ದಿದ್ದ. ಇನ್ನು ಪ್ರೀತಿ ಸಾಕೆಂದು ಎದ್ದು ಹೋದವನು 
ಚಂದ್ರಗ್ರಹಣ ಬಿಟ್ಟರೂ ಬರಲಿಲ್ಲ. ಎಂ.ಸಿ. ಶೋಭಾ 


ಅಪ್ಪ ಅಂದರೆ: ಶಾಲೆಯ ಮೊದಲ ದಿನ ಬಂದು ಗೇಟಿನವರೆಗೆ ವಿಶ್ವಾಸ ತುಂಬಿದವನು. ಕ್ರಮೇಣ 
ಹೆಸರಿನ ಹಿಂದೆ ಇನಿಶಿಯಲ್‌ ಆದವನು. ಕು.ಸ. ಮಧುಸೂದನ 


ನೀನು ಬೆನ್ನು ತಿರುಗಿಸಿ ಹೊರಟ ಮೇಲೆ, ಒಲೆಯ ಬೆಂಕಿ ಸದ್ದಿಲ್ಲದೆ ಆರಿದೆ. ಪ್ರಭಾಕರ 
ಬಿಸಿಲು ಅಲ್ಲಾಡುತಿಲ್ಲ, ಹೊರಗೆ ಎಲೆಗಳು ಅಲ್ಲಾಡಿವೆ. ಸಿ.ಎ. ಶೇಷಾದ್ರಿ ಹೊಳವನಹಳ್ಳಿ 
ಆಗಾಗ ನನ್ನೊಳಗೆ ನಿನ್ನ ಬರವಿನ ಸದ್ದು. ಅಳಗುಂಡಿ ಅಂದಾನಯ್ಯ > p< 
ನೀನು ಬಂದ ಮೇಲೆ ನಮ್ಮನೆ ದೀಪದ ವೋಲ್ಟೇಜು ಹೆಚ್ಚಿದೆ. ಇಂದ್ರಕುಮಾರ್‌ ಡಿ. ಹುಲ್ಲುಮನೆ 


ಸಮಾಧಿಗಳ ನಿಶ್ಚಬ್ರವನ್ನು ಆಲಿಸುವ ಶಕ್ತಿ ಇತಿಹಾಸಕ್ಕಿಲ್ಲ. ಅ. ವಿವೇಕಾನಂದ 


»” 33 


ಎಂ. ಎಸ್‌. ವೇದಾ 


11] ಬಿಳೆಯೆಣ್ಣು, ದುಂಡವ್ವನ ದೆವ್ವ 


ವನಿ ಮೇ, 200% 


ಮಾವ ವಃ ವೂರಿಗೆ ಪೂರೇ ಕೊಚ್ಚಿಕೊಂಡು ವೋಗುವಂತೆ ಜೊರ್ರೋ ಎಂದು 
, ಹುಯ್ಯತೊಡಗಿದಂತೆ ಬಿಳಿಯೆಣ್ಣು, ಹಟ್ಟಿ ಆವರಿಸಿಕೊಂಡ ಕತ್ತಲಿಗೆ, ಹಟ್ಟಿಯ ಮ್ಯಾಲೇ 
ಕವುಚಿಕೊಂಡಿದ್ದ ಮೋಡಗಳಿಗೆ, ಮೋಡಗಳ ಸೀಳುವ ಕೋಲ್ಬಿಂಚುಗಳಿಗೆ, 
ಕೋಲ್ಡಿಂಚುಗಳು ಮೂಡಿಸುವ ಗುಡುಗಿನ ಸದ್ದಿಗೆ ಹೆದರಿಕೊಂಡು. ಮೂಲೆ ಸೇರಿ 
ಕುಂತುಗೊಂಡಿತ್ತು. ಹನ್ನೆರಡು ಕಂಬದ ಹಟ್ಟಿಯ. ಸೂರುಗಳಿಂದ ತೊಟ್ಟಿಗೆ ಬೀಳುತ್ತಿದ್ದ 
ನೀರ ಸದ್ದು, ಚಳಿ ಮಳೆಗೆ ಹೆಚ್ಚಿದ ಕೊಟ್ಟಿಗೆಯ ದನಕರುಗಳ ಸೊರಬರ ಸದ್ದು- ಬೇರ್ಯಾ - 
ಸದ್ದನ್ನೂ ಅವುಗಳ ಕಿವಿಗೆ ಹಾಯದಂತೆ ಮಾಡಿದ್ದವು. ಆ ಯೆಣ್ಣ ಮುಂದೆ ಆವಮ್ಮ ಬಂಗು 
ಮೂತಿ. ತಿವಿದಾಗಲೇ, "ಯಾನೋ ತನಗ ಈವಮ್ಮ ಯೇಕ್ತಾ ಅವ್ಟೆ' ಎಂಬುದು ಅದಕ್ಕೆ 
ಅರಿವಾದದ್ದು. 

““ಅದ್ಯಾವ್‌ ಸೀಮೆಯೋಳಮ್ಮಿ ನೀನು? ವುಯ್ತಾ ಇರಾ ಮಳಗಾ ಯಿಪಾಟಿ 
ಹೆದ್ರುಕಂಡ್‌ ಕುಂತೀರಾ 'ಯಾಸದ ಯೆಂಗ್ಗ ನಾ ಯಿವತ್ತೇ ಕಮ್ಮಿ ಕಂಡಿರಾದು. ಸರಿ 
ಬುಡು, ಬೇತೂರಿ ಗಂಡ ಹಾತವುಳ ಕಡ್ತು ಸತ್ತ ಅಂದಂಗಾಯ್ತು.'' ಮೊದಲಿಗೇ ಅವಳು 
ಹಂಗೆ ಕುಂತುಬುಟ್ಟದ್ದನ್ನು "ಯಾಸ' ಎಂಬುದಾಗಿ ತಾನು ಪರಿಗಣಿಸಿರುವುದನ್ನು ತಲುಪಿಸಿ, 
""ನೀನ್‌ ಗಂಡಾ ವರಕ್‌ ಹ್ವಾಗುವಾಗ, ಹಿತ್ತಲ್ಲಿ ವಂದ್‌ಗಾಡಿ ಅಳ್‌ ವಣಾಕದೆ, ಮಳಾ 
ಬಂದ್ರಾ ಯೆತ್‌ ಹಟ್ಟಿಗ ಹಾಕ್ಕ ಅಂತ ಹ್ಯಾಳಿರ್‌ನಿಲ್ವಾ. ಯೆತ್‌ ಹಾಕಂಡ್ಯಾ ಗ್ರಾಸ್ತಗಿತ್ತಿ? 
ನೀನೂ, ನಿಮ್‌ ಅತ್ತೆಯ್ನೋರೂ-ನಮ್ಮಗೋಳಾ ಕಾಸುಗ್‌ ಯಾಸ ಹಾಕೋರ್‌, ಅಣಿಗೇ 
ಕುಣಿಯೋರೂಂತ ಬಂದಾಗ ಲಬಲಬಾಂತ್‌ ಬಾಯ್‌ ಬಡ್ಕಂಡು ಯಾಸ ಆಕ್‌ಬುಟ್ರಿ, 
ನೀಯೆಂಥ ಗರ್ತಿಯಾ, ನೀ ಯಾವ ಸೀಮ ವಗ್ಗನ ಮಾಡ್ತಿದ್ದೀಯಾ.''? 

ಬಿಳಿಯೆಣ್ಣು ಅತ್ಯಂತ ಚೋಚಿಗಪಟ್ಟುಕೊಂಡು ಅವಳತ್ತ ತನ್ನ ದಿವೀನ ದೃಷ್ಟಿ 
ಹಾಯಿಸಿತ್ತು. ""ಟೇಜಿನ ಮ್ಯಾಲೆ ವೂರ ಜಾತ್ರೆಯ ನಾಟುಕಕ್ಕೆಂದು ಕಾಸಿಗಾಗಿ ಯಾಸ 


ಕಟ್ಟಲು ಬಂದೋಳ ಅವ್ವಾ! ಮಗುಳ ತನ್ನ ಗಂಡನ ಕೂಡೆ ತ್ವಾಟದ ಮನೆಯಾಗಿರಿಸಿ, ತನ್ನ 


ಹಟ್ಟಿಯ ವಕ್ಕೀ ತನ್ನ ಮ್ಯಾಲೇ ಜಬರ್‌ದಸ್ತು ತೋರುಸ್ತಾ ಇರೋಳು. ಹಿಂಗೂ ಉಂಟಾ 
ಸಿವ್ನೆ. ಹರ್ಕಥೆ ದಾಸ್ರು ಕಾಲ ಕೆಟ್ಟೋಗದೆ ಅನ್ನಾದು ದಿಟವೇ ಅನ್ನಬೇಕು ಇಂಥೋರ 
ನೋಡಿ, ಇಂಥದ್ದ ನೋಡಿ'', ಎಂದು. ತನ್ನ ದಯನೀಯ. ಪರಿಸ್ಥಿತಿಯನ್ನು ನೆನೆಪಿಸಿ 
ಕೊಳ್ಳುತ್ತಾ ಬಿಳಿಯೆಣ್ಣು ಅಂದುಕೊಂಡಿತ್ತು. ಯೆಂಥಾ ಯಡವಟ್ಟಿನ ಪರಿಸ್ತಿತಿ ತಂದು?! 
""ಅವ್ವಾ ತಾಯಿ ತಿಪುರಮ್ಮಣ್ಣಿ, ಯಾಸ ಆಕ್ಕಂಡು- ಜೀವ್ನದ್‌ ಯಾಪ್ಲೆ 
ಮಾಡ್ತಾಯಿರೋಳ್‌ ನಾನಲ್ಲ ಕವ್ವಾ, ನೀನೂ, ನಿನ್‌ ಮಗ್ಸೆಯಾ. ಅದಾ ನಾ ತೆಪ್ಪ 
ಅನ್ನಾಕಿಲ್ಲ. ವಟ್ಟೆ ಟಿ ಪಾಡ್‌ಗೋಸ್ಕರ ಯೆಲ್ಲಾ ಒಂದೊಂದ್‌ ತೆರಾ ಯಾಸ ಹಾಕ್ಕೋ ಬೇಕು. 
ಆದ್ರಾ 'ಜೀವುನ್‌ದಾಗೇ ಬ್ಯಾ ರೆಯೋರ ಹಟ್ಟಿ ವಡೀಯಾಂತ ಇಂಥ ಯಾಸ ಆಕ್‌ಬ್ಯಾ ಡಿ 
ಕಣ್ರವ್ವಾ ತಾಯೀರಾ. ಬವ ವುದ್ಧಾರ ಆಗಾಕಿಲ್ಲ. ಯಾರ್ದೋ ಹಟ್ಟೀಗ್‌ ಬಂದು ಆ 
ಹಟ್ಟ ಆ ಹಟ್ಟಿ ಯಾಸ್ತಿನೆಲ್ತಾ ನಾಕ್‌ ದಿನದಾಗೇ ನಂಜೇ ಅನ್ನಾಂತ ಧೈರ್ಯುವಾ 
ಮೆಚ್ಕಬ್ಯಾಕಾದ್ದೆ. "ಶ್ಯಾನೆ ದಿನ ಇವೆಲ್ಲ ನಡಿಯಾಕಿಲ್ಲಾ ತಿಳ್ಳಾ ಅಮ್ಮಣ್ಜಿ,'' ಬಿಳಿಯೆಣ್ಣಿಗೆ 
ಯೇನೇನೋ RR ಅನ್ನಿಸಿತ್ತು. ಆದರೆ ವಟ್ಟೆಯ ಸಾತ 'ತುಟಿಗಿಳಿಯನಿಲ್ಲ. 


35 


ದಢಾರ್ರೆಂದು ಆನ ಗಾತ್ರದ ಕದವ 
ದೂಡಿಕೊಂಡು ಬಂದ ಕ್ಸ ಪ್ಹಯ್ಯನ ಆಗಮ 
ನಕ್ಕೋ, ತೆಗೆದ ಕದದ ವಂದಿಗೆಯೇ ಹಟ್ಟಿವೊಳಗೆ 
ನುಗ್ಗಿಬಂದ, ಎರಚಲು ಮಳೆ, ಗಾಳಿಗೋ ಮೂಲೆ 
ಸೇರಿ ಕುಂತಿದ್ದ ಬಿಳಿಯೆಣ್ಣು ಗಡಗಡ ನಡುಗಿ 
ವೋಗಿತ್ತು. ಗೂಳಿಯಂಗೆ ಬಂದ ಯಜಮಾನನ 
ಮುಂದ ಈಯಮ್ಮ ಯಾನಾರಾ ಯೇಳಿದರೆ 
ತೀರೇವೋಯ್ತು. ಯಾನು, ಯತ್ತ ಅಂತ ಕ್ಯಾಳ 
ದೆಯೆ ತನ್ನಸ್ವಾಟೆ ತಿವುದು, ತಲ ಮೊಟಕಿ, ಮುಖ 
ಮುಸುಡಿ ನೋಡದೆಯಾ ದಪದಪ ಬಾರುಸಿ 
ಬುಡುತ್ತಾನೆಂಬುದನ್ನು, ಒಂದೆಲ್ಲು ವರ್ಷ ಗಳ 
ಅವಧಿಯ ಅನುಭೋಗದಿಂದ ಗಂಡನನ್ನು ಅರಿ 
ತಿದ್ದ ಬಿಳಿಯೆಣ್ಣು, ಅದಕ್ಕೆ ತಯಾರಾಗುತ್ತಿದ್ದಂತೆ, 

"ನ್ಹಾಡಿ ಗೌಡ್ರ ನಿಮ್‌ ಮಹಾರಾಣ್ಯಾ. 
ಹಿತ್ತಲ್ಲಿ ವಣಾಕಿರಾ ಅಳ್ಳಾ ತಂದ್‌ ವಳಕ್‌ 
ಆಕ್ಕಂಡ್ರ್ಯಾ ಅಂತ ಕ್ಯಾಳುದ್ರೆ, ವಳ್ಳೆ ದೆಯ್ಯ 
ಹಿಡ್ಡಿರೋ ಹಂಗೆ ಕುಂತಿರಾದಾ. ಮಳಗಾ ಅಂಜ್‌ 
ಕಂಡ್‌ ಯಾರಾರ ಹಿಂಗ್‌ ಮೂಲ ಹಿಡ್ಕಂಡು 
ಕುಂತಗಂಡರಾ. ಯಾಸ ಚೆನ್ನಾಗ್‌ ಆಕ್ತೋಳ್‌ 
ನೋಡ್ರಿ'', ತಿಪುರಮ್ಮಣ್ಣಿ ವರದಿ ವಪ್ತಿಸಿಬುಟ್ಟಿದ್ದಳು. 

""ಹಾವುನ್‌ ಜ್ವತೆ ಹಾದ್ರ ಮಾಡೋಳಂತೆ 
ಸೇದಾ ಅಗ್ಗುಕ್ಕೆ ಅಂಜ್‌ ತತಾ ಗಾದೇನೇ 
ಕ್ಯಾಳಿಲ್ಪಮ್ಮಿ ಹಂಗಾಯ್ತು'', ತಿಪುರಮ್ಮಣ್ಣಿಯ 
ಕಡಾ ಕಣ್ಣು ವೊಡೆದು ಎ “ಅಳು ತಿಪ್ಪ 
ಸೇರುದ್ರ 'ನಿಮ್‌ ಅಪ್ಪನ್‌ ಮನಿಂದ ತಂದ 


ಯೇನೇ ಬಡ್ಡಿ ಕೂತ್ಕಂಡು ರಾಜ್‌ಭಾರ ಮಾಡಾ 
ನಿನ್ನ ಮದ್ದ "ಮಾಡ್ಕಂಡು ತಂದಿವ್ದಿ ಅನ್ನಂಡ 
ಹೆಂಗೆ. ಅದ್ದರಿ, ನಮ್ಮವ್ವಾ, ನಿಮ್ಮ ಪಿರ. 
ಅತ್ತೆಯ್ಯೊ "ರು ಯೆಲ್ಲಿಗೋದ್ರು ಹ ನಿ 
ವುಸಾರಿಲ್ಲ ಔಸ್ತಿ ತರಾಕೋಗೋರೆ ಅಂದ್ಯ( 
ನಂಗೆ ತಿಳೀದೆ ಹ್ವಾದಾತ. ನಿಮ್‌ ಅತ್ತಿಗೆಮ್ಮೋ 
ವಸಾ ಸುದ್ದಿ-ಅದೇಯಾ ಯಾಸದೋಳ ತಂಡ 
ಮನೇಲಿ ಇಟ್ಕಂಡೋವ್ಹೆ-ಅನ್ನಾದ ಅರುವಿ ಅವ 
ಇಲ್ಲಿಗೆ ಕರ್ಕಂಬಂದು ಯಾಜ್ಯ ಮಾಡಾ! 
ತಾನೇಯಾ ಆ ಮುದ್ಕಿ ಹ್ವಾಗಿರಾದು ಮ? 
ಹಟ್ಟೀಗಾ. ಅತ್ತೆ-ಸೊಸಾ ನನ್‌ ಹತ್ರುವೇ ಯಾ: 
ಆಕಿ ನಾಟ್ಕ'ಆಡ್ಡರ್ಯಾ''. ಕೃಷ್ಣಯ್ಯನ ರ 
ಕುಂತ ಮೂಲೆಗೆ ಹತ್ರಹತ್ರವಾದಂತೆ ಬಿಳಿಯೆ£ 
ಮತ್ತೂ ಬಿಳುಚಿಕೊಂಡು ಗಡಗಡ ನಡು 
ತೊಡಗಿತ್ತು. ಅವುನ ಯೆಜ್ಜೆಗಳು ಅವ 
ಮುಟ್ಟುವ ಮುಂಚೆಯೇ ಯಿಚಿತ್ರವಾದ ದೊ! 
ಸೊರವೊಂದನ್ನು ವರಡಿಸಿ, ಮೈಕೈಯ್ಯಾ 

ರುತ್ತಾ, ನೆಲುಕ್ಕೆ ವುಂಟಿಕೊಂಡಿತ್ತು. “ಇದು 
ವಂದು ಯಾಸವಾ ಅಹ್ಹ ಮೊಲ್ಲಾಗ್ಗರವ. « 
ಸಿವುಂಗೇ ಗೊತ್ತು ಕಣ್ಣಪ್ಪಾ ಗೌಡ. ಲಗ್ನಾ 
ಒಂದೆಲ್ಲು ವರ್ಸಾನೆ ಕಳದೋಗದೆ ಅಲ್ವಾ 
ತುಂಬಾ ವಾಡಾಡಾಕೆ ಒಂದ್‌ ಕುಡೀನಾ ಯೆಃ 
ಕೊಡ್ಲಿಲ್ಲ. ಅತ್ತಿಯಂಗೆ ಬಿಳ್‌ಚ್ಕಂಡು ಮೊಲ್ಲಾಗ್ಗ 
ಬಂದು. ನಡೀಕ್ಕಂಡು ಬಿದ್ದತ್ತದಲ್ಲಾ ಇಡೆ 
ಆಡಂಗಿಲ್ಲ ಎ ಅಂಗಿಲ್ಲ. ಒಂ! 


ಡುದೆ ಶ್ರ ಯೆಚ್ಚು, ಒಂದಾಡುದ್ರೆ ಕಡ್ಕಾ ಇದ್ರ 
| ಕುಟ್ಟಾ ಇಷ್ಟ್‌ ಜಿನಾ ಅದೆಂಗ್‌ ಬಾಳ ಮಾಡುದ್ರಿ 
ಗೌಡ್ರ. ನಾಕ್‌ ಜನುಕ್ಕಾ ಈ ಯಿಷ್ಕು ಗೊತ್ತಾದೆ, 
| ಗೌಡ್ರಟ್ಟಿ ಸೊಸಗಾ ಮೊಲ್ಲಾಗ್ಗರ ಅಂತ 
' ವೂರಜನಾ ತಿಕಾ ಬಡ್ಕಂಡು ನಗಾಕ್ಕಿಲ್ವಾ'', ತಿಪುರ 
| ಮ್ಹಣ್ಣಿಯ ಮಾತುಗಳು ತನ್ನ, ತನ್ನ ಹಟ್ಟಿಯ ಮಾನ 
' ಮರುವಾದಿಯ ಬುಡಕ್ಕೇ ಯೇಟು ಹಾಕ 
' ಬಯಸುತ್ತಿವೆ ಎಂಬ ಅರಿವು ಆದಾಗ ಕೃಷ್ಣಯ್ಯ 
' ಯೆಚ್ಚುತ್ತುಕೊಂಡವನಾಗಿ; 


""ಮುಚ್ಕಳ್ಳಮ್ಮಿ ತಿಕಾ ಬಾಯ. ಅದ್ಯಾವಳಮ್ಮಿ 


' ಅವುಳ್ಗಾ ಮೊಲ್ಲಾಗ್ಗರ ಅಂದಿದ್ದು. ಅವುಳ್ಗಾ 

 ಮೊಲ್ಲಾಗ್ಗರ ಗಿಲ್ಲಾಗ್ಗರ ಯಾನೂ ಇಲ್ಲ. ದೆಯ್ಯ 
ಹಿಡ್ಕಂಡದೆ, ದುಂಡವ್ವನ ದೆಯ್ಯ. ಅಷ್ಟೇಯಾ. 
ನಮ್ಮವ, ದೆಯ್ಯ ಬುಡ್ಡಾ ತಡಾ, ಪೂಜಾ ಹಾಕ್ಷಾಕೆ 
ನಮ್ಮಕ್ಕ ಅವ್ಳಲ್ಲ ಸಿವಕ್ಕಾ, ಅವಳಾ ಕರ್ಕಂಬರಾಕೆ 
ಹ್ವಾಗೋಳಿ. ಮೊಲ್ಲಾಗ್ಗರ ಗಿಲ್ಲಾಗ್ಗರ ೦ದ್ರಾ ನಾಲ್ಲ 
ಹರ್ಡ್‌ ಹಾಕ್‌ಬುಡ್ತೀನಿ ಹುಸಾರ್‌'' ನುಡಿದವ 
ನಾಗಿ, ಬಿದ್ದ ಹೆಂಡತಿಯನ್ನ ವೊಮ್ಮೆ ಯೆಡ 
ಉಂಗುಷ್ಠದಿಂದ ಬೆಂಟಿ ನೋಡಿ, ಬಂದಂತೆಯೇ 
ಗಿರಕಿ ಚಡಾವು ಮೆಟ್ಟಿ, ಕೊಡೆ ಹಿಡಿದು 
ಹೊಂಟಿಬಿಟ್ಟಿದ್ದ. ಅಂವಾ ಹೊಂಟಿದ್ದು ತ್ವಾಟದ 
ಮನೆಗೆಯಾ ಎಂಬುದ ಅರಿತವಳಾಗಿದ್ದ ತಪು ರ 
“ಮಣ್ಣಿ, ಕೃಷ್ಣೇಗೌಡರು ತನಗ ಬೋದರು ಎಂಬ 
ಮೂದೂಕವನ್ನೂ ಮೆಟ್ಟಿನಿಂತವಳಾಗಿ, ಖುಸಿ 
ಪಟ್ಟುಕೊಂಡವಳಾಗಿ, ""ಮೊಲ್ಲಾಗ್ಗರವೋ, 
ದೆಯ್ಯವೋ ಪಿಸಾಚಿಯೋ? ಯಾನೋ ವಂದು, 
ಈ ಬಿಳಿಯೆಣ್ಣ ಹಿಡ್ಕಂಡಿರಾಕೆ ತಾನೇ ಈ ಗೌಡ್ರ 
ನಾವ್‌ ಹಿಡ್ಕಳ್ಳಕ್‌ ಆಗಿದ್ದು'' ಎಂದು ತನಗೆ ತಾನೆ 
ಅಂದುಕೊಂಡು, ಬಿಳಿಯೆಣ್ಣಿನತ್ತ ನೋಡಿದರೆ 
ಅದು ಶಾಂತವಾಗಿ, ಮತ್ತೆ ಯಥಾಪ್ರಕಾರ 
ಮೂಲಿ ಹಿಡಿದು ಕುಳಿತುಕೊಂಡಿತ್ತು. ತಿಪುರಮ್ಮಣ್ಣಿ 
ಅರುವಾಗದೆ ಪಿಟಿಪಿಟಿ ಕಣ್ಣುಬುಟ್ಟು, ಅವಳತ್ತಲೇ 
ದೃಷ್ಟಿ ನೆಟ್ಟು ಕುಂತಳು. 


ಟಿಟಿ 


ಬಿಳಿಯೆಣ್ಣೆಂಬೋ ಬಿಳಿಯಣ್ಣಿಗೂ ವಂದಲ್ಲ 
ಎರಡು ಹೆಸರುಗಳಿದ್ದವು. ಗಂಡನ ಮನೆಯಲ್ಲಲ್ಲ. 
ತವುರ ಮನೆಯಲ್ಲಿ! ಬೆಳ್ಳಗೆ, ದುಂಡದುಂಡಗೆ, 
ತುಂಬಿಕೊಂಡು ಕಣ್ಣೆಸರು ಆಗುವ ರೀತಿಯಿದ್ದ 
ಕೂಸನ್ನು ನೋಡಿ, ಅದೇ ತಾನೆ ವೂರ ಟೆಂಟಿಗೆ 
ಬಂದಿದ್ದ "ಸಂಪತ್ತಿಗೆ ಸವಾಲ್‌' ಸಿನಿಮಾವನ್ನು 
ನೋಡಿಕೊಂಡು ದುರ್ಗವ್ವಾ, ಮಂಜುಳವ್ವಾ 


ಎಂಬ ಖುಸಿಯಲ್ಲಿ ವಾಲಾಡುತ್ತಿದ್ದ ಈರಣ್ಣ, 


ಕೂಸಿಗೆ ಮಂಜುಳಾ ಎಂದೇ ಹೆಸರಿಟ್ಟುಬುಟ್ಟಿದ್ದ. 
""ಇದ್ಯಾವ ಸೀಮ ವುಚ್ಚು ಅಂತೀನಿ. ನನ್ನ ಕೂಸು 
ಲಕ್ಕುಸಣವಾಗಿ ಗಜಗೌರಿ ಇದ್ದಂಗದೆ. 
ಅದ್ಯಾರೋ ಸಿಲಮಾ ಯಿರೋಯನ್ನಂತೆ. ನೀವ್‌ 
ಯಾನಂತನಾರೂ ಕರ್ಕಳ್ಳಿ. ನಾ ಗೌರವ್ವ 
ಅಂತಾನೇ ಕರಿಯಾದು'', ಸಾಂತವ್ವ ಕಿರು 
ಕ್ವಾಣೆಯ ಕತ್ತಲಿಂದ ತನ್ನ ನಿಲುವ ಸೂಚಿಸಿದ್ದಳು. 
ಕೂಸು ಬೆಳೆಯುತ್ತಾ ಹೋದಂತೆ ಸಿಲಮಾ 
ವುಚ್ಚಿದ್ದವರು, ಗಂಡು ಹೈಕಳು, ಪಡ್ಡೆ ವುಡುಗರು 
ಮಂಜು ಮಂಜು ಎಂದೂ, ತಲೆ ನೆರೆತವರು 
ಧಾರ್ಮಿಕವಾದೋರು, ಹೆಂಗಸರು-ಗೌರಿ, 
ಗೌರಾ ಎಂದು ಕರ್‌ಕಂತಾ ಹೋಗಿದ್ದರು. 
ಮಂಜು ಬೆಳೆಯುತ್ತಾವೋದಂತೆ, ಯೆಲ್ಲ 
ರಿಗೂ, ಅವಳ ಹೆಸ್ರ ಅವುರಪ್ರ ಹಂಗಿಟ್ಟದ್ದು, 
ಅವಳವು ಗೌರವ್ವಾ ಅಂದದ್ದು- -ಎಲ್ಲೂ ಸಾರ್ಥುಕ 
ವಾದಂತೆ ಅನ್ನಿಸ ಸತೊಡಗಿತ್ತು. ' ನೋಡೋರ ಕಣ್ಣು 
ಗಳಿಗೆ ತಂಪ "ಕೊಡುವ ಅವುಳ ರೂಪು ಅವುಳ 
ಮುಟ್ಟಿದರ ಮುನಿ ಮಾಡಿಬುಟ್ಟಿತ್ತು. ಹಟ್ಟಿಯಿಂದ 
ಕಾಲು ವರ ಹಾಕಿದರೆ ಸಾಕು ವಯಸ್ಕು, ಹಿರೀರು 
ಯೆಂಬ ಮುಲಾಜೇ ಇಲ್ಲದೆ ಯೆಲ್ಲರ ಕಂಗಳೂ 
ಅವಳನ್ನು ದುರುಗುಟ್ಟಿ, ಮುಟ್ಟಿ, ತಟ್ಟಿ ಖುಸಿ 
ಹೊಂದುತ್ತಿದ್ದವು. ಪಡ್ಡೆ ಹೈಕಳ ಸಿಳ್ಳು, ನಗೆಸಾರ, 
ಲೇವಡಿ ಮಂಜುವನ್ನು ಮಂಜಿನಂತೆ. ಭಯ, 
ಬೇಸರಗಳಿಂದ ಕರಗಿಸಿಬುಡುತ್ತಿತ್ತು. ಬೀದಿಗಿಳಿ 
ಯುವ ಯಾವ ಕಾರ್ಯವೂ ಅವುಳಿಗೆ ಒಲ್ಲ 
ದಂತಾಗಿತ್ತು. ""ನಾ ಯೆಲ್ಲೂ ವಾಗಲ್ಲ ಕಣವ್ವಾ. 


37 


. ವಂದೇ 


ಯಾರಟ್ಟಿಗೂ ಬರಲ್ಲ ಕಣವ್ವಾ. ಗಂಡೈಕ್ಳು ನನ್ನ 
ಯಾನೇನೋ ಅಂತರೆ. ಮುಂದ ಸಿಲಮಾ 
ಯಾವು ಮಂಜುಳಾಗೆ ಅಂತಾನೆ ಗುಂಡಣ್ಣ. 
ಅವುನ್ನ ಜ್ವತೆಗಾರ, ಆ ಸಿಲಮದಾಗೆ ಚೆನ್ನಾಗಿ 
ಮಾಡೀರಿ, ಈ ಸಿಲಮಾದಾಗೆ ಚೆನ್ನಾಗಿ ಮಾಡೀರಿ 
ಅಂತ ಕಣ್ಣ್‌ ವಡೀತಾನೆ'', ಮಂಜುವಿನ ವರಾತ 
ಆಗಿರುತ್ತಿತ್ತು. ಓದೋ-ಬರೆಯೋ 
ಆಸೆಗಾಗಿ, ಇಸ್ಕೂಲನ್ನು, ಗೆಳತಿಯರ ಹಿಂಡಿನಲ್ಲಿ 
ಮುದುರಿ ಸೇರಿಕೊಂಡು ಹೋಗಿ ಬಂದು 
ಬಿಟ್ಟಿರಲಿಲ್ಲವಾಗಿ, ಹಾಗೂ ಹೀಗೂ ವೂರಲ್ತಿದ್ದ 
ಯೇಳನೇ ಕಳಾಸನ್ನು ಸೆಕೆಂಡ್‌ ಕ್ಲಾಸಲ್ಲಿ ಮಂಜು 
ಪಾಸು ಮಾಡಿದ್ದಳು. 

ಮಗಳ ಕಾಯುವ ಕೆಲಸಕ್ಕಾಗಿ ಈರಣ್ಣ, 
ಒಂದೆಲ್ಲು ಬಾರಿ ಪಡ್ಡೆ ಹೈಕಳೊಂದಿಗೆ ಜಗಳಕ್ಕೆ 
ನಿಂತೂಕೊಂಡಿದ್ದ. 'ಮುಂದಿನ ವಂದೆರಡು 
ಜಿನಗಳಲ್ಲಿ ಅವನ ಹಟ್ಟಿಯ ನಾಡೆಂಚುಗಳು 
ಪುಡಿಪುಡಿಯಾಗುವಂತೆ ಕತ್ತಲಲ್ಲಿ ಕಲ್ಲು ತೂರಾಟ 
ನಡೆದಿತ್ತು. ""ಯೆಣ್ಣ್‌ ಯೆತ್ತಿರಾದು ಕನಪ್ಪು 
ನೀನು. ಪಡ್ಡೆ ಹೈಕ್ಯುದು ತೆಪು ನಾನೂ ವಪ್ಶಂತೀನಿ, 
ನೀ ಈಗ ಯಾನೆ ಮಾಡುದ್ರೂ-ವಳಿತಾಗಲಿ 
ಕೆಡುಕಾಗ್ಲಿ-ಮಂಜುಳ್‌ನ ಹೆಸಿನ್ನೆ ಕೆಡುಸ್ತದೆ. 
ಕಂಡ್ರೂ ಕಾಣ್ನಿಲ್ಲ ಅನ್ನಂಗೆ ಯಿದ್ದುಬುಡು. 
ಮುಳ್‌ನ ಮ್ಯಾಲೆ ಬಟ್ಟೆ ಬರೆ ವಣಾಕಕ್ಕೆ ಹ್ವಾಗ ಕೆಲ್ಲ 
ಮಾಡ್‌ಬಾರ್ದು ಯೀರಣ್ಣ'', ಊರ ಹಿರಿಯರು 
ಈರಣ್ಣನಿಗೇ ಬುದ್ದಿ ಹೇಳಿದ್ದರು. ಸಾಂತವ್ವನೂ 
ಅದಕ್ಕೆ ಧ್ವನಿ ಕೂಡಿಸಿದ್ದಳು. 

Mus ಹಿರೀದಾದ ಮ್ಯಾಲಂತೂ 
ಮುಗುದೆ ' ಹೋಗಿತ್ತು. ಹಿತ್ತಿಗೆ ಕೂ 
ಕೆಲ್ಪಕ್ಸೇ, ಬೆಳಗಿನ ಮುಂಜಾವು ಅಥವಾ ರಾತ್ನಿಯ್‌ 
ಕತ್ತಲನ್ನು ಬುಟ್ಟು ಬೆಳಕಿನಲ್ಲಿ ಅವಳೆಂದೂ ವರಕ್ಕಿ 
ತಲೆ ಹಾಕಲು “ವ್ರಮೇದು. ತೋರಹೋಗಲಿಲ್ಲ. 
ಈರಣ್ಣ ಬಹಳ ಜರೂರಾಗಿಯೇ ತನ್ನ ಮಗಳಿಗೆ 
ಗಂಡು ಹುಡುಕಲು ಹೊಂಟದ್ದ. ಬಂದ 
ಗಂಡುಗಳಲ್ಲಿ --ವಾಪಸ್ಸಾದವರು ಒಬ್ಬರೂ 


ಇಗಾವನಾ ಮೇ, 2001 


ಇರನಿಲ್ಲ. ಊರ ಮುಂದಲ ಮಾರಿಗುಡಿಂ 
ಪಡಸಾಲೆಯಲ್ಲೋ, ಅರಳಿಕಟ್ಟೆಯ ಮ್ಯಾಲೊ 
ಕುಂತ ಹೈಕಳು, ಮಂಜುವಿನ ಬಗೆಗೆ-ಒಳಿತೊ 
ಕೆಡುಕೋ-ನಾಕು ಮಾತುಗಳ ಆಡುವುದು, ಅದ 
ಹಂಗೇ ಹೋಗುತ್ತಿರುವ ಗಂಡಿನ ಮನೆಯೋಕ 
ಕಿವಿಗೆ ಬೀಳುವುದು, ಅಂಥ ರೂಪಸ್ಥೆಯ 
ನಮ್ಮಟ್ಟಿಯಲ್ಲಿ ಬಾಳಿಸಾಕೆ ಆದಾತಾ ಎಂಡು 
ಹೆದುರಿಕೊಳ್ಳುವುದು-ಹೀಂಗೆ ನಡೆದು ಬ್ಯಾ! 
ಬ್ಯಾರೆ ಕಾರಣಗಳನ್ನು ಕೊಟ್ಟು, ಮಂಜುವಿನ" 
ಲಗ್ಗದ ಮಾತು ದೂರ. ದೂರವೇ ಹೋಗುತ್ತಿತು 

ಒಬ್ಬಳೇ ಮಗಳೆಂದು ಅಕ್ಕರಾಸ್ಥೆಯಿಂಥ 
ಬೆಳೆಸಿದ್ದ ಈರಣ್ಣ, ಮಂಜುವಿನ ಬಡು. 
ಮೂರಾಬಟ್ಟಿಯಾಗುತ್ತಿರುವ ಬಗೆಗೆ ತೀರಾ 
ಚಿಂತೆಗಿಟ್ಟುಕೊಂಡುಬುಟ್ಟಿದ್ದ. . ವೊಮ್ಮೆಯಂತೂ ॥ 
ಚಿಂತೆ, ಆಕ್ರೋಸದ ರೂಪ ತಾಳಿ, ನಾಕ್ಕೈದು 
ಹೈಕಳ ಮ್ಯಾಲೆ ಕೂಗಾಡಿ, ""ಬನ್ರುಡಾ, ಅದ್ಯಾಠ್‌' 
ನನ್ನ್‌ ಹೆಣ್ಣಾ ಲಗ್ನ ಆಗ್ಬೇಕೂ ಅನ್ಫಂಡಿದ್ದೀರಿ 
,ಮುಂದುಕ್ಕೆ ಬನ್ರುಡಾ. ಧಾರಾ ಯೆರ್ಕಟ 
ಬುಡ್ತೀನಿ. ಪಾಪಿ ನನ್‌ ಮಕ್ಳಾ, ನನ್‌ ಯಜ್ಞ 
ನಿಮ್ಗೇನ್‌ ಅನ್ನಾಯ ಮಾಡಿತ್ರುಡಾ. ವೊಃ 
ರಾಗಿ ಕೊಚ್ಚ್‌.. ಹಾಕ್ಚಡ್ತೀನಿ.. ಜೇಲ್‌ಗೋಗಿ 
ತೂಕದನ್ನ ತಿಂದೂ ಪರವಾಯಿಲ್ಲ'', ಗ 
ಸಿಕ್ಕವರನ್ನು ಇಡಿಯ ಬುಟ್ಟಿದ್ದ. | 4 

ಅಂಥ ದಿನಗಳಲ್ಲಿಯೇ. ಕೃಷ್ಣೇಗೌಡರ 
ಮಂಜುವ ನೋಡಲು ಆ ವೂರಿಗೆ ಬಂದದು 
ಬಯಲುಸೀಮೆಯ ತಮ್ಮೂರಲ್ಲಿ ಬರೇ ಕಪ್ಪ ಸ 
ಎಣ್ಣೆಗೆಪ್ಪು, ಸುಮಾರು ಬಿಳಿ "ಇಂಥ ಬಣ್ಣ 
ವುಡುಗಿಯರನ್ನೇ ಕಂಡು, ಉಂಡಿದ್ದ ಕೃಷ್ಣ | 
ಮಂಜುವನ್ನ "ತಟಕ್ಕನೆ ವಸ್ಟಿಕೊಂಡುಬುಟಿ 
ಈರಣ್ಣನಿಗಾದರೋ. ಆಜಾನುಬಾಹುವಾಗಿ, 
ಕರಿಮುಖದಲ್ಲಿ ಗಿರಿಜಾಮೀಸೆಯ ಕೆಳಗ 
ಬಿಳಿಹಲ್ಲುಗಳ ತೋರಿಸುತ್ತಾ, ಪಾಳೇಗಾರನಂತೆ 
ಗಿರಕಿ ಚಡಾವು ಮೆಟ್ಟಿ ಸದ್ದು ಮಾಡಿಕೊಂಡು" 
ಬಂದ ಗಂಡು, ಮೂರುಲೋಕದ ಗಂಡ 


ನಂತೆಯೇ ಕಂಡುಬಂದಿದ್ದ. ಮಂಜುವಿನ ಮನ 
. ದಲ್ಲಿ ಯಾನಿತ್ತು? ಯಾರೂ ಕೇಳನಿಕ್ಕೇ ವೋಗಿರಲಿಲ್ಲ. 
ಮಾತುಕತೆಯಾಡಿಕೊಂಡು ವರಟ 
ಅವರಿಗೂ ಪಡ್ಡೆ ಹೈಕಳ ಮಾತು ಕಿವಿಗೆ ಬಿದ್ದಿದ್ದವು. 
"“ಇದ್ಯಾನಾ ಸಿವಕ್ಕಾ...?'', ವುಬ್ಬು ಹಾರಿಸಿದ್ದ 
ಅಕ್ಕನ ಕಡೆ ತಿರುಗಿ. ""ಊರ್‌ ಬಳಸ್ಕಂಡ್‌ 
. ನಿಂತಿರಾ ನಿನ್‌ ಚೆಂದುಕ್ಕೆ ಆ ಯೆಣ್ಣ ಯೇಗ್ಯತೆ 
. ಬಗೆ ಹುಬ್‌ ಹಾರಿಸ್ಟೀಯಾ ಗ್ರಾಸ್ತ? ಸರ್ಹೋಯ್ತು 
ಬುಡು. ಹೆಣ್ಣಿನ ಮನ್ಯೋರು ವಫ್ಸಂಡೋರೆ. 
| ಘಮ್ಮಂತ ಮದ್ವಾ ಆಗಿ ಒಂದ್‌ ನೇರ್ಪ್‌ ಆಗು. 
'ಊರೋಟಿ ಗೂಳಿ ಹಂಗೆ ಬ್ಯಾಲಿ ಬ್ಯಾಲಿ 
| ಹಾರಿದ್ದು ಸಾಕು. ಅವ್ವನೂ ನಿನ್ನೊತೆ ಎಷ್ಟಂತ 
' ಏಗಾಳು. ನಿನ್ನ ಕಂಡೋರು, ಕ್ಯಾಳ್ಹೋರು ನಿಂಗ 
ಬಣ್ಣ ಕೊಟ್ಟಾರಾ? ip ಹ್ವಾಗಿ ಪಾಳ್‌ 
ಬಾವಿಗ್‌ ತಳ್ಳಾದ್‌ ಬುಟ್ಟು... 
' ಕೃಷ್ಣೆ ಷ್ಟೇಗೌಡರು, ಹೋಗಿ ಹೋಗಿ ಈ 
ಮನೆಯಾಳಿ ಹತ್ರ ಕ್ಯಾಳಿದೆನಲ್ಲ ಎಂದು ಬಾವಾಜಿ 
ಹ ತಿರುಗಿದ್ದರೆ, ಬಾವಾಜಿ ಹೆಗಲ ಮ್ಯಾಲ 
 ಟವೆಲ್ಲನ್ನು ಬಾಯಿಗಚ್ಚಿಕೊಂಡು ಮುಸಿಮುಸಿ 
ನಗುವ ತಡೆಯುತ್ತಿದ್ದರು. 
> ಸಾಂತವ್ವ, ಮಗಳ ಈ ಗಂಡಿಗೆ ಕೊಡುವುದರ 
ಬಗೆಗೆ ಹಿಂದು ಮುಂದ ನೋಡಿದ್ದಳು. ""ಇನ್ನೊಸಿ 
ದಿನಾ ನೋಡಾಂವ ತಡರಿ. ನಮ್‌ ಹೆಣ್ಣೂ, ಆ 
 ಗಂಡ್ಲೂ ಈಡುಕಾಡಿದ್ದದಾ. ಇದು ನೋಡಿದ್ರ 
| ಮುಟ್ಟುದ್ರ ಮುನಿಯಂಗೆ ಆತ್ತದೆ. ಅದ 
ಕ ನೋಡುದ್ರೆ ಯಾರ ಮ್ಯಾಲೆ PE ಯಾರ 


'ಮರ್ವಾದಿ, ''ಹೆತ್‌ ಸಂಕ್ಟ ಅನ್ನಂಡು ನಮ್ಮೆಣ್ಣ ಆ 

' ಪುಡುಗಂಗೆ ಜ್ವತೆ ಮಾಡಾದು ಸರ್ಯಾ9'' 

ೆ ""ನಿಂದೊಳ್ಳೆ ಕಣಮ್ಮಿ. ಯೆಣ್ಣ ಬಂದಾಗ 
ಕಣ್‌ ಮುಚ್ಛಂಡ್ರು ಅನ್ನಂಗೆ. ಗಂಡೋರ ವಫ್ಲೆ 

' ಬದ್ದಿ ಸಿವಾಂತ ಬಾಯಿಗ್‌ ಅಕ್ಕಿ ಕಾಳ್‌ ಆಕ್ಕಂಡು 

' ಹಗ್ಗೂ ನಾತ್ನಿ ನಾ ಜಪ ಮಾಡ್ತಾ ಅನ್ನಿ. 


ಇವುಳೊಬ್ಬು ತೆಗೆದ್ದು ಕ್ಯಾತೆಯಾ. ನಿಂಗೇನು 
ಗೊತ್ತಾದಾತು, ನಾಕ್‌ ಗ್ವಾಡೆವಳ್ಗೆ ಇರಾ 
ಹೆಂಗುಸ್ಕೆ? ವರಗಡೆ ತಲ ಯೆತ್ಕಂಡು ವಾಡಾಡಾ 
ಗಂಡ್ಸು ನಂಗೊತ್ತು ನನ್ನ ಯತೆ. ನಾಳ ಜಿನಾ 
ಅವುಳ್‌ ಲಗ್ಗುವೇ ಆಗ್ಗೆ ನಿಂತೋದ್ಭು, ನಾ ಸಿವುನ್ನ 
ಪಾದ ಸೇರ್ಕಂಡಿ. ಮುಂದುನ್‌ ಗತಿ ಯೇಚಿಸಿ 
ದ್ದೀಯಾ. ಈ ಜನಗೋಳು ಕುರಾಕುರಾ ಅಂತ 
ಬೀದೀನಾಗೆ ಯೆಳದಾಕ್‌ಬುಡ್ತಾರೆ ಕಣಮ್ಮಿ 
ಇಂಥ ರೂಪಸೆ ಪಸ್ಥೆ ಕಾಯಾಕೆ ಅಂಥ ಫಾಳೇ 
ಗರನಂಥೋನೆ ಬೇಕು ಕ ತಗಾ. ಲಗ್ಷ ವಂದ್‌ 
ಆಗ್ಲಿ. ಯೆಲ್ಲ ಸರೋಯ್ತದೆ.'' 

ಕೃಷ್ಣೆ ಪ್ಲೇಗೌಡ ಮತ್ತು ಕಾಕ ಲಗ್ನದಿಂದ 
ಈರಣ್ಣನ ಹಟ್ಟಿಯಲ್ಲಿ ಯೆಲ್ಲವೂ ಸರಿವೋಗಿತ್ತು. 
ಮಗಳ, ಅಳಿಯನೊಂದಿಗೆ ಕಳುಸಿಕೊಟ್ಟು 
ಈರಣ್ಣ, ಎಷ್ಟೋ ವರ್ಷಗಳ ನಂತರ ಕಣ್ಣ 
ತುಂಬಾ ನಿದ್ದೆ ಮಾಡಿದ ಸುಖ ಅನುಬೋಸಿದ್ದ. 
ಮಂಜುವಿನೊಡನೆ ಬಂದಿಳಿದಿದ್ದ ಕೃಷ್ಣೆ ಸ್ಲೇಗೌಡನನ್ನು 
ಕಂಡು ವೂರ ಜನಗಳಿಗೆ, ಅದ್ಯಾಕೋ ರಾಮ 
ನಮಮಿಯಲ್ಲಿ ಬರುವ ಹರ್ಕಥೆ ದಾಸರು 
ಯೇಳುವ ಕಥೆಗಳಲ್ಲಿನ ರಾಕ್ಷಸರು ಮತ್ತು ದ್ಯಾವತೆ 
ಒಟ್ಟಿಗೇ ನೆನಪಾಗೆ ಬಂದುಬುಟ್ಟಿದ್ದರು. 


39 


ಮಂಜು ಗಂಡನೂರಿಗೆ ಬಂದಾಗ ಯಾರೂ 
ಅವುಳ ಹೆಸರ ಕೇಳಿರಲಿಲ್ಲ. ಕೃಷ್ಣಯ್ಯನ ಪಕ್ಕ 
ದಂತದ ಬೊಂಬೆಯಂತೆ ಸೋಭಿಸಿದ ಅವಳಿಗೆ, 
ವೂರವರು 'ಬಿಳಿಯೆಣ್ಣು' ಎಂದು ನಾಮಕರಣ 
ಮಾಡಿಬುಟ್ಟಿದ್ದರು. ಗೌಡ್ರಟ್ಟಿ ಸೊಸೆಯ,- 
ಬಿಳಿಯೆಣ್ಣ- ರೂಪು, ನಗಳ "ಜೊತೆಗೇ ಅವುಳ 
ಪಾಪ-ಪುಣ್ಯಗಳೂ ಆ ವೂರ ಸ 
ಬಳಿಯಲ್ಲಿ "ಅಿಕ್ಕಾಚಾರವಾಗಿಬುಟ್ಟಿದ್ದವು. 
ಯಂಗಿರಾದಲ್ಲ, ಅಂಸ, ಅಂಸ ರ 
ಇಂಥ ರಣದ್ದಿಗಾ ಯೆಣ್ಣು ಕೊಡಾದು. ಯಾನ್‌ 
ಪಾಪ ಮಾಡಿತ್ತೋ ಕಾಣಿ.'' 

ಆ ಪಾಪ ಬಿಳಿಯೆಣ್ಣಿಗೆ ಯಿಪರೀತ 
ವಾಗಿಯೇ ಇತ್ತು. ವಸಾ ಹೆಡ್ತಿಯೆಂದಾದರೂ 
ಅವುಳ ಮುಂದ ಪ್ರೀತಿಯಿಂದ ಮಾತಾಡದ, 
ಕೂರದ, ನಗದ ಕೃಷ್ಣೆ ಪ್ನೇಗೌಡ, ಒರಟುತನ, ಕ್ವಾಪ, 
ಆಕ್ರೋಶ, ಆ ಇತ್ಯಾದಿಗಳನ್ನೆಲ್ಲ ಯಾವ 
ಎಗ್ಲೂ ಇಲ್ಲದೆ ತೋರುತ್ತಾ, ವಾರ-ವಪತ್ತು 
ಕಳಿಯುವಷ್ಟರಲ್ಲಿ ಅಲ್ಲಿ ತಾನು ವುಣ್ಣಬೇಕಾದ 
ಭಾಗ್ಯವೇನು ಎಂಬುದ ಬಿಳಿಯೆಣ್ಣಿಗೆ ಬ್ರಮ್ಮಾಂಡ 
ರೂಪದಾಗೇ  ತೋರುಸಿಬುಟ್ಟಿದ್ದ. ಗಂಡನ 
ವುಸಿರೂ ಸಹ ಬಿಳಿಯೆಣ್ಣು ಮುದುರಿಕೊಳ್ಳುವಂತೆ 
ಮಾಡತೊಡಗಿತ್ತು. 

ವೂರಲ್ಲಿ "ಬಿಳಿಯೆಣ್ಣು' ಎಂದು 
ನಾಮಕರಣವಾದೊಡನೆಯೇ ಕಷ್ಟ ಷ್ನೇಗೌಡನಿಗೆ 
ತನ್ನ ಒಟ್ಟಾರೆ ಕರಿಯತನ ಚುಚ್ಚಿ ಚುಚ್ಚಿ ಯೆಚ್ಚರಿ 


ಸಿತ್ತು. ಆ ಯೆಚ್ಚರಿಕೆ, ಬಿಳಿಯೆಣ್ಣ ಮೇಲಣ ತನ್ನ 
ಗಂಡಸ್ತನದ ಯೆಲ್ಲಾ ಆಗುಹೋಗುಗಳನ್ನು 


ನಿಯಂತ್ರಿಸುವಂತೆ ಮಾಡಿಬುಟ್ಟಿತ್ತು. ಬಿಳಿಯೆಣ್ಣ 
ಬದುಕು ಕತ್ತಲಿಂದ, ಕತ್ತಲ ಪಾತಾಳ ಕೂಪಕ್ಕೇ 
ಬಿದ್ದುಕೊಂಡಂತಾಗಿತ್ತು. ಅಲ್ಲಿಗೆ ಬೀಳುತ್ತಿದ್ದ 
' ಬೆಳಕ ಕಿರಣಗಳೆಂದರೆ ಅತ್ತೆಯ್ಯಾ, ಅತ್ತಿಗೆಮ್ಮಾ 


ಇಬ್ಬುರೆ. 

ಅತ್ತೆಯ್ಯನಿಂದುಲೆ ಬಳಿಯೆಣ್ಣಿಗೆ ತನ್ನ 
ಗಂಡುನ ಪ್ರತಾಪಗಳೆಲ್ಲಾ ಸಾಂಗವಾಗಿ 
ಇವನ ಮೇ, 2001 


ಸುದ್ದಿಯಾಗಿದ್ದು. ""ವಂದ್‌ ಹೆಣ್ಣು, ಹೆಂಡು 
ಅಂತ ಬಂದಮ್ಯಾಗೇನಾರಾ ಸರಿ ಆಯ ಸ 
ನಂಥಾಕವ್ವಾ ಮದ್ವಾ ಮಾಡಿದ್ದು. ನಾವೇಯ 
ನಿನ್‌ ತಲ: ಮ್ಯಾಗೆ ಕಲ್‌ಚಪುಡಿ 
ಬುಟ್ಟೋ'', ಅತ್ತ- ಸೊಸ ಇಬ್ಬರೂ ಅಳುವು 

ವೊಮ್ಮೆ ಕಂಡಿದ್ದ. ಕೃಷ್ಣೇಗೌಡ, “ಸರಿಯಾಗ 
ಜ್ವತೆ. ಅಳ್‌ಗಣ್ಣ, ನಿದ್ದಗಣ್ಣ ನೀ ಇದ್‌ ಮನಾ 
ಆಳು ಅಂತ. ವೆಬ್ರಲ್ಲ ಇಬ್ರಿಬ್ರು ಸೇರ್ಕಂಡಾಕೆ' 
ಕಪ್ಪಾ ನಮ್ಮಟ್ಟಿ ಆಳ್‌ ಮಾಡಾಕ ಎಂದು ರೇ ದ್ದ, 

ಉಟ್ಟು ನಲಿಯಬೇಕಾದ ಚಿಕ್ಕಾಪುಟ್ಟ 
ಯೆಣ್ಣು, ತಳ- ತುದಿ ಸಿಗದ ಯೇಜ್ಞಯಲಿ 
ಮುಣುಕಿ, ನಾಕಾರು ಬಾರಿ ಹುಸಾರು ತಪ್ಪಿಸಿ 
ಕೊಂಡು ಮತ್ತೂ ಸುಣ್ಣದಂಗೆ ಬಿಳುಚಿಕೊಂಠ ? 
ಬುಟ್ಟಿತ್ತು. ಇತ್ತಿತ್ತಲಾಗಿ, ಗಂಡ ತನ್ನ ಹತ್ತಿರ 
ಬರುತ್ತಾನೆಂಬುದೇ ಅದುಕ್ಕೆ ಹೆದರಿಕೆ. ತರಿಸಿ, 
ಗ್ಯಾನ ತಪ್ಪಿ ದಡಕ್ಕನೆ ಶಾಂಟಿಕೊಂಡು ಬುಡುವ 
ರೋಗವೂ ಬಂದುಬುಟ್ಟಿತ್ತು. ಅದೇ ಜಿನಗಳ 
ಶಿವಕ್ಕ ಬಂದಿದ್ದವಳು ಬಿಳಿಯೆಣ್ಣ ಸ್ಥಿತಿ ಕಂಡ 
ಕಾಂ ಹಾಕಿದ್ದಳು. “ನಿಮ್‌ಗೋಳಾ ಯೇಗ್ನ 
ತೆಗೆ, ಮನ ತುಂಬಿಸ್‌ಕಂಡಿರಾ ದ್ಯಾವತೆಯ . 
ಯೆಣ್ಣ ಬಾಳ್ಪಾ ಆಟವಾ ಇದು. ಅದಾ ಯೆಣ್ಣ 
ಅನ್ನಂಡಿದ್ದರ್ಕೋ ದನ ಅನ್ಕಂಡಿದ್ದರ್ಯೋ. ನಿಮ್ಮಾ 
ಬಾಳ್‌ಕೆ ಆಗಾಕಿಲ್ಲಂದ್ರೆ ನಮ್ಮಟ್ಟಿಗೆ ರ್ಕ 
ವೋಯಿನಿ: ಹೂವಂಗಿದ್ದ ವುಡ್ಗಿಯಾ ಮಾಡಿರಾ 
ಚೆಂದಾ ನೋಡಲ್ಲ.'' ಚ 

""ನಿಂಗ್ಯಾಕೆ ಇಲ್ಲುದ್‌ ವುಸಾಬರಿ, ನಮ್ಮಟ್ಟ 
ಯೆಣ್ಣಾ ಯಡಿ "ಮಾಡ್ತೀವಿ, ನಿನ್ನಟ್ಟಿ ವಗ್ತನ 
ಮಾಡ್ಕ ಹ್ವಾಗು'', ಕೃಷ್ಣಯ್ಯನೇನೂ ಕಡಿಮೆ 
ಯಿಲ್ಲದೆ ನುಡಿಕೊಟ್ಟಿದ್ದ. "ಅಲ್ಟ್ರಾ ಮತ್ತಾ 
ಇದ್ದದ್‌ ಇದ್ದುಂಗೆ ಯಾಳುದ್ರೆ ಎದ್‌ ಬಂದು 
ಯೆದೀಗ್‌ ತಾನೇ ವದನ ಬುದ್ಧ್‌ ಮಾಃ 
ಯಾಳೋರ. ಜ್ವತೆ ತಾನೇಯಾ a 
ಇದು ನಮ್ಮಪ್ಪನ್‌ ಹಟ್ಟಿ ಕಲಾ, ಹ್ವಾಗು ಅನ್ನಾಕಿ 
ನಿಂಗ ಅಕ್ಕಿಲ್ಲ. ಇವತ್‌ಗೂ ನಾ ಯಾನಾರ ಪಾ ಲು 


ಲು ದ್‌ 


1 


i 
ಇ! 
ಷ್ಠ | 


ಪರೀಕತ್ತು ಅಂತ ವಂಟ್ರೆ, ಇಲ್ಲೆಯಾ ಅಡ್ಡಗ್ವಾಡೆ 
ಆಕ್ಕಂಡು ಕುಂತ್‌ಬುಡಾ ಅಕ್ಕು ನಂಗದೆ.'' 
ಬಿಳಿಹೆಣ್ಣಿಗೆ ಹೆಂಗಾರ, ಏನಾದ್ರೂ ನ್ಯಾಯ 
ವದಗಿಸಲೆಂದೇ ತನ್ನ ಮೈಯ್ಯ ಎಮ್ಮೆ ಚರ್ಮ 
ಮಾಡ್ಕಂಡು ಬ್ಯಾರೆ ರೂಟನ್ನೇ ಯಿಡಕಂಡು 
ಬುಟ್ಟಿದ್ದಳು ಸಿವಕ್ಕ. "ನೀ ತಾನಾ ಯಾನವ್ವ. 
ಈಗ್ಲಾರಾ ವಸಿ ನಿನ್‌ ಸೊಸಿ ಬೆನ್‌ ಕಟ್‌ಬ್ಯಾಕು 
ಕವ್ವಾ. ಯೆದ್ರುಕಂಡ್‌ ಕುಂತ್ರ ಯೆಂಗ ಅಂತೀನಿ. 
ನೀವಿಬ್ರೂ ವಂದಾದ್ರೆ ಅಂವಾ ಏನ್‌ ತರ್ಕಳ್ಳ 
ಕ್ಯಾದ್ದು ಅಂತೀನಿ.'' ಅವ್ವನಿಗೂ ಬುದ್ದಿ ಯೇಳಿ 
ದ್ವಳು. ಮಗಳ ಮಾತಿನಲ್ಲಿ ಅವ್ವನಿಗೆ ದಿಟವೇ 
ಕಂಡಿತ್ತು. ಅಲ್ಲಿಂದಾಚೆಗೆ ' ಕೃಷ್ಣೆ ಷ್ಟೇಗೌಡ ಅನ್ನ 


ಲಾರದ, ಆಡಲಾರದ ಪರಿಸ್ತಿತಿ ಹಟ್ಟಿಯಲ್ಲಿ 
ಉಂಟಾಗಿತ್ತು. 
ಹಬ್ಬ-ಹರಿದಿನ, ಕುಂಕುಮ-ಅರಿಸಿನ, 


ಪೂಜೆ-ಪುನಸ್ಕಾರಗಳಿಗೆ ಅವ್ವಾ, ತನ್ನೊಡನೆ ತನ್ನ 
ಸೊಸೆಯನ್ನೂ MS ಹಾರ: ಮಾಡಿಸಿ 
ಕೊಂಡು ಹೊರ ಕರಕೊಂಡು ವೋಗುವ ಪರಿ 
, ಪಾಟಲು ಆರಂಭಿಸಿಕೊಂಡಿದ್ದಳು. ಮಾರಿಗುಡಿ, 
ಊರ ದ್ಯಾವರ ಗುಡಿ, ರಾಮನಮಮಿ ಹರ್ಕಥೆ- 
ಹಿಂಗೆ ವಂದಲ್ಲ ವಂದಕ್ಕೆ ದಿನವೂ ಅತ್ತೆ- 
ಸೊಸೆಯರು ವೊಲ್ಲುವುದ ವೂರ ಜನಾ ಕಣ್ಣಿಗೆ 
ಅಬ್ಬ ತಂದುಕೊಂಡು ನೋಡಿ ಖುಸಿ ಪಟ್ಟು 
ಕೊಂಡರೆ, ಕೃಷ್ಣೇಗೌಡನ ಕಣ್ಣು ಕಿಸುರಾಗ 
ತೊಡಗಿತ್ತು. ಯೇನೇನೂ ಮಾತಾಡುವ ಹಂಗಿರ 
ನಿಲ್ಲ. ""ನಿನ್‌ ಯೆಂಡ್ರು ಜ್ವತೆ ವಾಡಾಡಾಕೆ ಈ 
ವಯಸ್ಸಾಗೆ ನಂಗೇನ್‌ ವುಮೇದು, ಖುಸಿಯಾ? 
ನೀನೇ ಕರ್ಕ ವಾಡಾಡು. ನಿಂಗ ಅದೆಲ್ಲಾದಾದು, 
ದಿನುಕ್‌' ವೊಬ್ಬೊಬ್ಬರ ಕುಟ್ಟು ಹ್ವಾಗೋನ್ಗೆ 
ಹೆಡ್ತಿಯಾ ವಾಡಾಡಿಸಾಕೆ ಯೆಲ್ಲಿದ್ದದು ಟೀಮು? 
ಅದ್ರು ಮ್ಯಾಗೂ ದೂಸ್ರ ಮಾತಾಡಿದ್ಯೋ 
ಮಗಾ, ಪುತ್ರವಾ ನಾ ಕೊಡಂಗಿಲ್ಲ, ಸಿವಕ್ಕ ಬತ್ತಳೆ, 
ಕೊಡ್ತಳೆ.'' ಅವ್ವ ಮಗನ ಕುಟ್ಟಾ ಯೆಚ್ಚು 
ಮಾತಾಡದೆ" ಸರಿಯಾದ ಧಮಕಿಯನ್ನೇ ನಾಕು 


ಮಾತುಗಳಲ್ಲಿ ಕೊಟ್ಟಾಗ ಕೃಷ್ಣೇಗೌಡ ತುಟಿ 
ಹಲ್ಲುಗಳಿರಡನ್ನೂ ಕಚ್ಚಿಕೊಂಡಿದ್ದ. 

ಅತ್ತೆಯ್ಯನೊಂದಿಗೆ ವರ ವೋಗುವ, ಬೆಳಕು 
ಕಾಣುವ ಖುಷಿ ಬಿಳಿಯೆಣ್ಣ ಕಂಗಳಲ್ಲಿ ವಂದಿಷ್ಟು 
ಬೆಳಕಿನ ಕಿರಣಗಳ ತೂರಿಸಿದ್ದು ದಿಟವೇ. 
ಇದ್ದುದರಲ್ಲಿಯೇ ತೃಪ್ತಿ ಕಾಣುವ 'ಯೆಣ್ಣುಮಕ್ಕಳ 
ಸ್ವಭಾವ ಕೊಂಚ ಯೆಚ್ಚೇ ಬಿಳಿಯೆಣ್ಣಲ್ಲಿ ಇದ್ದದ್ದು 
ಅದಕ್ಕೆ ಮುಖ್ಯ ಕಾರಣವಾಗಿತ್ತು. 


UHM 


ಇಂಥದ್ದೆ ಒಂದು ದಿನ ಅತ್ತೆ-ಸೊಸೆಯರು 
ರಾಮನಮಮಿ ಹರ್ಕಥೆಗೆ ಆಜರಾಗಿದ್ದರು. 
ಹರ್ಕಥೆ ದಾಸರು ಪಂಚಪಾಂಡೋರ ಕಥೆಯ 


Mert ್‌ 


{4 
ಡೀ 
ನಟ್‌ " 
3. ಕಂ 


ಅಡ್‌"! 
po 
ಎಕ 


we NH 


ಸಿ 
WW 
ವಾ ಯೂ 
ಗ 


ಕಥೆ ಮಾಡುತ್ತಿದ್ದರು. "ಯಾವ ಮಹಾರಾಣಿ, 
ಯಾವ ಮೂರುಲೋಕದ ಗಂಡರ ಹೆಂಡತಿ, 
ಯಾವ ಮಹಾನ್‌ ವಂಶದ ಸೊಸೆ, ಅಂತಹ, 
ಅಂತಹಾ ದ್ರೌಪದಿಯ ಸೀರೆಯನ್ನ ದುಶ್ಯಾಸನ 


ತನ್ನ ಅಗ್ರಜನ ಆಣತಿಯಂತೆ ಸೆಳೆಯ 
ತೊಡಗಿದ್ದಾನೆ. ದ್ರೌಪದಿ ಶ್ರೀಕೃಷ್ಣನಿಗೆ ಮೊರೆ 
"ಯ" ಹರ್ಕ 


ಇಟ್ಟಿದ್ದಾಳೆ, ಕೃಷ್ಣಾ ಭಕ್ತ ಬಾಂಧವ... 
ಥೆಯ ಕೇಳುತ್ತಾ ಬಿಳಿಯೆಣ್ಣ ಕಣ್ಣುಗಳಿಂದ 
ದ್ರೌಪದಿಗಾಗಿ ನೀರು. ಪಟ ಪಟ. ಸುರಿಯ 
ತೊಡಗಿತ್ತು. . ಹಟ್ಟಿಗೆ ವಾಪಸ್ತಾಗುವಾಗ ಅತ್ತೆ 
ಸೊಸೆಯರು ಎಂದಿನಂಗಿರಲಿಲ್ಲ. ""ಅಲ್ಲಾ ಈ 
ಗಂಡುಸ್ರು, ಯಾವ ಕಾಲದಾಗೆ, ಯಾವ ಯೆಣ್ಣ 
ನೆಮ್ದಿಯಾಗಿ ಬಾಳ್ರೋರೆ ನೋಡಾ ತಾಯಿ? 
ಪಾಂಡೇರಂತ ಗಂಡುಸ್ರೆ ಹೆಡ್ತಿಯ ಜೂಜಾಟಕ್ಕೆ 
ಬಾಜಿ ಕಟ್ಟ್‌ಬುಟ್ರು, ತಮ್‌ ಯೆದುರ್ಗೆಯಾ 
ತಮ್ಮ ಹೆಡ್ತಿಯ ಸೀರ್ಯಾ ಸೆಳೀತಾ ಇದ್ರ 
ಧರ್ಮಕರ್ಮಾಂತ ಮೂಗ್‌ ಮುಚ್ಕಂಡ್‌ 
ಕುಂತಿಗಂಡ್ರು'', ಅತ್ತೆ ಯೇಳುತ್ತಾ ಬಂದ 
ಮಾತುಗಳ ಬಿಳಿಯೆಣ್ಣು 
ಕ್‌ಣ್ಣುತೆಂಂಬಿಕೋೊಂಡ್‌ 
ಕೇಳಿಕ್ಕಂಡು ಬರುತ್ತಿತ್ತು. ""ಆ 
ದ್ವಾಪೋರ ಯುಗುಕ್‌ಯಾಕ್‌ 
ಹ್ವಾದಯಿ ಅಂತೀನಿ. ಮೊನ್ನ 
ಮೊನ್ನ ಒಂದ್‌ ಮುವೊತ್‌ 
ವರುಸದ್‌ ಕಥಾ ಯಾಳ್ತಿನಿ 
ಕೇಳ್‌ ತಾಯಿ ಇಲ್ಲಿ. ನಮ್‌ 
ಮಾರಿಗುಡಿ ಪೂಜಾರಯ್ಯನ್ನ 
ಕಂಡಿದ್ದೀಯಲ್ಲ ಅವಯ್ಯನ್‌ 
ಹೆಡ್ಡಿ ದುಂಡವ್ವ ಆಹ 
ಇದ್ಳು. ತೀರ್ಕಂಡು ಈ 
ಉಗಾದಿಗೆ ಎಲ್ಲು ವರ್ಸ 
ಆಯ್ತು ಅನ್ನು. ನಾನೂ 
ಲಗ್ಡಾಗಿ ಬಂದು ವಸ್ಸು. 
ಉಗಾದಿ ಮಾರ್ನೆ ವರ್ಸ 


ಭವನಂ ಮೇ, 2001 


ದುಡುಕು ಅದಲ್ಲ, ಆವೊತ್‌ ಯಾನಾ ಯಿಡಿ 
ವೂರ್‌ಗ್‌ ವೂರೇ ಇಸ್ಟೇಟು. ದುಂಡವ್ವನ ಗಂಡ, ' 
ವಸ್ದಾಗಿ ಮದ್ವ ಆಗಿ ಕರ್ಕಂಬಂದಿರಾ ಯೆಣ್ಣ' 
ಯೇಳೇಳಾ ಯೆಳ್ಳಂಡ್‌ ಬಂದು ಅದೇ" 
ಮಾರೀಗುಡಿ ಪಡಸಾಲ ಮ್ಯಾಲೆ ನಿಲ್ಲಿ* 
"ನನ್ನೆಡ್ತಿಯಾ ಅರಾಜ್‌ ಆಕ್ತಾ ಇವ್ನಿ' ಅಂದ. * 
ಮಾರೀಗುಡಿ ಪೂಜಾರಯ್ಯ ಬಂಡ್‌ ' 
ನೋಡ್ದೋನು, ಅವುನ್‌ ಕೆಂಪು ವಸ್ತ್ರದಾಗೆ'`' 
ಮಂಗಳಾರತಿ ದುಡ್ಡ ಗಂಟು ಗಂಡುನ್‌ ಮೊಕುಕ್‌ ' 
ಎಸ್ಪಿದ್ದೇಯಾ, ಆ ಯೆಣ್ಣ ಬಿಡಿಸ್ಕಂಡ. 
ವಾರ ವಪ್ಪೊತ್ತು ಕಾದ. ಯೆಣ್ಣ ಕರ್ಕಂಡು 
ಈವಯ್ಯನ ಹಟ್ಟಿಗ್‌ ಹ್ವಾದ. "ಈ ಗಾ | 
ಯಾನನ್‌ ಬೈಕು, "ಅರಾಜ್‌ “ಎಂದ್ರೆ ಅರಾಜ್‌. 
ನಿನ್ನಟ್ಟಿಯಾಗೆ ಇಟ್ಕ ಹ್ವಾಗು ಅಂಡ ದುಂಡವ್ಳ ' 
"ಕರ್ಕಂಡ್‌ ಹ್ಹಾಗಿ. ನೀವೇಹಿಳ ಮಾರೀಗುಡಿ 
ಜಗಲಿ ಸಾರಿಸ್ಕಂಡು ಮರ್ವಾದೆಯಾ 
ಬದಿಕಂತೀನಿ. ಮತ್ತ ಈ ಗಂಡನ್‌ ಜ್ವತೆ ಅಂವಾ" 
ಕರ್ಕಂಡ್ರು ನಾ ಹ್ಹಾಗಾಕಿಲ್ಲ' ಅಂತ ಕಣ್ಣೀರ್‌" 
ಹಾಕ್ಕಂತು. ಮಾರೀಗುಡೀಲಿ ' 
ದುಂಡವ್ವಂಗೆ ತಾಳಿ 
ಲಗ ಆದ. ಮಕ್ಕಳಾದೆ ೧. 
ಮರಿ ಆದೋ, "ವ್ರ | 
ಪ್ಯಾಟಿಯಾಗೆ ದೋಡ್‌ 
ಈರ ಕೆಲ್ಲದಾಗೆ ಅವ್ರೆ.” 


ಟಿಟಕ! 
ಇದಾದ ನಾಕು ತಿಂಗ 4 
ಳಿಗೆ ವರಗಡೆ ತನ್ನ ಲೀಲೆಗಳ 
ನಡೆಸಿಕೊಂಡು ಹ್ವಾಗುತ್ತಿದ್ದ 
ಕೃಷ್ಣೇಗೌಡ, 
ರಾತ್ನಿಯ ಸರೋತ್ತಿನಲ್ಲಿ ' 
ಯಡ, ಬಲ ಒಂದೊಂದು ' 
ಯೆಣ್ಣುಗಳ ಇಟ್ಟುಕೊಂಡು ಸ 
| 


| 


ಚ 
| 


ಸ 
* 0 
3. 


ಕದ ತಟ್ಟಿದ್ದ. ಕದ ತೆರೆದ ಬಿಳಿಯೆಣ್ಣು, ಮತ್ತೂ 
ಬಿಳುಚಿಕೊಂಡು "ಬ್ವೆಬ್ಬೆ' ಎಂದು ಅತ್ತೆಯ್ಯನ ಬಳಿ 
ಓಡಿವೋಗಿತ್ತು. "ಅತ್ತೋ ಅದ್ಯಾರ ಕಾಣಿ. ಇಬ್ರು 
ವಮ್ಮದಿರಾ ಕರ್ಕಂಡ್‌ ಬಂದೋರೆ.' ಗಡಬಡಿಸಿ 
ಮ್ಯಾಲೆದ್ದ ಅವ್ವ ಯಾನನ್ನೂ ಕ್ಯಾಳಬ್ಯಾಕಿರನಿಲ್ಲ. 
"ಯಿಲ್ಲೆ ನಾಟ್ಕ ಯಿತ್ತು ಕವ್ವಾ. ಬ್ಯಾರೆಲ್ಲೂ 
ಇಳ್ಳಲ್ಲಕ್ಕೇ ಜಾಗಿಲ್ಲ ಅಂತಂದ್ರು. ಅದ್ಯಾ ಕರ್ಕಂ 
ಬಂದಿವ್ನಿ'. ಮತ್ತೆಯೂ ಪ್ರಶ್ನಿಸಿ, ಇರಾ ಮರ್ವಾ 
ದಿಯ ಕಳಕೊಳ್ಳಲು ಅವ್ವ ತಯಾರಿರಲಿಲ್ಲ. 
ಬಂದೋರು ಇಳ್ಳಳ್ಳಕ್ಕೆ ಜಾಗ ಯಿರದೆ 
ಬಂದೋರಲ್ಲ, ಭದ್ರ ಆಗಿ ಅಲ್ಲೇ ಠಿಕಾಣಿ 
ವೂಡ್‌ಕ್ಕೇ ಬಂದೋರು ಅಂಬುದ ತಿಳಿಯಲು 


 ಯೆಚ್ಛಿನ ಕಾಲಯೇನೂ  ಬೇಕಿರನಿಲ್ಲ. ಅವ್ವಾ, 


' ಅತ್ತೂ ಕರದೂ ಮಾಡಿ, ಕನಿಷ್ಟು ಬಿಳಿಯೆಣ್ಣ 
' ಯೆದುರು, ನಾಟ್ಕದೋಳ ಜತೆಯ ಮಗನ 


'' ರಾಸಲೀಲೆ 


ನಡಿಯಾದು ಬ್ಯಾಡವೆಂದು, 
ಬಂದವರಲ್ಲಿ ಮಗಳು ಅನ್ನಿಸಿಕೊಂಡೋಳ, 
ತ್ವಾಟದ ಮನೆಗೆ ಸಾಗ ಆಕುವಲ್ಲಿ ಯಶಸ್ತು 


| ಕಂಡುಕೊಂಡಿದ್ದಳು. ಅವ್ವಾ ಅನ್ನಿಸಿಕೊಂಡೋಳು, 


ಅವ್ವನಿಗೇ ಅತ್ತೆಯಾಗಿ, ಹಟ್ಟಿಯ ಯೆಲ್ಲಾ 
ಯವಾರಗಳಲ್ಲೂ - ತಲೆಹಾಕತೊಡಗಿದ್ದಳು. 


| "ವರಗಡೆ ಯೇನೋ ನಡಸಿಕೊಂಡು, ಹಟ್ಟಿ 


ಯಾಗೆ ದೂರ್ವಾಸನಂಗೆಯಾದ್ರೂ ಅವರೆ' 
ಎಂದುಕೊಂಡು ನೆಮ್ಮದಿಯಲ್ಲಿದ್ದ ಬಿಳಿಯೆಣ್ಣಿಗೆ, 


ಈ ಬೆಳವಣಿಗೆಗಳಿಲ್ಲಾ ಅವುಳ ಬದುಕನ್ನು ಮತ್ತೂ 


ಬಗ್ಗಡ ಮಾಡತೊಡಗಿದ್ದವು. ಇದ್ದಕ್ಕಿದ್ದಂತೆಯೇ 
ಅವುಳ ನಡೆ-ನುಡಿಗಳು ಯಿಪರೀತದ ಸ್ತಿತಿ 


ತೋರತೊಡಗಿದ್ದವು. ಅದಕ್ಕೆ ಮೊಲ್ಲಾಗ್ಗರ, ದೆಯ್ದ, 
ಪೀಡೆ, ಗಾಳಿ, ಪಿಶಾಚಿ - ಏನೆಲ್ಲಾ ಹೆಸರುಗಳು 


' ಫುಟ್ಟಿಕೊಂಡಿದ್ದವು. ಬಿಳಿಯೆಣ್ಣೆ ಅದಕ್ಕೂ ವುತ್ತರ 


ಕೊಟ್ಟಿದ್ದಳು: 

ಹಿಂಗೆಯೇ ವಂದು ದಿನ ವದರಾಡಿ, 
ಅರಚಾಡಿ, ಯೆದ್ದೂಬಿದ್ದೂ ಆಕ್ಲಾಸಯಕ್ತ ಮಾಡು 
ತ್ತಿದ್ದ ಬಿಳಿಯೆಣ್ಣ ಮುಂದೆ-ಕೃಷ್ಣೇಗೌಡ 


ಕ 


ನಿಲ್ಲವಾಗಿ-ವೂರ ಒಂದಷ್ಟು ಮಂದಿ ಕೂಡಿ 
ಕೊಂಡಿದ್ದರು. "ನೀ ಯಾರ ತಾಯಿ, ಯಾನ್‌ 
ಬ್ಯಾಕಾಗಿದ್ದುದು ನಿಂಗಾ? ನೀ.ಏನ್‌ ದೆಯ್ಯವಾ, 
ದೇವ್ತೆಯಾ, ಗಾಳಿಯಾ, ಗಂಟಲಾ?'', ಸಾನು 
ಭೋಗರ ಅವ್ವಾ ಭೋ ಹುಸಾರಾಗಿ ಬಿಳಿಯೆಣ್ಣ 
ಮುಂದ ಪ್ರಶ್ನಗಳ ವಗೆದಿದ್ದರು. ಅತ್ತೆಯ್ಯಾ 
ಮೈಯೆಲ್ಲಾ ಕಿವಿಯಾಗಿ ಸೊಸೆಯನ್ನ ಕಣ್ಣಿಗ 
ತುಂಬಿಕೊಂಡಿದ್ದರು. ಬಿಳಿಯೆಣ್ಣ ಬಾಯಿಂದ 
ವುತ್ತರ ಸರಾಗವಾಗಿ ಬಂದಿತ್ತು. 

"ನಾ ದುಂಡವ್ವ'' 

"ಯಾವ ದುಂಡವ್ವನಾ...9'' 

""ಮಾರೀಗುಡಿ ಪೂಜಾರಪ್ಪುನ್‌ ಯೆಂಡ್ರು'' 

"ಅಯ್ಯೋ ನನ್‌ ತಾಯಿ ಸತ್‌ ಎರಡೊ 
ರ್ಸದ ಮ್ಯಾಕೆ ಯಾಕವ್ವಾ ಈ ರೂಪರದಾಗೆ 
ಕಾಣಿಸ್‌ಕಂಡಿದ್ದಿ. ನಿಂಗೇನ್‌ ಕಮ್ಮಿ ಮಾಡಿದ್ದನೂ 
ಪೂಜಾರಯ್ಯ?'' 

""ಅವ್ರು ದ್ಯಾವ್ರು. ಅವ್ರದ್ದೇನೂ ತೆಪ್ಪಿಲ್ಲ. 
ನಂಗೇಯಾ ಈ ಬಿಳಿಯೆಣ್ಣ ನ್ವಾಡಿಭೋ ಆನಂದ 
ಆಯ್ತು, ಅದ್ಯ ಅವುಳ್‌ ತಾವ ಬಂದೀನಿ.'' 

""ನನ್ನ ಕಂದುನ್ನ ದುಃಖುದ್‌ ಪಾಡು ನಿಂಗ 
ಆನಂದ ತಂತಾ ತಾಯಿ'', ಅವ್ವ ಗೋಳೋ 
ಎಂದು ಅಳುತ್ತಾ ಮಧ್ಯದಲ್ಲಿ ಬಾಯಿ ಹಾಕಿದ್ದಳು. 
ಬಿಳಿಯೆಣ್ಣಿಂದ ಅದಕ್ಕೆ ವುತ್ತರವೇನೂ ಬಂದಿರ 
ನಿಲ್ಲ. ಮೈಕೈ ವೊಮ್ಮೆ ರಾಡಿಸಿ ದೊಪ್ಪೆಂದು 
ಸುಸ್ತಾಗಿ ಬಿದ್ದುಕಂಡಿತ್ತು. 


UUM 


ಅವ್ವಾ ಸಿವಕ್ಕನ ಕರತರಲು ವೂರಿಗೆ 
ಹೋಗಿದ್ದಳು. ಅವಳ ಪಯಣಕ್ಕೆ ಯೆರಡು 
ವುದ್ದೇಶಗಳಿದ್ದವು. ವಂದು, ಬಿಳಿಯೆಣ್ಣಿಗೆ 
ಯಿಡಿದಿರುವ ದುಂಡವ್ವನ ದೆಯ್ಯವ ವೋಡಿಸಲು 
ಪೂಜಾ-ಪುನಸ್ಕಾರ, ತಡಾ ಇತ್ಯಾದಿಗಳ ಮಾಡಿಸು 
ವುದು. ಮತ್ತೊಂದು, ಹಟ್ಟಿ ವೊಕ್ಕಿ ಕುಂತು 
ಬುಟ್ಟಿರುವ ನಾಟಕದ ಯಮ್ಮಗೋಳಾ ಹಟ್ಟಿ 


43 


ಬುಟ್ಟು ವೋಡಿಸುವ ಕಾರ್ಯದ್ದು. ಸಿವಕ್ಕ, ಅವ್ವನ 
ಕುಟ್ಟೆಯೇ ಜರೂರಾಗಿ ತವರೂರಿಗೆ ಓಡಿ 
ಕೊಂಡು ಬಂದಿದ್ದಳು. ತಾನು ನಡೆಸಲು ಬಂದ 
ಯೆರಡೂ ವುದ್ದೇಶಗಳ ಕಾರ್ಯಕ್ರಮವನ್ನು 
ಏಕಕಾಲಕ್ಕೆ ಆರಂಭಿಸಿಕೊಂಡಿದ್ದಳು. ಮೊದಲ 
ಪೂಜೆ ಪುನಸ್ಕಾರ ಕೃಷ್ಣೇಗೌಡನಿಗೆ ಸಂದಿತ್ತು. 
“ಇದೇನ ಇದು ಸಿವಕ್ಕಾ'', ಕೈಯ್ಯಲ್ಲಿ ಪತ್ರ 
ವೊಂದನ್ನ ಯಿಡಕೊಂಡು ಕೃಷ್ಣ ವಯ್ಯ ಪಂಚೆ 
ಯೆತ್ತಿಕ್ಕಂಡು ವೋಡಿ ಬಂದಿದ್ದ. ""ಅದ್ಯಾಕ, 
ವರುಸಕ್‌ ವಂದ್‌ ಮೂಟ “ಭತ್ತ ಕೊಟ್ಟೂ 
ಕೊಟ್ಟೂ, ಯಾಳನೆ ಕಳಾಸ್‌ 
ಅಪ್ಪಯ್ಯ ವಾದ್ದಿ ಪ್ಯಾಸ್‌ ಮಾಡಿಸಿಲ್ಲವಾ. ನೀನಾ 
ವಾದ್ಯಾ ತಿಳೀತದೆ'', ಸಿವಕ್ಕ ಬಿಳಿಯೆಣ್ಣ ತಲಗೆ 
ಯೆಣ್ಣೆ ಅಚ್ಚುತ್ತಾ ನಿಸೂರಾಗಿ ನುಡಿದಿದ್ದಳು. 
“ನಿಂಗ ಯಾಕೆ ಕಡೆ ಸನಿ ಯೆಗ್ಗು 
ಯೇರ್ಕಂಡಿರಬೇಕ್‌ ನೋಡು'', ಕೃಷ್ಣೆ ಪ್ಲೇಗೌಡ 
ಅರಚಿದ್ದ. "ತಿಕಾ ಹರ್ಕಬ್ಯಾಡಾ ಕಪ್ಪಾ. ಕೃಷ್ಣಯ್ಯ, 
ಬೀದೀಲಿ ಹಾದೀಲಿ ವಾಗೋರೆಲ್ಲ ಬಂದು ನಮ್‌ 
ಹಟ್ಟೀಲಿ ತಮ್‌ ದರ್‌ಬಾರಾ ಮಾಡ್‌ಬೋದು 
ಅಂದ್ರೆ, ಮನಮಗಳಾಗಿ ನಂಗೆ ಯಿನ್ನೆಸ್ಟ್‌ ಅಕ್‌ 
ಇದ್ದದು ನೀನಾ ಲೆಕ್ಕ ಹಾಕ್ಕ. ಮೊದ್ದೆ ವಂದ್ರಲ 
ಯೆಚ್ಚರಿಸಿದ್ದಿ ನಾನು. ನಾಯಿ ಬಾಲುಕ್ಕೆ ದೆಬ್ಬೆ 
ಕಟ್ಟುದ್ರೆ ನ್ಯಾರಾಯ್ತದ್ಯೆ ಅನ್ನಂಗೆ ನೀನು 
ನಾಯಿಬಾಲವೇ ಆಗೋದಿ. ಸನಿ ಯಾರ್‌ ಹೆಗ್ರ 
ಯಾರ್ಕಂಡದೇಂತ ಆ ಸಿವ ಹೇಳ್ತನೆ ಹ್ವಾಗು 
ಕಂದಾ. ಕೋಲ್ಟ್‌ಗೆ ಹಾಹಿವ್ನಿ. ಯೆಲ್ಲದ್ರಾಗೂ- 
ತ್ವಾಟ, ಗದ್ದ, ಹಟ್ಟಿ -ವಂದೂ. ಬುಡದೆ ಇ 
ಅರ್ಧರ್ಧ ಪಾಲ ಯೆತ್‌ ನನ್ನ ಕಡ ಕೊಟ್ಟ್‌ 
ಬುಡ್ತಾ ಯಿರಬೈಕು. ನಾನೂ, ಯಾನಾ ನಮ್‌ 
ತವುರ ಕುಡಿ ವಂದೆ ಅದೆ. ಯೆಲ್ಲಾ ಅವುಂಗೇ 
ಇದ್ಲಿ, ಬಾಳ್ಲಿ ಬದುಕ್ಷಿ ಅಂತ ಯೆಲ್ಲಾ ಬುಟ್ಟು ಇಷ್ಟ್‌ 
ದಿನಿನ್‌ ತಂಕಾ ಯಿದ್ದಿ. ಯಾಳೋರ್‌ ಕ್ಯಾಳೋರ್‌ 
ಯಾರೂ ಇಲ್ವಾ ನಿಂಗ. ಅಳತ ಸೂ ಮಾನು 
ಕ್ಕಾರಾ ರವಷ್ಟು ಅಂಜ್ಯಬ್ಯಾಡವಾ? ಕಟ್ಕಂಡ್‌ 


*ನಾವನಾ ಮೇ, 2001 


ತಂಕಾ ನಿನ್ನಾ 


ಯೆಣ್ಣಾ ಮೂಳಚಕ್ಕ ಮಾಡಿ ಹಟ್ಟಿಯ 
ಅವ್ವನ್ನ, ತ್ವಾಟದ್‌ ಮನೆಯಾಗೆ ಮಗಳನ 
ಇಟ್ಕಂಡು ನಿನ್‌ ಆಟ ತೋರುಸ್ತಿದ್ದಯಾ. 2ನ 
ನನ್ನಾಟನೂ ನೀ ನೋಡಬೈದು. ಒಬ್ಬರಾಟಪೇ' 
ನೋಡಾಕ್‌ ಏನ್‌ ಚಂದ'', ಸಿವಕ್ಕ ನುಡುದು, : 
ಯೆರಡನೆ ಮಾತಿಗೆ ಯಾಷ್ಟಿಯೇ ಇಲ್ಲದಂತೆ 
ಒಳಹೋಗಿದ್ದಳು. 


WIS 


ದೆಯ್ಯವ ಓಡಿಸಲು ಪೂಜಾ ಪುನಸ್ಕಾರ x 
ಮಾಡಿಸಲು ಬಂದ ಸುಕ್ಕುಗಟ್ಟಿದ ಪೂಜಾರಯ್ಯಃ ಸ 
ಕಂಗಳಿಂದ ಕಂಡೂ ಕಾಣದ ಹಾಗೆ ನೀರ ಹಸಿ 
ವಸರುತ್ತಿತ್ತು. "“ವರಗಡಾ ಇರಿ, ಒರ್‌ 3 
ತಡಾ ಹಾಕ್ತೀನಿ. ನ್ಹಾಡಂವಾ, ನನ್‌ 
ಯಾನಾರಾ ದುಂಡಿ *ಮಾತಾಡಾಳ ಅಂತ 
ಪೂಜಾರಯ್ಯ ಸಿವಕ್ಕ ಮತ್ತು ಅವ್ವನಿಗೆ ಹೇಳಿದ್ದ ಸ 
ಗುಡಿವೊಳಗೆ ಬಿಳಿಯೆಣ್ಣು, ಪೂಜಾರಯ್ಯ ಇಬ್ಬರು 
ಮಾತ್ರ ವುಳಕಂಡಿದ್ದರು. ಗೆ 

“ನೀನ್‌ ಯಾರಾ ತಾಯಿ?” 
ಪೂಜಾರಯ್ಯ ಕೇಳಿದಾಗ ಬಿಳಿಯೆಣ್ಣು ಪಿಟಿಪಿಟಿ 
ಕಣ್ಣು ಬುಡ್ತಿತ್ತು. "ನೀ ಯಾರಂತ ನಂಗೊತ್ತದೆ ಕ? 
ತಾಯಿ, ಗೌಡ್ರಟ್ಟಿ ಸೊಸ ಮಂಜುಳವ್ವ ಅಲ್ಲವಾ 
ತಾಯಿ. ಯಾವ್‌ ದೆಯ್ಯವೂ ಇಲ್ಲ, ಯಾವ! 
ಗಾಳೀನೂ ಯಿಲ್ಲ, ಯೆಲ್ಲಾ ಭ್ರಮ ಅಲ್ವಾತಾಯಿ.. 
ಜನಗೊಳ್ಗೆ ಬುದ್ಧಿ ಯಿಲ್ಲಾ ನಿಂಗೂ ಬುದ್ಧಿಯಿಲ್ವಾ, 
ಅಂತೀನಿ. ಸತ್ತೋರ್‌ ತಿಕಾ ತೆಂಕ್ಲೋ, ಬಡಕ್ಟೋ 
ಅನ್ನಂಗೆ. ಸತ್ತ್‌ ಮ್ಯಾಕೆ ಯಾನಾದರೂ ಅಂತ 
ಯಾರುಗ್‌ ತಾನ ಗೊತ್ತು ಯಾಳು. ನಮ್‌ ನಮ್‌ 
ಭ್ರಮಗ, ದೆಯ್ಯ ಆಯ್ತದೆ. ಪೀಡ ಆಯ್ತಡ।| 
ಪಿಸಾಚಿ ಆಯ್ತದೆ ಅನ್ಕಳ್ಳದು pe ರಾ 
ಅಲ್ವಾ?'' 

ಬಿಳಿಯೆಣ್ಣು ವುತ್ತರ ಕೊಡದೆ ಪೂಜ ಯ 
ಮಾತುಗಳಿಗೆ “ಹೌದೆಂದು: ತಲೆಯಾಡಿ: 
""ಮತ್ತ ದುಂಡವ್ವ ನಾನು ಅಂತ ಯಾಕ್‌ 2 


ರು ಗ 


ಚಾಡಿ, 


ವಾಲಾಡಿಯಾ?'', ಪೂಜಾರಯ್ಯ ಪಟಕ್ಕನೆ 
ಕೇಳಿದಾಗ ಬಿಳಿಯೆಣ್ಣು ಗಾಬರಿಯಾಗಿ, ವುತ್ತರ 
ವಳಿಯದೆ, ಕಣ್ಣುಗಳಿಂದ ನೀರ ಸುರಿಸಲು 
ಆರಂಭಿಸಿತ್ತು. ಪೂಜಾರಯ್ಯ ಸುಮ್ಮನ, ಕುಂತಿತ್ತು. 
ಎಷ್ಟೋ ವತ್ತಿನ ಮ್ಯಾಲೆಯೇ ಅವುಳ ಅಳ 
ನಿಂತಿದ್ದು. 

“ನಂಗ ದುಂಡವ್ವ ಆಗ್ಬೇಕು ಅಂತ ಅನ್ನುಸ್ತದೆ 
ಕಣ್‌ ಪೂಜಾರಯ್ದ'', ಬಿಳೇಹೆಣ್ಣು ಮೂಗು 
ಸೊರೆಯುತ್ತಾ ಮೊದಲ ಮಾತು ಆಡಿದಾಗ 
ಪೂಜಾರಯ್ಯ ಬೆಚ್ಚಿಬಿದ್ದಿದ್ದ. 

“ನಾನೂ ದುಂಡವ್ವನ ಹಂಗೇ ಆಗ್ಬೇಕು. 
ನನ್ನೂ ನಮ್‌ ಯಜಮಾನ್ರು ಅರಾಜ್‌ ಹಾಕ್‌ 
ಬುಡಬೈಕು. ನಿನ್ನಂಥ ವೊಬ್‌ ವಳ್ಳೆ ಮನ್‌ಷಾ ನನ್ನ 
ಕೊಂಡ್ಯಬೈಕು. ಅವುರ್‌ ಕುಟ್ಟು ನನ್ನ ಮದ್ದಾ 
ಆಗ್ಬೇಕು. ಹಂಗಾರೂ ನಂಗೆ ನೆಮ್ದಿ ಸಿಗ್ಬೇಕು. ಅವ್ರು 
ಕೊಡಾ ಕ್ವಾಟ್ಲಿಗೆ ಯಿರೋಧ ಮಾಡಾಕೆ ನಂಗ್ಯಾನೂ 
ಗೊತ್ತಿಲ್ಲ. ಅದ್ಕಾ ದೆಯ್ಯ ಬಂದೋಳಂಗೆ ಆಡ್ತಿವ್ದಿಕ 
ಅಯ್ಯ.'' 

""ಆದ್ರ ಯೆಷ್ಟ್‌ ದಿನಾಂತ ನೀನು ಹಿಂಗೆಯಾ 
ನಿನ್‌ ಮೈಯ್ಯಲ್ಲಿರಾ ಸತ್ತ್ವವಾ ಅರಚಾಡಿ, ಕಿರು 
ವದರಾಡಿ, ವದ್ದಾಡಿ ಕಳಕಂತಾ 
ಹ್ಞಾದಯಿ. ವಾಗ್ದಿ ಅಂದ್ರ, ಆ ಟೇಮ್‌ಗೆ ನಿನ್ನ 
ಗಂಡ ನಿನ್ನ ಬುಟ್ಟು ಹ್ವಾಗ್‌ಬುಡಬೋದು. ಮತ್ತಾ 
ನಾಳೀಕೆ ಯತಾಪ್ರಕಾರ ನಿನ್‌ ಮ್ಯಾಲೆ ಆರಾಡಕ್ಕೆ 


ಬತ್ತನೆ. ಮನ್‌ಸಾ ಯಾನೇನೋ ಆಸ ಪಡ್ತನೆ. 
ಅವೆಲ್ಲಾ ಯಿಡೇರದಾವಾ ಕೂಸು. ಒಬ್ರು 
ಬದುಕ್‌ನಂಗೇ ಇನ್ನೊಬ್ರು ಬದ್ಧೂ ನಡದಾತಾ? 
ಐದ್‌ ಬೆಳ್ಳೂ ವಂದೇ ಸಮುಕ್‌ ಇದ್ದದಾ? ಇಲ್ಲ. 
ದುಂಡಿ ಹಂಗೆ ನಾನು ಆಗ್ಬೇಕು ಅಂದ್ರಾ, ದುಂಡಿ 
ಬದು ನಂಗೆ ಬ್ಯಾಕು ಅಂದ್ರೆ ಹಂಗೇ ನಡದು 
ಹೋದಾತ ಮಗಾ. ನಾವ್‌ ನಾವ್‌ ಯಾನೇನು 
ತಂದಿದ್ದೇವೊ ಬುತ್ತಿಯಾ, ಅದ್ದೇ ಬಿಚ್ಛಂಡ್‌ 
ತಿನ್ನಬೈಕು ನ್ಹಾಡು. ಹಂಗಂತ ಕೈ ಕಟ್ಕಂಡು ಕುಂತ್ಯಾ 
ಅನ್ನಾಕಿಲ್ಲ ನಾನು. ಸಿವಕ್ಕ, ಅವ್ವಾ ಯಿಬ್ರೂ ನಿನ್‌ 
ಕಡ್ಕಾ ಅವ್ರೆ. ನಿನ್‌ ಗಂಡ್ನ ಯೆಂಗೆ ಯಿರೋಧಿ 
ಮಾಡ್‌ಬೋದೋ, ನೀ ಯೆಂಗ ಮರ್ವಾದಿ, 
ನೆಮ್ದಿಯಾಗಿ ಬಾಳಾಟ ಮಾಡ್‌ಬೋದೋ , 
ಅದುಕ್‌ ತಕ್ಕಂತ ನಡ್ಕಾ. ಅಳ್ಡೆ ವಾದ್ರೆ ಅವ್ಹಾನೂ 
ಆಲ್‌ ಕೊಡಕಿಲ್ಪಂತೆ. ನಮ್ಮ ನಮ್‌ ಬದ್ಧಾ 
ವುಳಿಸ್ಥಳ್ಳ ರವಷ್ಟುದರೂ ಯೆಣ್ಣ್‌ ಮಕ್ಕಾ ಬಾಯಿ 
ಕಲ್ಪಕಬೈೆಕು. ಯಿರೋಧ ಮಾಡಾದ ಕಲ್ಪಬೈಕು. 
ಹಂಗಾರ ಉಳ್ಳಾಲ. ಯಿಲ್ಲಾಂದ್ರೆ ಸುಟ್ಸ್‌ ಬುಟ್ಟು 
ಪೊಟ್ಟ ಕಟ್ಟ್‌ ಬುಡ್ತಾರೆ. ಕಣವ್ವಾ.'' 

ಅತ್ತೆಯ್ಯಾ, ಸಿವಕ್ಕರ ಜ್ವತೆಗೂಡಿ ಹಟ್ಟಿ ಕಡೆ 
ನಡೆದ ಬಿಳಿಯೆಣ್ಣ ಮೊಕದಲ್ಲಿ ವಂದಷ್ಟು ಕೆಂಪು 
ಮೂಡಿತ್ತು. ಅದು ಕ್ರಮೇಣ ಅವುಳ ಬಿಳಿಮೈಯ್ಯ 
ಇಡಿಯಾಗಿ ಆವರಿಸುತ್ತಾ ಹೋಯಿತು. 


Pe Va 


ಯೆಸಲ್ಲ ಶಾಯಬವನ ಲ (೩ ನಾಕಣ್ಣ ಓಂಸೆಲ್ಟು ಬುಂ ಆತ್ರ 
ಘೋ ಬ್ಯೂಳ್ಳೇ "ನ ಪೀತುಕೊತಿದ್ದೆ./ ಮಲಂಣಸ ವಂಜಿಕ ಕು ಜಿಸಗೆಲಳ್ಳ ಅವನ 
ಹಟ್ರಿಖು ನಾಡೌಂಟನಲ ಶ್ರಠಿ ಪುಡಿ ಯಸ ತಾತ. ಆಶ್ರಲಲ್ಲ ಹಲ್ಲು ತಾರಾಟ ಹಡತ 


ಎಂ.ಎಸ್‌. ಮೇದಾ. 


45 


ಕ್ಲಿ. ವಿ. ತಿರುಮಲೇಶ್‌ 


ಅನೋಮಾ ತೀರದಲ್ಲಿ ನಾನು ಹದಮಾಡು! ಹದಮಾಡು! 


ಬಟ್ಟೆ ಬದಲಿಸಿದೆ ನೃತ್ಯಕ್ಕೆ ಸರಿಮಾಡು ವ್ಯಕ್ತ ಮಧ್ಯಮದಲ್ಲಿ ಹಾಡು 
ಈ ವೈಶಾಖಿಯ ರಾತ್ರಿ ದೀರ್ಥವಾಗಿರುತ್ತದೆ 

1 | 
ನಿಲ್ಲು! ನಿಲ್ಲೆಂದ ಅಂಗುಲಿಮಾಲ (ಆತ ತ pe 
ಬೆಂಬತ್ತಿ ಸುಸ್ತಾಗಿದ್ದ) ಉತ್ಥಾನಪಾದಗಳ ಬುದ್ಧನಿರಬೇಕು. ಬರೀ ಪುಟ್ಟ ಪಾದಗಳ ' 
ನನಗಿನ್ನು ಬೇಕಾದ್ದು (ಲೆಕ್ಕ ಹಾಕುತ್ತ) ಬುದ್ಧನಿದ್ದರೆ ಹೇಗೆ ಇಷ್ಟೊಂದು ದೊಡ್ಡ ಮಹಿಮನಿಗೆ 
ಒಂದೇ ಒಂದು ಬೆರಳು ಈಗಾಗಲೇ ಎಂದೆ ಅತನು ಕಾಲುಗಳನಿಟ್ಟಲ್ಲಿ ಖಂಡಾಂತರ! 
9991 ನೆಲ ಆಕಾಶ ಒಂದೆ. ಸಾಗರದ ತಳ ಕಂಡೆ. ಮೋಡಗಳು ' 
ನಾನು ನಿಂತೇ ಇದ್ದೇನೆ-ಎಂದ ಬುದ್ಧ ಮೈಯ ಹೊದ್ದಿರುತ್ತವೆ. ನಕ್ಷತ್ರಗಳು ಕೆಳಗಿಳಿದು ಪ್ರಭಾವಳಿಯ" 
ನೀನು ನಿಲ್ಲುವುದ ಕಲಿತುಕೋ ಹಿಡಿದಿರುತ್ತವೆ. ನಾವಿವನನ್ನು ರಾಯಗಿರಿಯ ಮಹಾ 
ಸ್ಥಿರವಾಗು ಬಂಡೆಯ ಹಾಗೆ! ಸಮುದ್ರದ ಗ್ರಾನೈಟ್‌ ಶಿಲೆಯಿಂದ ಕಡಿದು ತೆಗೆಯುತ್ತೇವೆ. 
ತಲ್ಲಣವಾಗುವುದು ಬೇಡ-ಕೊಳದ ಸಾವಿರ ಶಿಲ್ಪಿಗಳು ಹಗಲಿರುಳು ಕೂತು ಕೆತ್ತುತ್ತಾರೆ - ಅವರು 
ಆಳವಾಗು ನಿರಾಳವಾಗು! 
ಅಲ್ಲಿಯೂ ಮಳೆಯ ಹನಿ ಬಿದ್ದಾಗ ಅಲೆಗಳೇಳುತ್ತವೆ 
ಅವು ಯಾರನ್ನೂ ಹೊಡೆದು ಅಪ್ಪಳಿಸುವುದಿಲ್ಲ 
ರ | 
ಯಾಕಿಷ್ಟು ಚೆಲುವು ಬಯಲಲ್ಲಿ 
ಯಾಕಿಷ್ಟು ಮಿದುವು ಹೂವಲ್ಲಿ 
ಯಾಕಿಷ್ಟು ಸುಖವು ಹಾಡಲ್ಲಿ 
ಸುಜಾತ! 


ನಾನು ಸಿತಾರದ ತಂತಿಯ ಅತಿಯಾಗಿ ಬಿಗಿದಿದ್ದೆ 


ಇವನ ಮೇ, 2001 


ಜಪಾನದಿಂದ ಬರುತ್ತಾರೆ 

ಚೈನಾದಿಂದ ಬರುತ್ತಾರೆ 

ಬೋಟುಗಳಲ್ಲಿ ಹೋಗಿ ಹಣೆಯಿಡುತ್ತಾರೆ 
ಅವನ ಪಾದಗಳಲ್ಲಿ 


ನಾವು ಕೆಫೆಗಳಲ್ಲಿ ಲ್ಲಿ ಕ್ಷಬ್ಬುಗಳಲ್ಲಿ ರಿಸೋರ್ಟುಗಳಲ್ಲಿ 
ಕಚೇರಿಗಳಲ್ಲಿ ಬೀದಿಗಳಲ್ಲಿ ಪ್ರ ಪುಟ್‌ ಪಾತುಗಳಲ್ಲಿ. 
ಬಿಸಿಲಿಗೆ ಮಳೆಗೆ 

ಬುದ್ಧನಿದ್ದಾನೆಂಬ ಧೈರ್ಯದಲ್ಲಿ 


6400900 ಹುರಿದು ರುಖ ENE 


ಸಕ್ಕರೆ ಮೂಟೆಯಾಗಿದ್ದರೆ ಕರಗಿಹೋಗುತ್ತಿದ್ದ ನೀರಲ್ಲಿ 
ಸಕ್ಕ ರೆಗಿಂತ ಸಿಹಿ 

ಬೆಣ್ಡೆಮುದ್ದೆಯಾಗಿದ್ದರೆ ಕರಗಿಹೋಗುತ್ತಿದ್ದ ಬಿಸಿಲಲ್ಲಿ 
ಬೆಣ್ಣೆಗಿಂತ. ಮಿದು ನಮ್ಮ 

ಕಲ್ಲಿನ ಬುದ್ಧ 


4 ಮೇಲಿದ್ದಾರೆ, ತಲೆಯ ಮೇಲಿದ್ದಾರೆ, ಹೊಟ್ಟಿ ಮೇಲೆ ಹೊಡೆ- 

ಯುತ್ತಾರೆ. ಕಿವಿಗೆ ತೂತು ಕೊರೆಯುತ್ತಾರೆ. ಕಣ್ಣ ರೆಪ್ಪೆಗಳ 
ತೆರೆಸುತ್ತಾರೆ. ಅವರು ಬುದ್ಧನ್ನ ಬಿಡಿಸುತ್ತಿದ್ದಾರೆಯೆ 

| ಕಲ್ಲನ್ನ ಕೆತ್ತುತ್ತಿದ್ದಾರೆಯೆ- ಒಬ್ಬೊಬ್ಬರಿದ್ದಾರೆ ಒಂದೊಂದು ಕಡೆ. 
ಇಡಿಯಾದ ಬುದ್ಧನ್ನ ಯಾರು ಕಂಡಿದ್ದಾರೆ? 


ಈ ನಾವು ಹದಿನಾರು ಚಕ್ರಗಳ ಟ್ರಕ್ಕಿನಲ್ಲಿ 
ಎಳಿದಿದ್ದೇವೆ ಅವನನ್ನು ವಳು ದಾರಿಯಲ್ಲಿ 
ಗಲಿವರನ ಎಳೆವಂತೆ ಲಿಲಿಪೂಶಿಯನರು 

ಜನ ನಿಂತು ನೋಡಿದ್ದಾರೆ ಅಚ್ಚರಿಯಲ್ಲಿ 
ಇಷ್ಟೊಂದು ದೊಡ್ಡ ಬುದ್ಧನ್ನ ಹೇಗೆ ನಿಲ್ಲಿಸುವಿರಿ 
' ಸರೋವರ ಮಧ್ಯದಲ್ಲಿ 


ಬುದ್ಧ ಮಲಗಿದ್ದ ಆಕಾಶ ನೋಡುತ್ತ 
ಇಡೀ ದಾರಿಯ ಉದ್ದ 


ಆಮೇಲೆ ಅವ ಹುಸೇನ್‌ ಸಾಗರದಲ್ಲಿ ಎದ್ದ 
ಏನೂ ಆಗದವನಂತೆ 
ತನ್ನ ಟೋಗಾದ ನಿರಿಯ ಸರಿಪಡಿಸಿಕೊಂಡವನಂತೆ 


47 


ಸೂತ ಡೀಲರ್ಸ್‌ ಎಂಡ ಸರ್ವಿಸಸ್‌ 
ಇಂಟರಣೈಶನಲದ ಪ್ರೊಪೈಟರ್‌ ಚೆನ್ನಪ್ಪ 
ಮುತ್ತಪ್ಪ ಶೆಟ್ಟರು, ಮದನೂರು ಶಹರದ ಕಳ್ಳಕೆರೆ 
ಮಾಫಿಯಾ ಧೂಳೀಪಟ ಮಾಡಿ ಇತ್ತೀಚೆಗೆ 
ಪ್ರಾಮಾಣಿಕತೆಗೆ ರಾಜ್ಯಪ್ರಶಸ್ತಿಯ ಪೊಲೀಸ್‌ 
ಪದಕದಿಂದ ಸನ್ಮಾನಿತರಾದ ಡಿ.ಎಸ್‌.ಪಿ. 
ದುಂಡಪ್ರ ಭೀಮಪ್ಪ ಪಾಟೀಲರು, ಶೆಟ್ಟರ 
ಮಾರ್ಬಲ್‌ ಟೈಲ್ಸ್‌ ಆಚ್ಛಾದಿತ ಟಿರೇಸ್‌ನಲ್ಲಿ, 
ಹಳೇ ನೆನಪಿನ ಮಿಕ್ಚಚರ್‌ ಮೆಲ್ಲುತ್ತಾ ಗುಂಡುಪಾನ 
ಮಾಡುತ್ತಿದ್ದರು. ನಾಗೂರಿನ ಸರಕಾರೀ 
ಗಂಡುಮಕ್ಕಳ ಸಾಲೆಯಲ್ಲಿ ಕಬ್ಬಡ್ಡಿಯೊಂದಿಗೆ 
ಬೆಳೆದ 45 ವರ್ಷಗಳ ಚಡ್ಡೀ ದೋಸ್ತರು. 
ಮಾತಿನ ಹಳಿಯೂ ಗುಂಡಿನ ಗತಿಗೆ 
ಸಮಾನಾಂತರವಾಗಿ, ಹೆಚ್ಚಾಗಿ ಕಾಲೇಜು 
ಸ್ಪೇಶನಿಗೇ ಬಂದು ನಿಲ್ಲುವುದು ಎಂದಿನ ಪದ್ಧತಿ. 

ಪಾಟೀಲರು ಬಡ್ತಿಗೊಂಡು ಕೆಲವರ್ಷದ ಮೇಲಿ 
ಮರಳಿ ನಾಗೂರಿಗೆ ಬಂದಿ 
ದ್ದರು. ಬಂದ ಸಂಜೆಗೇ 
ಮುಹೂರ್ತ ನೋಡಿ, ತೀರ್ಥ 
ಪಾನ ಶುರುವಾ ಗಿತ್ತು. 
“ಫೋನ್‌ ಬಂದರೆ ಡ್ಯೂಟಿ 
ಮ್ಯಾಲೆ ಹೋಗ್ಯಾರೆ ಅಂತ 
ಬೊಗಳು'' ಎಂದು ಜವಾ 
ನನಿಗೆ ಒದರಿ ಬಂದಿದ್ದರು. 

ಚೆನ್ನಪ್ಪ ಶೆಟ್ಟರು ಪೀಟರ್‌ 
ಬಗ್ಗಿಸಿ, ""ಸೋಡಾ ಹಾಕ 


ಲೇನು'' ಅಂದಾಗ ಪಾಟೀಲರು, ""ಹೇ ಬಿಡ. 
ಯಕೋ ಎಸಿಡಿಟಿ. ಏನು ಚಲೋ ಕೆಲಸ" 
ಮಾಡಬೇಕೆಂದರೂ, ಈ ಪೀಡಾ, ಪೊಲಿಟೀಶನ್ನು' 
ಕಾಡತಾವ. ನಾ ದಾದ ಮಾಡಾವ ಅಲ್ಲ...-ನೀ ' 
ಕೂಡಾ ಪೀಟರ ತಗೊಳ್ಳಲ್ಲ.'' ಚೆನ್ನಪ್ಪ ಶೆಟ್ಟರು ತ್ರಿ ' 
ಎಕ್ಸ್‌ ಬಗ್ಗಿಸುತ್ತಾ ""ನನ್ನದು ಎಂದೂ ಈ ಮೂರು" 
ಯಕ್ಷ ಬಿಟ್ಟು ಬೇರಿಲ್ಲ'' ಎನ್ನುತ್ತಾ ಮೂರು ಯಕ್ಷನ" 
ಮೂವತ್ತು ಮಾಡಿ ಗ್ಲಾಸ್‌ ತುಂಬಿದರು. ' 
ಪಾಟೀಲರು, "ಮತ್ತೆ ನಿಂದು ಹೆಂಗ ನಡೆದೈತಿ? ' 
ಚಿಯದ್ದ!'', ಚೆನ್ನಪುರು .""ಚಿಯರ್ರ ಚೆನ್ನಾಗಿ ' 
ನಡೆದೈತಿ. ನೀ ಲೋಕಾಯುಕ್ತ ಆಗಿ ಬಂದಿಲ್ಲ ' 
ನೋಡು! ನನ್ನ ನಸಿಬು. ಭೇಷಾತಲೇ ನೀ" 
ಬಂದು. ಎಷ್ಟು ವರ್ಷಾತು!... ಹೀರೋ | 
ಹೊಂಡಾದ್ದು ಡಿಸ್ಟಿಕ್ಟ್‌ ಏಜನ್ಸಿ ಸಿಕ್ಕೈತಿ. ಹ್ಞಾದ ' 
ವರ್ಷ ಸಾಂಟ್ರೋ ತಗೊಂಡೆ. ಸ್ಕೂಟರ್‌ 4 
ಸಾಕವ್ವಾ ಅಂದರ ಈಕೆ ಮಾರಾಯತಿ ಬಿಡಾಣಿಲ್ಲ. 
ಆದರೂ ಮೊದಲ ಈ 
ಸ್ಕೂಟರ್‌ ಹತ್ತಿದ ಮಜಾ ' 
ಇದರಾಗ ಇಲ್ಲಪಾ. ಪಾಟೀ ' 
ಲರು ಚಾರಿ ಮಿನಾರ್‌ ಹಚ್ಚಿ 
ನಕ್ಕು, “ಕ್ಲಾಸಿಗೆ ಲೇಟಾ ' 
ತೆಂದು ಬೀಸು ಬರೋ ಹುಡು 
ಗ್ಯಾರಿಗೆ ಲಿಫ್ಟ್‌ ಕೊಟ್ಟು 
ಉಸ್ಸನ್ನುತ್ತಾ ಕೂಡೋ ಗಡಿ 
ಬಿಡಿಯಲ್ಲಿ ಎಲ್ಲೋ' ಅವರ 
ತೋಳುಗೀಳು ತಾಗಿದಾಗ 


SEE Ap ಅರತ ಅಳತ 


ಜುಂ ಅನ್ನೋ ಪುರಕ. ಆಗೀಗ ಕತ್ತು, ಕಿವಿಗೆ 
ಅವರ ಉಸಿರು ಪೂಸುವ ರುಂಕ, ಈ 
ಸಾಂಟ್ರೋ, ಗಿಂಟ್ರೋದಾಗ ಹೆಂಗ ಗೀಟಬೇಕು?'' 
ಮೂವತ್ತರ ಯಕ್ಷ ತೊಂಭತ್ತಕ್ಕೆ ನಿಧಾನ 
ಗರಿಯೇರಿದಾಗ, ಹಳೇ ಮುತ್ತಪ್ಪ ಕಾಲೇಜಿನ 
ಗುಡಿರಸ್ತೆ, ಬಾವಿಗಳಲ್ಲಿ, ಉಡ್‌ಲ್ಯಾಂಡ್‌ 
ಹೋಟೆಲಿನ ಹಸಿರು ಆಕಾರದ ಪಾರ್ಕಿಂಗ್‌ 
ಜಾಗ, ವಿವೇಕಾನಂದ ಉದ್ಯಾನ ಇತ್ಯಾದಿ 
ವಗೈರೆಗಳು ಮೂಡಿ ಚಕ್‌ ಚಕಾಗ ಹತ್ತಿದುವು. 
ಪಾಟೀಲರು, "ಮತ್ತೆ. ಬಾಯಾರು...'' 
ಅನ್ನುವಾಗ ಚೆನ್ನಪ್ಪರ ಧರ್ಮಪತ್ನಿ ಮಾಲತಿ, 
ಬಂಗಾರ ಬಳೆ ನಿನಾದಗಳೊಡನೆ ನಸುನಗು 
ಚೆಲ್ಲುತ್ತಾ, ""ತಗೋರಿ ಬಿಸಿ ಪಕೋಡಾ... ಬಹಳ 
ಕುಡೀ ಬ್ಯಾಡ್ರಿ ಮತ್ತ. ಮುಂಜಾನೆ ಮೇಸ್ತ್ರಿ, 
ಮೆಕಾನಿಕ ಇಬ್ರೂ ಇಲ್ಲ ಮರೀಬ್ಯಾಡ್ರಿ...'' 
ಎನ್ನುತ್ತ ನಗು ಬೀರಿ ಒಳನಡೆದರು. ಚೆನ್ನಪ್ಪ ಶೆಟ್ಟರು 
ಗಂಭೀರ ವದನರಾಗಿ, ""ಏ ಯಪಾ ಹಳೀ ಕತೀ 
ಎಲ್ಲಾ ಬಿಚ್ಚಿ ತಗೀಬ್ಯಾಡಾ ಮತ್ತ ಈಕಿ ಇದಿರಿಗೆ. 
ತಿಳಿದರ ಹರದು ತಿಂದಾಳು!'' ಅಂತ ನಕ್ಕರು. 


ಮ್‌ 


AANA, MAUNA NN 
ಕಕ ಕಳಕಳಿ ಯ ಓಜ 


ಕತೆ ಆಗೂದೇ ಹಳೇದಾದಾಗ. ಚೆನ್ನಪುನ 
: ಹಳೇ ವೆಸ್ತಾ ಸ್ಕೂಟರಿನ ಹಾಗೆ. ನಾಗೂರಿನಲ್ಲಿ 
ಅದೊಂದು 'ಫೇಮಸ್‌' ಸ್ಕೂಟರ್‌ ಆಗಿತ್ತು. 
ಬಹಳ ದಿನ. ಚೆನ್ನಪ್ಪ 5.10 ಅಡಿಯ 
ಸುಂದರಾಂಗ. ಮಹಾತ್ಮಾಗಾಂಧೀ ಹೇರ ಕಟ್ಟಿಂಗ 
ಸಲೂನದಲ್ಲಿ ದಿಲೀಪಕುಮಾರ ಶೈಲಿ, ಕ್ರಾಪ್‌ 


ತ ಭವ ಇಂ ಇಂದ ನಂಜ ಜಂಭ ಭಂ ಸಜ ಥಂ ಜಾ ಸಭಾಂ camara 


ಶ್ರೀಪಾದ್‌ 


ಕಟ್ಟಿಂಗ್‌ ಮಾಡಿದಾಗ ಅಫೂಟನ ಸುಂದರ. 
ಬಿ.ಎಸ್‌.ಸಿ ಸೆಂಕೆಂಡ್‌ನಲ್ಲಿ ಸರಾಸರಿ 5 1/2 
ಹೈಟಿನ ಸಹಕುಮಾರರ ನಡುವೆ. ಸಹಜವಾಗಿ 
ಹುಡುಗಿಯರು ಪಲ್ಲೂ ಸರಿಮಾಡುವ 
ನೆಪದಲ್ಲೂ ಕದ್ದು ಮುಚ್ಚಿ ಚೆನ್ನಪ್ಪನನ್ನು ಮಿಟುಕಿ 


ನೋಡಿದಾಗ, ಅವನಿಗೆ ಗಂಟಲಲ್ಲಿ 
ಕಚಗುಳಿಯಾಗುತ್ತಿರಲು, ಕೆಮಿಸ್ಟಿಯ 


ಕ್ಲಾಸಿಫಿಕೇಶನ್ಸ್‌, ಜೂವಾಲಜೀಯ ಲ್ಯಾಟಿನ್‌ 
ನಾಮಕರಣಗಳು ಕನ್‌ಫ್ಯೂಸ್‌ ಆಗುತ್ತಿದ್ದುವು. 
ಪಾಪದ ಚೆನ್ನಪ್ಪ ನಾಚಿಕೆ ಪ್ರವೃತ್ತಿಯವ 
ನಾಗಿದ್ದರೂ, ಈ ಸತತ ಕಮಲ ನೇತ್ರಗಳ 
ದೃಷ್ಟಿಪಾತಗಳು ದಿಲೀಪ ಕ್ರಾಪಿನ ತಲೆಯೊಳಗೆ 
ಮೆಲ್ಲಗೆ ತೆರೆಯಾಗತೊಡಗಿದುವು. ಅದರಲ್ಲೂ 


49 


ಜಕಣಾಚಾರಿ ಸಿನೇಮಾದ ಬೇಲೂರ ಬಾಲೆಯ 
ರೋರಾಕ್ಸ ಕಾಪೀಯಂತಿದ್ದ ಮಾನಸಿಯ 
ಲಾವಣ್ಯ, ಚಂಚಲ ನಡೆಯ ವೈಯಾರ, 
ನೋಟುಬುಕ್‌ ಪುಟಗಳಲ್ಲೆಲ್ಲಾ ಮೂಡತೊಡಗಿ 
ದುವು. ಅಂತಿರಲಾಗಿ ಚೆನ್ನಪ್ಪನ ತಂದೆ ಚನವೀರ 
ಶೆಟ್ಟರ ಹೊಲದಲ್ಲಿ ಬೆಳೆದ ವರಲಕ್ಷ್ಮೀ ಹತ್ತಿಗೆ 
ಅಪಾರ ರೇಟು ಬಂದಿತ್ತು. "ಸಾಹುಕಾರರು 
ಗೋಣಿತಟ್ಟು ತುಂಬಿ ರೊಕ್ಕ ಬ್ಯಾಂಕಿಗೆ 
ಡಿಪಾಜಿಟು ಮಾಡುತ್ತಾರೆ' "ಪಕ್ಕದ ಬೆಳಗಾಂ 
ಶಬ್ಬಿನಲ್ಲಿ ಇಸ್ರೀಟು ಇತ್ಯಾದಿ ಆಡುತ್ತಾರೆ' ಇತ್ಯಾದಿ 
ಶ್ರೀಮಂತಿಕೆಗೆ ಕುಮ್ಮಕ್ಕು ಕೊಡುವಂತಹ 
ಗುಸುಗುಸು ಊರಲ್ಲಾಯಿತು. ಕಾರಣ, ಚೆನ್ನಪ್ಪ 
""ಅಫಾ, ರೊಕ್ಕ ಈಡೈತಿ. ನನಗೊಂದು ಸ್ಕೂಟರ 
ಕೊಡಿಸಲ್ಲ'' ಎಂದಾಗ ತಂಟೆ ತಕರಾರಿಲ್ಲದೆ 
ಸಾಂಕ್ಷನ್‌ ಆಯಿತು, ಒಂದು ಸೆಕೆಂಡ್‌ ಹಾಂಡ್‌ 


ವೆಸ್ತಾ ಸ್ಕೂಟರ್‌! ಸುಂದರಾಂಗ ಚನ್ನಪ್ಪ, ಅದನ್ನು 


ವಿಕ್ಟೋರಿಯಾ . ಗಾರೇಜಿನಲ್ಲಿ ರೀಕಂಡಿಶನ್‌ 
ಮಾಡಿದಾಗ ತುಂಬ ಖುಷಿಗೊಂಡ. 

ವೆಸ್ತಾ ಸ್ಕೂಟರ್‌, ದೂರದ ಸಿದ್ದೇಶ್ವರ 
ಬಡಾವಣೆಯಿಂದ ಲೇಟಾಗಿ ಕ್ಲಾಸಿಗೆ ಬರುತ್ತಿದ್ದ 
ಮಿಸ್‌ ಮಾನಸಿಗೂ ಅನುಕೂಲವಾಯ್ತು. 
ವಾಚಕರೆ, ಅರ್ಥವಾಯ್ತಲ್ಲ, ಅಡಸೂರ ಕ್ರಾಸಲ್ಲಿ 
"ಚಂದವ್ವ ಮಾನಸಿ ಲೇಟಾಗಿ ಬರಲಿ' ಎಂದು 
ಕಡ್ಲೇ ಕುಡಿ ಹಣುಮಪ್ಪಗೆ ಹರಕೆ ಹೊರುತ್ತ, ಲಿಫ್ಟ್‌ 
ಕೊಡಲು ಚನ್ನಪ್ಪ ಕಾಯುತ್ತಿರುತ್ತಿದ್ದ. ಇದೇ ರೀತಿ 
ಮುಂದುವರಿಯುತ್ತ, ಲೇಟಾದಾಗ ಮಾನಸಿ ಮನೆ 
ಹತ್ತಿರ ಡ್ರಾಪ್‌ ಮಾಡಲು, ಸಿಚ್ಛೆಂಗ್‌ ಕೊಟ್ಟು 
ಅರಮ ಟೇಲರನಿಂದ ಬೌಸ್‌ ಪಿಕ್‌ಅಪ್‌ 
ಮಾಡಲು, ಬಿಸಿಲಲ್ಲಿ ಸುಸ್ತಾದಾಗ ವಿವೇಕಾನಂದ 
ಪಾರ್ಕಿನ ಅಶೋಕ ಮರದ ನೆರಳಲ್ಲಿ ವಿಶ್ರಾಂತಿ 
ಮಾಡುತ್ತ ಹರಟಿ ಹೊಡೆಯುವುದು ಇತ್ಯಾದಿ 
ತ್ಯಾ ದಿಗಳಲ್ಲಿ ಚೆನ್ನಪ್ಪನ ಪ್ರೇಮದ ಬಳ್ಳಿ ಮಳೆಯಲ್ಲಿ 
ಮುಚ ಮುಳ್ಳಿನಂತೆ ಹಬ್ಬಿಕೊಂಡಿತು. ಎಷ್ಟು 
ದೃಢವಾಯಿತೆಂದರೆ ಗೆಳೆಯರು ಶೀಟಿ 


*ನಾವನಾ ಮೇ, 200 


ಹುಡುಗಿಯರು ಕೊಕ್‌ ಎನ್ನುವುದು, ಊರ 
ಹಿರೇರು ಓರೆಕಣ್ಣಿಂದ ದುರುಗುಟ್ಟಿ ನೋಡುವುದು" 
ಇದ್ಯಾವುದಕ್ಕೂ ಚೆನ್ನಪ್ಪ ಕ್ಯಾರ್‌ ಮಾಡಲಿಲ್ಲ... 
"ಎಲ್ಲಾ ವೆಸ್ತಾದ ಮಹಿಮೆ' ಅಂದುಕೊಂಡು* 
ಪಿಲಿಯನ್‌ ಸೀಟನ್ನು ನವುರಾಗಿ ಸವರುತ್ತಿದ್ದ. ' 
ಅಮಾಸೆಗೆ ಗಾಡಿಗೆ ಸೇವಂತಿಕೆಗೆ ಮಾಲೆ 
ಹಾಕಿದಾಗ, ರವಿವಾರ ಅವಲಕ್ಕಿ ನಂತರ ತಾಸು" 
ಸೋಪು ಹಾಕಿ "“ನನ್ನ ವೆಸ್ತಾ' ಇಷ್ಟ ಅದಕ್ಕೆ ಸ್ನಾನ" 
ಮಾಡಿಸಿದಾಗ, ತನ್ನದೇ 'ಬಾತ್‌ ಟಿವಲ್‌ನಿಂದ 


ಬುಕ್ಕಿನಂತೆ, ಸ್ಕೂಟರ್‌ನ ನ ಮೇಲೆಲ್ಲಾ 
ಮಾನಸಿಯ ಫೋಟೋ ಕ್ಲಿಕ್ಕಾಗತೊಡಗಿತು; ' 
ಗೇರ್‌, ಬ್ರೇಕ್‌, ಸ್ಟಾರ್‌, ಟರ್‌, ಅದರಲ್ಲೂ ' 


ಮುಖ್ಯವಾಗಿ ಸೈಡ್‌ ಮಿರರ್‌. ಯಾಕೆಂದರೆ, , 


ಬಾಗಿಸಿದ್ದು ಆಕೆಗೂ ಗೊತ್ತಾಗಿ ನಕ್ಕಳು ಎನ್ನುವುದು 
ಗೊತ್ತಾದಾಗ... 
"ಅಲ್ಲೋ ವ 


ಏನುಸೆ ಸ್ಪೆಶಲ್‌ ಕಂಡ್ಯೋ? ಆ sR ಸಿಯ 
ಆಕಿಗೇನು ಕಡಿಮೆ ಇದ್ದರೇನು? ಇವರೊಡ! 


ನನಪ್ಪ ವೆಸ್ತಾ ಕೊಟ್ಟು ; ಸ ಮಾಡಿದ. ವೆಸ್ತಾ ` 
ಆಕೀನ ಕೊಡ್ತು... “ಆದರೆ: ಯಣ್ಣ, ಯಾಕೋ ತ 
ಬಾಯ್ದಿಟ್ಟು ನನ್ನ ಪ್ರೆ ಮಾನ ಆಕಿಗೆ ಹೇಳೋಣ 


ಪಾಟೀಲರು, “'ಬನ್ನಿ ವೈನಿ'' ಎನ್ನುತ್ತಿರುವಂತೆ 
ಮಾಲತವ್ವ ಸಂಭ್ರಮದಿಂದ ಉಳ್ಳಾಗಡ್ಡೀ ಭಜಿ 
ತಂದಿದ್ದಳ್ತಾ "“ಇಷ್ಟು! ಯವ್ವಾ!...'' ""ತಗೋರಿ 
ಇವರಿಗೆ ಇದೆಂದರೆ ಪ್ರಾಣ. ನಿಮಗೂ ಅಂತ 
ಹೇಳುತ್ತಿರುತ್ತಾರೆ... ಕೈ ಹಚ್ಚರಿ. ಏನೂ ಗಡಬಿಡಿ 
ಇಲ್ಲ... ರೀ ಮೇಸ್ತ್ರಿ, ಮೆಕಾನಿಕ ನಾಳೆ ಇರತಾರೆ. 
ಫೋನ್‌ ಮಾಡಿದ್ದೆ... ಏನಾರ ಬೇಕಾದರ 
ಒದರ್ರೀ...'' ಎಂದು ಕರ್ಚೀಫಿನ ಮಲ್ಲಿಗೆ 
ಶೆಂಟ್‌ ಟಿರೇಸ್‌ನಲ್ಲಿ ನಸುಚೆಲ್ಲಿ ಮಾಲತಿ 
ನಿರ್ಗಮನಗೊಂಡಂಥವಳಾದಳು. 


WNL 


ಫಜೀತಿ ಬಂದದ್ದು "ಮಾನಸಿಯ ಮನಸ್ಸಿ 
ನಲ್ಲೇನಿದೆ' ಎಂಬ ಹುಳ ಚೆನ್ನಪ್ಪನ ಮಿದುಳನ್ನು 
ತೆವಳತೊಡಗಿದಾಗ. “ಪ್ರೀತಿಸುತ್ತಿದ್ದರೆ ಅವಳೇಕೆ 
ಹೇಳುತ್ತಿಲ್ಲ?' "ಹೇಳುತ್ತಿಲ್ಲವೆಂದರೆ ಪ್ರೀತಿಸುತ್ತಿಲ್ಲ 
ವೆಂದೇ?', “ಹಾಗಾದರೆ ಏನು ಕಾರಣವಿರ 
ಬಹುದು?', "ಹಾಗಿದ್ದಾಗ ನಾನಾಗಿ ಹೇಗೆ ಕೀಳಲಿ?' 
“ಕೇಳಿ ಇಲ್ಲವೆನಿಸಿಕೊಂಡರೆ!', ಎಂಬಿತ್ಯಾದಿ ವಿಚಾರ 
ಗೊಂದಲದ ಬಲೆಯಲ್ಲಿ ಚೆನ್ನಪ್ಪ ಚಡಪಡಿಸು 
ತ್ತಿದ್ದರೂ, ಸ್ಕೂಟರ್‌ ಸ್ನೇಹದ ಮೀಟರ್‌ ತಿರುಗು 
ತ್ತಲೇ ಇತ್ತು. "ಸ್ಕೂಟರ್‌ ಸಂಗದಲ್ಲಿ ಈ ಕುರಿತು 
ಏನಾದರೂ ಸಂಜ್ಞೆ ಸಂಕೇತಗಳು ಸಿಗಬಹುದೇ?' 
ಸೈಡ್‌ ಮಿರರ್‌ನಲ್ಲಿ ಅಂಥ ವಿಶೇಷ ಕಣ್ಣು ತುಟಿ 


ಸಂಜ್ಞೆ ಕಾಣಲಿಲ್ಲ. ಟೆಲಿಫೋನ್‌, ನೀರು ಪೈಪು 
ಕೆತ್ತಿದ ಅರೆ ಡಾಂಬರು ರಸ್ತೆ ಧಡಿಕೆಯಲ್ಲಿ 
ಸೋಂಕಿದ ತೋಳ ಒಣ ಸ್ಪರ್ಶದಲ್ಲಿ ರಸ್ತೆಯಲ್ಲಿ 
ಮಂದಿಯಿಲ್ಲದಾಗ ಹಗುರಾಗಿ ತನ್ನ ಭುಜ ಹಿಡಿದ 
ಮಾನಸಿಯ ನಿರ್ವಿಕಾರ ಹಸ್ತದಲ್ಲಿ, ಕತ್ತಿಗೆ 
ಒಮ್ಮೊಮ್ಮೆ ಪೂಸುವ ಆಕೆಯ ಒಣ ಉಸಿರಲ್ಲಿ, 
ಎಲ್ಲೆಲ್ಲೂ ಪ್ರೇಮ ಸಂಜ್ಞೆ ಮೂಡದೆ ಇರುವಾಗ, 
ಇನ್ನೊಂದೆಡೆ ನೆರೆಕರೆ, ಸಹವ್ಯಾಪಾರಸ್ಪರ 
ಗುಸುಗುಸು ಗುಮಾನಿ, ಹಿತರಕ್ಷರರೆಂಬುವವರ 
ಆಪ್ತಗುಪ್ತ ಸಲಹೆ ಸಾತತ್ಯದಿಂದ ವ್ಯಸ್ತಗೊಂಡ 
ಮಾನಸಿಯ ಅಪ್ರ ಕಾಕಂದಿರು, ಚೆನ್ನಪ್ಪ ನೋಡು 
ನೋಡುತ್ತಿರುವಂತೆ ಆಕೆಯ ಲಗ್ನ ಮಾಡಿಸಿಯೇ 
ಬಿಟ್ಟರು! 

ಬಲೂನಿನಂಥ ಕೋಮಲ ಹೃದಯದ 
ಚೆನ್ನಪ್ಪ ಬಕೆಟ್‌ ಕಣ್ಣೀರು ಸುರಿಸಿದರೂ ಶಾಂತಿ 
ಗೊಳ್ಳದೆ, ವೆಸ್ತಾದಲ್ಲಿ ಕೂತು, ಕಳೆದ ಕನಸಿನ 
ಮಾನಸಿಯನ್ನು ಬಯ್ಯುತ್ತಿದ್ದ. ರಸ್ತೆ, ಗಲ್ಲಿ, 
ತೋಪು, ಪಾರ್ಕುಗಳಲ್ಲಿ ಕಿಲೋ ಕಿಲೋ 
ಮೀಟರ್‌ ಬುರ್ರೆಂದು ಡೈವ್‌ ಮಾಡಿದಾಗ 
ಒಂದೀಟು ಅವನ ಮನಸ್ಸಿಗೆ ಗೇರು ಬೀಳುತ್ತಿತ್ತು. 
ಸ್ಕೂಟರಿನ ಕನ್ನಡಿ, ಸೀಟು, ಗೇರು, ಬ್ರೆಕ್‌ 
ಗಳನ್ನೆಲ್ಲಾ ಕೇಳಿದ ಚೆನ್ನಪ್ಪ, "ಹೀಗೇಕಾಯ್ತು?' "ಈ 
ನೆನಪಿನ ಚಾದರಿಂದ ಹೊರಗೆಂತು ಬರಲಿ?' 
"ಅಥವಾ ಏಕೆ ಬರಬೇಕು? ಇಂಥಾ ನಿಷ್ಠ್ಕರುಣ 
ಜಗತ್ತಿಗೆ?!...' 

ಕಾಲೇಜು ಚಕ್ಕರ ಹೊಡೆದು ಗುಡೀಬಸವ 
ನಂತೆ ಸ್ಕೂಟರ್‌ನಲ್ಲಿ ದಿನವೆಲ್ಲಾ ತಿರುಗಿದರೆ ಅಪ್ಪ 
ಚನವೀರ ಸಾಹುಕಾರರಿಗೆ ಸಿಟ್ಟು ಬರುವು 
ದಾಗಲೀ, ಚಹದ ನೆಪದಲ್ಲಿ ಗೆಳೆಯರು ಕನಿಕರ 
ದಿಂದ, "ಮರೆತು ಬಿಡಲೇ. ನೀ ಸಂಜಯ ಖಾನ್‌, 
ನಿನ್ನಂಥವಗೆ ಡಜನ್‌ ಹೆಣ್ಣು ಸಿಗ್ತಾವು. ಹೊಡಿ 
ಸಿಗರೇಟು' ಎನ್ನುವುದಾಗಲೀ, ಮೆಕಾನಿಕ್‌, 
“ಸಾಹೆಬ್ರೆ, ಗಾಡಿ ಪೂರ್ತ ಬಾದ್‌ ಆಗೈತಿ. 
ಮೊದಲೇ ಸೆಕೆಂಡ್‌ ಹ್ಯಾಂಡ್‌, ಇಂಜಿನ್‌ ಪೂರ್ತಿ 


51 


ಅಂದಿದ್ದಿಲ್ಲ.. . ನನ್ನ ಭಗ್ನ ಪಿ 


ರೀಕಂಡೀಶನ್‌ ಆಗ್ಬೇಕು. ಕೊಟ್ಟು ಹೊಸ 


ಮಾಡೆಲ್‌ ಕೊಂಡುಕೊಳ್ಳಲಾ, ಏನು ಪುಲ್ಲಿಂಗ್‌ 
ಐತರೀ' ಎನ್ನುವುದಾಗಲೀ, ಅದಕ್ಕೆ ಶ್ರುತಿ 


ಹಿಡಿದು ಗೆಳೆಯರು, "ಹಂಗ ಮಾಡಲೇ, ಇದನ್ನು 


ಗುಜರೀಗೆ ಕೊಡು. ತೂಕದ ಮ್ಯಾಗ ತಗೋ 
ತಾರ' ಅಂತ ನಗುವುದಾಗಲೀ ತಾ ಸಹಜ... 


ತ್ರ 


ANAS NSS 
AAA NY ache cab 


ಶೆಟ್ಟರು ಚುರುಮುರಿಯ ಕಂಪಿಗೆ 
ಧರೆಗಿಳಿಯುತ್ತ, ಈಟು ಮೆಲುಕಾಡಿ, “ಏ 
ಪಾತ್ಯಾ, ನೀ ಒಬ್ಬ ಸಂವೇದನೆಯಿಂದ ನನ್ನ ಕಂಡಿ 
ನೋಡು. ನನ್ನ ದುಗುಡದ ಆಳ ನೋಡಿ, 
ವೆಸ್ತಾದಿಂದ ಹೃದಯದವರೆಗೆ ಹಾಸಿದ್ದ 
ಮಾನಸಿಯ ಸ ತಿಪೆಟಲ ನೋಡಿ, ಮಾತಿಲ್ಲದೆ 
ಬರೇ ನನ್ನ ಭುಜ ತಬ್ಬಿ ಸಾಂತ್ವನ ಮಾಡುತ್ತಿದ್ದೆ. 
ಸ್ಕೂಟರ್‌ “ಮಾರಿಬಿಡು ಎಂದು ನೀ ತಪ್ಪಿಯೂ 
ಪ್ರೀತಿಯ ಅದೊಂದೇ 
ಕೊಂಡಿ ಉಳಿದಿತ್ತು. ಕ್ರ ಜವಗ ಅದನ್ನು ಹೆಂಗ 
ದೂರಮಾಡಲು ಬರುತ್ತಿತ್ತು?'' ಪಾಟೀಲ 
ಸಾಂತ್ಸನದಲ್ಲಿ ಚೆನ್ನಪ್ಪನ ಬೆನ್ನು 'ಸವರಿ, ಪೀಟರ್‌ಗೆ 
ಸೋಡಾಭಿಷೇಕ ಮಾಡಿ, ಎರಡು ಚಾರ್‌ 
ಮಿನಾರ್‌ ಹೊಗೆದ. 

"““ನೀರುಗೀರು ಏನಾರ ಬೇಕಾದರ ರೀ, 
ಕರೀರಿ ಮತ್ತೆ. ಇನ್ನೀಟು ಭಜಿ ಕರಿಯಾಕ 
ಹತ್ತೇನು'' ಎಂದು ಮಾಲತವ್ವನ ರಾಗ ತೇಲಿ 
ಬಂತು. ಚೆನ್ನಪ್ಪ, ""ನೀ ಇಂದು ಬಂದಿ ನೋಡು. 
ಬಾಳ ಖುಷಿಯಾಯ್ತು. ನಿನಗೆ ಸರ್ಕಾರೀ ಪದಕ 
ಬಂದು ಪೇಪರೆಲ್ಲಾ "ಅಪರೂಪದ ಪಾ ಮಾಣಿಕ 
ಅಧಿಕಾರಿ' ಎಂಬಿತ್ಯಾದಿ ವರದಿ ಬಂದಾಗ ನನಗೆ, 
ಮಾಲತಿಗೆ ಭಾಳ ಖುಷಿಯಾಗಿತ್ತು. ಟೆಲಿಗ್ರಾಂ 
ಕೂಡಾ ಕೊಟ್ಟಿದ್ದೆ. ಪಾಟೀಲ: “ಥೇಂಕ್ಸ... 
ಹೂಂ ಹೊಡಿ ಇನ್ನೊಂದು ಗುಂಡು.' 'ಚಿನ್ನಪಗಂಡಿದ. 


ಬ್‌ 


ಒಂ ಬ ಯ 8 


"ನಾಳೆ ರೊಟ್ಟಿ ಬಡಿಯಾಕಾದ್ರೂ ಯಾರೇನು 
ಬ್ಯಾಡ ನಿನಗೆ? ನಾ ಶಿವನ ಹಂತ್ಯಾಕ ಹೋದರೆ 


ಭಾವನಾ ಮೇ, 2001 


| 
| 
ನಿನ್ನ ನೋಡಾರ ಯಾರು ಅದಾರೆ? ನಿನ್ನ ಲಗ್ನ ' 
ಮಾಡೇ ತೀರತೇನ. ನಮ್ಮ ನೀಲುವಿನ ಹುಡುಗಿ ಕೆ 
ಮಾಲತಿ ಚಲೋ ಗುಣವಂತಿ. ಪಸಂತಡ್ರಅದಾಳೆ' 
ಅಂತ ತಾಯೀ ಉವಾಚ. ಆದರೆ, "ಕಾಲೇಜು" 
ಚಕ್ಕರ್‌ ಹೊಡಿದಿ. ದನದ್ದಂಗ ವಯಸ್ಸಾತು. ' 
SE ಅಂಗಡೀ ಪೂಜೆ ಒಳಗ ನಿನ್ನ “ಅಗ್ಗ. 
ಮಾಡೇ ತೀರಾವ. ಮತ್ತ ಈಗ ಬೇಕಾರ ಕೂಡ ಕ 
ಬ್ಯಾಡಾ. ನಾಳಿಂದ ಅಂಗಡಿ ನೋಡಕೋ... 
scl ಪನ ಒದರಾಟ. "ನಿಮ್ಮ Rie | ಕ 
ಅಂಗಡಿ ಮಟ್ಟ ನಾ ಕಾಲಿಡೂದಿಲ್ಲ. ಬೇಕೆಂದರೆ: | 
ಸ್ಕೂಟರ್‌ ಏಜನ್ಸಿ ಕೊಡಿಸಿ' ಅಂತ ಮಗ ಚೆನ್ನಪ್ಪ 
ಚರ್ಚೆ ವಾಗ್ದಾದ. ಸಾಮೂಹಿಕ ಸಲಹೆ, ಮನೆ 
ಬಿಟ್ಟು ಓಡ್ಯಾನು ಎಂಬ ಹೆದರಿಕೆಗಳ ಮೇರೆಗೆ, 
ಚೆನ್ನಪ್ಪಗೆ ಕೈನೆಟಿಕ್‌ ಹೊಂಡಾದ ಐಜ್ಜೆನ ತೆಗೆಸಿ ' 
ಹೊಸ HT ಮಾಡಿಸಿಕೊಟ್ಟರು ಸಾಹುಕಾರ: ಗ್ಯ 
ಚನವೀರ ಶೆಟ್ಟರು. 
ವಾಚಕರೇ, ಆದ್ರೆ ಎಂಥ ಮಾರಾಯ್ರೇ! 
ಚೆನ್ನಪ್ಪ ಅದೇ ಆಟಾರೀ ವೆಸ್ತಾ ಸ್ಕೂಟರ್‌ನಲ್ಲೇ ' 
ಅಡ್ಡಾಡುವವ! ಹೊಸ ಶೋರೂಂನಲ್ಲಿ, 
ಮಿನಿಸ್ಕರ್ಟ್‌ ಪೋಸ್ಟರ್‌ಗಳ ನಡುವೆ ಚಕ್‌ ' 
ಬಿಂಬಿಸುವ ಹೊಂಡಾಗಳ ನಡುವೆ, ಕೆಟ್ಟ ದೃಷ್ಟಿ 
ಬಟ್ಟನಂತೆ ಚೆನ್ನಪ್ಪನ ವೆಸ್ತಾ!... ಮತ್ತೆ, ಸರ್ವಥಾ 
| 
ಳೆ 
| 


ಲಗ್ಗಕ್ಕೆ ತಾನು ಒಪ್ಪುವವ ಅಲ್ಲ ಅಂತ ಖಂಡತುಂಡ 
ಕಡ್ಡಿ ಮುರಿದ ನಿರ್ಣಯ ಚೆನ್ನಪ್ಪಂದು 


APN 
ASA NNN NNN 


ಪಾಟೀಲ: "ನೀ ಹೋಂಡಾ ಅಂಗಡಿ ' 
ತೆಗೆದು 6 ವರ್ಷ ಆಗಿತ್ತಲ್ಲ ನಾ ಸರ್ಕಲ್‌ ' 
ಇನ್‌ಸ್ಲೆಕ್ಟರ್‌ ಆಗಿ ನಾಗೂರಿಗೆ ಮತ್ತೆ ಬಂದಾಗ? 
ನೀ ಕಾಲೇಜು ಬಿಟ್ಟು 7 ವರ್ಷ ಆಗಿತ್ತು. ಆಗಲೇ ' 
ನಿನಗೆ ಹೊಟ್ಟ ಬರಾಕ ಹತ್ತಿತ್ತು. ಒಂದೆರಡು ' 
ಬಿಳಿಗೂದಲು । ಕೂಡಾ. ಅಷ್ಟರಾಗ ನೀ ಲಗ್ನಾ ಅಗಿ + 
ಮೂರು ಹಡೆದಿರಬೇಕೆಂದುಕೊಂಡಿದ್ದೆ.. ಮತ್ತೆ!” 

ಚೆನಪ್ರ; "ಬಿಡೋ ಯಣ್ಣಾ, ಮತ್ತ ಯಾಕ : 
ಆ ನೆನಪು ತಗೀತಿ?... ಎ ಆ ಮಾನಸಿ 


ಎಲ್ಲದಾಳೆಂತ ನಿನಗೇನಾರ ಪತ್ತೆ ಹತ್ತಿತೇನು? 
ಶ್ಚ - ಆಕಿ ಲಗ್ನಾಗಿ ಹೋದವಳು ಹಕ್ಕಿ ವಲಸೆ 
ಹೋದ ಹಂಗೆ .ಎಲ್ಲಿ ಮಾಯವಾದಳೋ.... 
ಈಗ ಎಲ್ಲಿ ಅದಾಳೋ!... ವಿಚಿತ್ರ ಅನಿಸತದ...'' 

ಪಾಟೀಲ; ""ಈ ಮಾಲತಿಬಾಯಿ ನಿಂದು 
ಹೆಂಗ ನಡೆದೈತಿ? ಹುಡ್ರು ಆಡಾಕ ಹೋಗ್ಯಾ 
ವೇನು?'' 

ಚೆನ್ನಪ್ಪ: “ನಡೆದೈತೋ... ಚೆಂದಾಗಿ ನೋಡ 
ಕೋತಾಳೆ. ನನ್ನ ಕಾಳಜೀ ಮಾಡತಾಳೆ. ಹುಡ್ರೂ 
ಚಲೋ ನಡದಾವ... ಆಕಿಗೂ ನಾಲ್ಕು ಮಂದಿ 
ಮನೆಗೆ ಬರುತ್ತಿರಬೇಕು... ಮನ್ಯಾಗ ನಗು ತುಂಬಿರ 
ಬೇಕು. ನೀ ಬಂದಿದ್ದು ಖುಷಿಯಾಗ್ಯಾಳ.'' 
ಪಾಟೀಲ: ""ಮತ್ತೆ ನಿನ್ನಸ್ಕೂಟರ್‌ ಪುರಾಣ ಆಕಿಗೆ 
ಹೇಳಲ್ಲೇನು?'' ಚೆನ್ನಪ್ಪ: "ಮಾರಾಯ 
ಅದೊಂದು ಮಾಡಬ್ಯಾಡ. ಪುಣ್ಯಕ್ಕೆ, ಈತನಕ 
ಆಕಿ ಕಿವಿಗೆ ಅದು ಬಿದ್ದಿಲ್ಲ. ನಸೀಬು..ಶ್ಚ”'... 

ಪಾಟೀಲ: ""ಹಂಗ ತಿಳಕೊಂಡೀ? ಮತ್ತೆ 


ಸ್ಕೂಟರ್‌ ಪತ್ತೆ ಏನಾರ ಹತ್ತಿತೇನು?'' ಚೆನ್ನಪ್ಪ, : 


“ಹೋಗೋ ಮಾರಾಯ, ಸರ್ಕಲ್ಲ ನಿನಗೇ 
ಆಗಿದ್ದಿಲ್ಲ. ಹೋದದ್ದು ಹೋಗೇ ಬಿಡ್ತು, 
ಮರಳಿನ್ಯಾಗ ತೀರ್ಥ ಬಿದ್ದಂಗ!!... 


ಇಂತಿರಲಾಗಿ, ಅಂದು ಕೈನೆಟಿಕ್‌ ಹೊಂಡಾದ 
ವ್ಯಾಪಾರ ಬೆಳೆದಂತೆ ಚೆನ್ನಪ್ಪನ ವೈಸ್ತಾ ಸ್ಕೂಟರಿನ 
ವಯಸ್ಸು ಬೆಳೆಯುತ್ತ ಹೋಯಿತು. ಪ್ರತಿಷ್ಠಿತ 
ಗಿರಾಕಿ ಗೆಳೆಯರ, ಶೀಟಿ ಹೊಡೆಯುವ ಕಾಲೇಜು 
ಹುಡುಗರ, ಸ್ವತಃ ಹೊಂಡಾದ ರೀಜನಲ್‌ 
ಡೈರೆಕ್ಟರು ಅನೇಕಾನೇಕ ಉಪದೇಶಿಸಿದರೂ, 
ನೆರಳಿನಂಥ ವೃದ್ಧ ವೆಸ್ತಾದ ಬೆನ್ನು ಬಿಡಲಿಲ್ಲ 
ಸಾಹುಕಾರ ಚೆನ್ನಪ್ರನವರು. ಅವ್ವ, ಮಗನ ಲಗ್ನ 
ಆಗಿಲ್ಲಂತ ಕೊರಗುತ್ತ ಎರಡೆರಡು ಕೌದಿ 
ಹೊಡೆದು ವಾಲಗತೊಡಗಿದರು. ಅಪ್ರ, 
ವಯಸ್ಸಿನ ಕೆಮ್ಮಿನ ಪಲ್ಲವಿಯೊಡನೆ, “ಸಂಸಾರ 
ಬೆಳೆಸಪ್ಪಾ. ಶೆಟ್ಟರ ಮನೆತನ ಉಳಿಸಪ್ರಾ ಮಗಾ'' 


ಅಂತ ಮುಂಜಾನೆ ಸಂಜೆ ಅಲಾರಾಂದಂತೆ 


ಹೇಳುವವರು... ಇಂಥಾ ಸಂದರ್ಭದಲ್ಲಿ 
ಸರ್ಕಲ್‌ ಆಗಿ ಚೆನ್ನಪನ ದೋಸ್ತ ಪಾಟೀಲ 
ನಾಗೂರಿಗೆ ಬಂದದ್ದು. ಊರಿನ ಹುಡುಗ ಬಂದ 
ಎಂದು ಊರಿನ ಮಂದಿ ಖುಷಿಗೆ ಮೀರಿ 
ಚೆನವೀರ ಶೆಟ್ಟರ ಮನೆಗೂ ಸಂಭ್ರಮ. ಮತ್ತೆ 
ಚೆನ್ನಪುಗೆ ಲಗ್ನಾಗಲಿಕ್ಕೆ ದೋಸ್ತ ನಾಲ್ಕು ಮಾತು 
ಮನವರಿಕೆ ಮಾಡತಾನ ಎಂದು ಒಂದು ಒಳ 
ಆಸೆ. ಆದರೆ ಗೆಳೆಯನ ಮನದಾಳದ ನೋವನ್ನು 
ಅರಿತ, ಸೂಕ್ಷ್ಮ ಸಂವೇದನಾಶೀಲ ಪಾಟೀಲ ಲಗ್ನ 
ವಾಗೆಂದು ಎಂದೂ ಬುದ್ದಿ ಹೇಳಹೋಗಲಿಲ್ಲ... 

ಇಂಥಾ ಧೀರೋದಾತ್ತ ಪೊಲೀಸ್‌ ಗೆಳೆಯ 
ಸರ್ಕಲ್‌ ಆಗಿ ಬಂದಾಗಲೇ ಈ ದುರ್ಫಟನೆ 
ನಡೆಯಬೇಕೇ ಮಹಾಶಯರೇ! ಕನ್ನಡ ಸಿನೇಮಾ 
ದಲ್ಲೂ ಸಿಗದಂಥ ಅಫೂರ್ವ ವಿಧಿಯ ವಿಪ 
ರ್ಯಾಸ! ಒಂದು ಸಂಜೆ ರಿಕ್ಷಾ ಸ್ಟ್ಯಾಂಡ್‌ನಲ್ಲಿ 
ವೆಸ್ತಾ ಪಾರ್ಕ್‌ ಮಾಡಿ, ಉರುವಿ ಹೋಟೆಲ್‌ನಲ್ಲಿ 
ಒಂದು ಮಸಾಲೆ ದೋಸೆ ತಿಂದು, ಮಾಮೂಲು 
2 ಕಿ.ಮೀ. ವಾಕಿಸಿ ಬರುತ್ತೇನೆಂದು ಚೆನ್ನಪ್ಪ 
ಹೋಗಿ ಹೊರಳಿ ಬಂದಾಗ, ಅಹೋ! ಪೆಸ್ತಾ 
ಸ್ಕೂಟರ್‌ ಮಾಯವಾಗಿತ್ತು! ಪ್ರಾಯಃ ಅವನವ್ವ, 
ಕಡಿಮೆ ಕೊಬ್ಬಿನಾಂಶದ ಆಹಾರ ಕುರಿತ 
ರೇಡಿಯೋ ಭಾಷಣವನ್ನು ಗಂಭೀರವಾಗಿ 
ಅಡುಗೆ ಮನೆಯೊಳಗೆ ತಂದದ್ದರಿಂದ, ಚೆನ್ನಪ್ಪನ 
ಹೃದಯದ ಪಂಪುಗಳು ಸರಾಗ ಕೆಲಸ 
ಮಾಡುತ್ತಿದ್ದಿರಬೇಕು. ಆದರೂ ಚೆನ್ನಪ್ಪ ಗುಟ್ಟಾಗಿ 
ಅತ್ತ. ಮಾನಸಿಯ ಸ್ಕೂಟರ್‌ ಪ್ರಣಯದ 
ಫ್ಲಾಶ್‌ಬ್ಯಾಕ್‌, ಫಿಲಂ ಲೂಪಿನಂತೆ ತಿರುಗಿದ್ದೇ 


53 


ಆದರೂ ಕಣ್ಣೊರಸಿಕೊಂಡಾಗ 


ತಿರುಗಿದ್ದು. 
ಒಂದು ಭರವಸೆ. ಸರ್ಕಲ್‌ ಪಾಟೀಲ, ಹೆಂಗಾರ 
ಸ್ಕೂಟರು ಮರಳಿ ತಂದು ಕೊಡಿಸುತ್ತಾನೆ ಅಂತ. 


ಪದ್ಧತಿ ತೀರ ಪೊಲೀಸ್‌ ಎಫ್‌.ಐ.ಆರ್‌ 
ಮಾಡಿದ ಚೆನ್ನಪ್ಪ. ಸರ್ಕಲ್‌ ಗುಟ್ಟಾಗಿ ಸಂತೈಸುತ್ತ 
ಬಾಜೂ ನಿಂತಿದ್ದ. ಕಾರಕೂನ, ಕಾನ್‌ಸ್ಟೇಬಲ, 
"“ಸಾಹುಕಾರ್ರೆ ಆ ಸ್ಕೂಟರ್‌ ಹೊಗಲಿ ಬಿಡ್ರಿ 
ಈಟು ಭಾಧ ಆಗಿತ್ತು'' ಅಂದಾಗ ಚೆನ್ನಪ್ಪ 
ಒದರಾಡಿಬಿಟ್ಟ. ಸಿಟ್ಟಿಗಿ ಸರ್ಕಲ್‌ ಕೂಡ 
ಹುಬ್ಬೇರಿಸಿ, “ಈಡಿಯಟ್‌, ಬೊಗಳಬೇಡ, 
ಡ್ಯೂ ಟಿ ಮಾಡು'' ಅಂತ ಕಾನ್‌ಸ್ಟೇಬಲಿಗೆ ಒದರಿ 
ಬ ಚೆನ್ನಪ್ಪನ ಆಸೆಯ ಗ್ರಾಫ್‌ “ಮೇಲೇರಿತು. 

ದಿನ ಕಳೀತು. ಪಾಟೀಲ ಪ್ರಾಮಾಣಿಕ ಟಿರರ್‌ 
ಎಂಬ ಖ್ಯಾತಿಯೂ ಬೆಳೀತು. ಚಿನ್ನಪನ ಹೊಂಡಾ 
ವ್ಯಾಪಾರ ಕೂಡಾ. ಆದರೆ ಕ್ಯಾಲೆಂಡರ್‌ 3-4 ಸಾಳೆ 
ಹರಿದರೂ ಸ್ಕೂಟರ್‌ ನಾಪತ್ತೆ. "ಖೋಟಾ 
ನಸೀಬು' ಎಂದು ಚೆನ್ನಪ್ಪ ದುಗುಡಿದ. "ಇಂಥಾ 
ಬಬ್ಬರೆ ಸಂಗತಿ. ಹಲ್ಕಟ್‌, ನನ್ನ ಸರ್ವಿಸ್‌ನಲ್ಲೇ 


ಇವನ ಮೇ, 200% 


ಹಿಂಗಾಗಿಲ್ಲ' ಎಂದು ಪಾಟೀಲ ದುಃಖಿಸಿದ... 
ಇದರ ಚರ್ಚೆ ನಡೆಯುತ್ತಿದ್ದುದು ಆಗ ಪಾಟೀಲನ 
ಹಿಂದೋಟದಲ್ಲಿ. ಸಂಜೆ ಇಬ್ಬರು ಗೆಳೆಯರು 
ಸೇರಲೇಬೇಕು. ಆಗಲೇ ಪಾಟೀಲಗೆ ಪೀಟರ ಮಿತ್ರ. 
ಚಿನ್ನಪಗೆ ಮೂರು ಯಕ್ಷ. 60 ಜಂಪಿಸಿ 90 ಜಾ 
120 ಆದಾಗ ಮಿತ್ರನಿಗೆ ವಯಸ್ಸಾಗುತ್ತಿದ್ದುದನ್ನು 
ಕಂಡು ಕಳಕಳಿಸುತ್ತಿದ್ದ ಪಾಟೀಲ, ಸಣ್ಣಾಗಿ, “ಚಿನ್ಮಾ 
ಸಾಕಿನ್ನು ಅಳೂದು... ಗಂಡಸು ಎದಿ ಗಟ್ಟಿ ಮಾಡಿ 
ಕೊಳ್ಳಬೇಕು... ಎಲ್ಲಾ ಶಿವನ ಕೈಯಾಗ... ಲಗ್ನಾಗಿ 
ಬಿಡಲ್ಲ. ಇಲ್ಲಾಂದ್ರ ಅವು ಅವ್ವ ಅಪ್ರ ಕಣ್ಣೀರು ಹಾಕೇ 
ಸಾಯ್ತಾವೆ...'' ಇತ್ಯಾದಿ ವಿವಿಧ ಛಂದಸ್ಸಿನಲ್ಲಿ ದಿನಾ 
ರಗಳಿಸಿದಂತೆ, ಗುಂಡಿನ ಕಂಡೀಶನಿಂಗ್‌ನಲ್ಲಿ ಗುಜ್ಜರಿ, 
ಕಳ್ಳಭಟ್ಟಿ, ಗಲ್ಲಿ ಸಂದುಗಳನ್ನೆಲ್ಲಾ ತಪಾಸಿಸಿ ಸೋತಿದ್ದ. 
"ಹಲ್ಕಟ್‌ ನಾಲಾಯಕ್‌ ಇದ್ದೀರಿ' ಎಂದು 
ಹಲವಾರು ಕಾನ್‌ಸ್ಟೇಬಲ್ಲು ಬೈಸಿಕೊಂಡರೂ ವೆಸ್ತಾ 
ನಾಪತ್ತೆ. ಹೀಗಿರುತ್ತಿರಲಾಗಿ ಚೆನ್ನಪ್ಪ ಸ್ಕೂಟರ್‌ 
ಸಿಗುವ ಆಸೆಗೂ ಪೆನಶನ್‌ ಆಗಿಬಿಡ್ತು. ಚೀಪೇ 
ಖುದ್ದಾಗಿ ಮಂಗಲ ಹಾಡಿದ. ಇನ್ನು ಅಡು 
ಹೋಗೇಹೋಯ್ತ್ರು ಕಾಣಿಸ್ತದ ... ಶಿವ ಶಿವಾ..'”, 
ಕೊನೆ ಪೆಗ್‌ಗೆ ಎರಡು ಕಂಬನಿ ಸೇರಿಸಿ... 

ಅಂತೂ ಕೊನೆಗೆ ಮಾಲತಿಯನ್ನು 
ಲಗ್ಗವಾಗುವೆನೆಂದು ಮುದ್ದಿನ ಮಗ ಚೆನ್ಯಾನ 
ಒಪ್ಪಿತ ಪಡೆದ ಅವ್ವನ ಆನಂದ ಬಾಷ್ಟ ಜೋಡು ' 
ಕೌದಿ ತೊಯ್ದಾಗ, ಕೂದಲಿಗೆ ಮೆಹಂದಿ 
ಹಚ್ಚದೇ ಹತ್ತು ವರ್ಷ ಎಳೆಯಳಾದದ್ದು, ಅಪ್ಪನ 
ಕೆಮ್ಮು ಕಡಿಮೆಯಾಗಿ, ಬರಲಿರುವ ಮೊಮ್ಮಗನ 
ಹೆಸರಲ್ಲಿ ಕೋ-ಆಪ್‌, ಬ್ಯಾಂಕಿನಲ್ಲಿ ಫಿಕ್ಸೆಡ್‌ 
ಡಿಪಾಜಿಟು ತೆರೆಯುತ್ತಿರಲು, ಒಂದರೆಡು ಬಾರಿ 
ಅಚಾನಕ್‌ ಆಗಿ ಕಂಡ ಮಾಲತಿಯ 
ಬೆಳದಿಂಗಳಂಥ ನಸುನಗು ಇತ್ಯಾದಿ ವಗೈರೆಗಳಲ್ಲಿ 
ಚೆನ್ನಪ್ಪನ ಮನಸ್ಸೂ ಹಗುರಾಯ್ತು. ನೀಲವ್ವನ 
ಮಗಳು ಮಾಲತಿಯೊಡನೆ, ನಾಗೂರಿನ 10 
ಕಿಲೋ ಅಕ್ಕೀ ಪಾಳಿನ ತೂರಾಟದಲ್ಲಿ ಲಗ್ನ 
ಆರ್ಭಟಾಗಿ ನಡೆದು, ಸಂಜೆ ಊರಿನ ಆಢ್ಯರಿಗೆ, 


ಪುಲಾವ್‌ ಜಲೇಬಿಯ ರಿಸೆಪ್ಶನ್ನೂ ನಡೆದು 

ಚೆನ್ಯಾನ ಸಂಸಾರ ನೌಕೆ ಸುರಳೀತವಾಗಿ ತೇಲ 

ತೊಡಗಿತು. ಅಕ್ಕೀಕಾಳಿನಲ್ಲಿ ಪಾವುಕಿಲೋ ಖುಷಿ 

ಯಲ್ಲಿ ಪಾಟೀಲನೇ ಹಾರಿಸಿದ್ದ, ಪ್ರಿಯವಾಚಕರೇ... 
ಇಷ ಬದ ಜೂನ 


WANN 


ಮಾಲತಿ ರೊಟ್ಟಿ ತಟ್ಟುವ ತಾಳದಲ್ಲಿ 
"ಬಂಗಾರದ ಜಿಂಕೆ' ಸಿನೇಮಾ ಹಾಡು ಸಣ್ಣಾಗಿ 
ತೇಲಿಬರುತ್ತಿತ್ತು. ಮತ್ತೇನೊ ಬಾಯಿ ಆಡಿಸಾಕ 
ತಂದಿರಬೇಕು. ಗೆಜ್ಜೆ ಸಪ್ಪಳ. ವಯಸ್ಸಾದರೂ, 
ಬಸುರಿಯಿದ್ದಾಗ ಚೆನ್ನಪ್ಪ ' ಕೊಟ್ಟಿದ್ದ ಗೆಜ್ಜೆ ಮತ್ತೆ 


ಬಿಚ್ಛೇ ಇಲ್ಲ! ಸ್ಕೂಟರ್‌ ಸ್ಟೃತಿಯಲ್ಲಿ 
ಓಲಾಡುತ್ತಿದ್ದ ಚೆನ್ಯಾ, ಆಕೆ ಬಂದದನ್ನು 


ಷ್ಠ 
ಗಮನಿಸಲಿಲ್ಲ. ರಾತ್ರಿಯನ್ನು ರೊಮಾಂಟಿಕ್‌ 


ಮಾಡುತ್ತ ಹುಣ್ಣಿಮೆ ಚಂದ್ರ ಮೂಡಿಬರುತ್ತಿದ್ದ. 
ಚಿನ್ನಪ ಮೂರು ಯಕ್ಷರ ನೂರಿಪ್ರತ್ತರಲ್ಲಿದ್ದ 
ಅಥವಾ ಲೆಕ್ಕ ಮರೆತಿತ್ತು. ಗ್ಲಾಸ್‌ನಲ್ಲಿ ಮತ್ತೆ 
ಸ್ಕೂಟರ್‌ ಮಿಂಚಿ ಮಾಯವಾಯ್ತು. 
“ಪಾಟ್ಯಾ... ಎಲ್ಲಾ... ಎಲ್ಲಾ ಚಲೋ ನಡೀತು. 
ಆದರೆ ಒಂದು ಒಂದು ಒಗಟು ಮಾತ್ರ ಬಗೆ 
ಹರೀಲಿಲ್ಲ... ಆ...ಆ... ಸ್ಕೂಟರ್‌ ಯಾಕ 
ಮಾಯ ಆಯ್ತು?... ಎಲ್ಲಿ ಮಾಯ ಆಯ್ತು?... 
ಹೆಂಗ ಮಾಯ ಆಯ್ತು...?! ವಿಚಿತ್ರ 
ಅನಸತದ... ಕೊಡೊಂದು ಚಾರ್‌ ಮಿನಾರ್‌... 
ಎಂದೂ ಹೊಡೆದೇ ಇಲ್ಲ.'' 

ಪಾಟೀಲ ಸಿಗರೇಟು ಕೊಟ್ಟು ಕಡ್ಡಿ ಹಚ್ಚುತ್ತ 
ಕೆಲ ಕ್ಷಣ ಚೆನ್ಯಾನ, ಮೈಸೂರಿನ “ದೀಪ 


ಬಾಲೆ'ಯಂಥ ಕಣ್ಣು ದಿಟ್ಟಿಸಿದ... ಕಣ್ಣು ಏನೋ 
ಯಾಚಿಸಿ ಕೇಳುವಂತಿದ್ದುವು. ಪೀಟರನ ಕತ್ತು, 
ಕೊನೆ ಹತ್ತು ಹನಿ ಗ್ಲಾಸಿಗೆ ಸುರಿದು ಐಸ ಸ್‌ 
""ನಿನ್ನ ಸಂಸಾರಕ್ಕೆ ಚೀಯರ್ಟ್‌ ಚೆನ್ಶ್ಯಾ...'' ಎಂದ. 
ಸಣ್ಣಾಗಿ ಚೆನ್ಯಾನ ಕ ಹಿಡಿದು, ".ಸ್ಕೂಟರನ್ನು 
ನಾನೇ ಹಾರಿಸಿದೆ. ಕಾನ್‌ಸ್ಟೇಬಲಿಗೆ ಹೇಳಿ. 
ಗುಜರಿಗೆ ಹಾಕಿಸಿದ್ದೆ.'' 

“ಚಿನ್ನಪ್ಪ ಕ್ಷಣ ದಿಗ್ದಾ ೦ತನಾದ. ಬಿಸಿನೀರು 
ಸ್ನಾನಗೊಂಡ ಕೂಸಿನಂತೆ ಮುಖ ಬಿಳಿಚಿತ್ತು. 
ಪಾಟೀಲ! ಖಾಲಿ ಪೀಟರ ಬಾಟಲಿ ಒಳಗೆ ಕಡಿ 
ಬ ತೂರಿದಾಗ, ಬೆಂಕಿಯ ನೀಲಿ ದೆವ್ವ ನಗುತ್ತ 

ಪುಸ್ತೆಂದಿತು. ಚೆನ್ಯಾನ ಕಣ್ಣು ದಿಟ್ಟಿಸಿದಾಗ ಚಂದ್ರ 
ಬ್ಯ ಸನಂ ಘಳ್ಳೆಂದು ನಡು: ಹನಿ ಚಿನ್ಯಾನ 
ಗ್ಲಾಸಿನೊಳಗೆ ಬಿದ್ದು ಮಾಯವಾಯ್ತು... ಚಿನ್ನಪ್ಪ 
ಎದ್ದು ವಾಶ್‌ ಬೇಸಿನ್ನಿಗೆ ಹೋಗಿ ಮುಖತೊಳೆದು 
ಬಂದ... ಪಾಟೀಲನ ಗ್ಲಾಸಿನಿಂದ ಗುಟುಕು 
ಪೀಟರ್‌ ಹೀರಿದ... 

ಬಾಗಿಲಲ್ಲಿ ನಿಂತಿದ್ದ ಮಾಲತಿ ಪಾಟೀಲನತ್ತ 
ನಸುನಕ್ಕು, ತನ್ನೆರಡು ಮಿನಿ ಕಂಬನಿಗಳನ್ನು ಮಲ್ಲಗೆ 
ಸೆಂಟಿನ ಕರ್ಚಿೀಫಿನಿಂದ ಒರಸಿಕೊಂಡಳು. 
ಚೆನ್ನಪ್ಪ ಪ್ರನ ಬೆನ್ನು ಪೂಸಿ'' ಬೇಕಾದರ ಇನ್ನೊಂದು 
ತಗೋರಿ.' 'ಅಮ್ಯಾಗ ಊಟಕ್ಕೇಳ್ರಿ.. , ನಿಮ್ಮ 
ಸ್ಪೆಶಲ್‌ ಶ್ಯಾವಗೀ ಖೀರ್‌ ಮಾಡೀನಿ” ue 


Ny 


| ೫ ಕ 
ಬಂದ್ರಾ ' ಎ.ಮುಯ ಮುನಸ್ಥಿನಲ್ಲೇನಿದೆ' ಎಂಟಿ ಚುಳ್‌ 


ಟ್‌ ಟ್ರ 
MT 


Ls. 


ಬಿಸಿ ಮಚ್ಚಿನ ಮೇಲೆ ನಿಂತು ಅನು ದೂರದವರೆಗೆ ದೃಷ್ಟಿ ಹಾಯಿಸಿದಳು. 
ಕಾಂಪೌಂಡಿನಂಚಿನಲ್ಲಿದ್ದ ತೆಂಗಿನ ಮರದ ಗರಿಗಳು ಗಾಳಿಗೆ ಪರಪರಗುಟ್ಟಿ 
ತೊನೆಯುತ್ತಿದ್ದವು. ಗರಿಗಳೆಡೆಯಿಂದ ಹೊಮ್ಮುವ ಬಿಸಿಲಿನ ರೇಖೆಯಿಂದಾಗಿ ಅವಳ 
ಮೈಮೇಲೆ ನೆರಳು ಬೆಳಕಿನ ಚಿತ್ತಾರ ಬರೆಯುತ್ತಿದ್ದವು. ಹಾಗೇ ಹಿಂಭಾಗಕ್ಕೆ ತಿರುಗಿದಳು. 
ದೂರದ ಆಲದ ಮರದಲ್ಲಿ ಈಗ ಹಣ್ಣಿನ ಕಾಲ. ಹಾಗಾಗಿ ಹಕ್ಕಿಗಳ ಸಂಸಾರವನ್ನು 
ದಿಟ್ಟಿಸುತ್ತಿರುತ್ತಾಳೆ. ಅಥವಾ ಖಾಲಿ ಇರುವಾಗಲೆಲ್ಲ ಹಾಗೆ ಕುಳಿತು ಶೂನ್ಯದೊಡನೆ 
ಸಂವಾದ ನಡೆಸುತ್ತಿರುತ್ತಾಳೆ. ಇತ್ತೀಚೆಗಂತೂ ಆ ಬಿಸಿಲು ಮಚ್ಚು, ಆ ತೆಂಗಿನ ಹೆಡೆಗಳು, 
ಆಲದ ಮರ ಅವಳ ಸಂಗಾತಿಗಳಾಗಿಬಿಟ್ಟಿವೆ. 

ಇನ್ನೇನು ಸ್ವಲ್ಪೇ ಹೊತ್ತಿನಲ್ಲಿ ಮಕ್ಕಳು ಮನೆಗೆ ಬರುತ್ತವೆ. ಆಗ ಸ್ವಲ್ಲ ಹೊತ್ತು 
ಮನೆಯಲ್ಲೂ ಹೀಗೇ ಗಿಜಿಗಿಜಿ, ಒಬ್ಬರ ಮೇಲೆ ಮತ್ತೊಬ್ಬರ ದೂರು, ಮಾಡಿಟ್ಟ ತಿಂಡಿಗೆ 
ತಕರಾರು. ಹುಟ್ಟುವಾಗಲೇ ಬಂಗಾರದ ಚಮಚವನ್ನ ಬಾಯಲ್ಲಿಟ್ಟು 'ಬಂದವರಂತೆ 
ಆಡುತ್ತವೆ. ಅವರ ಲೆಕ್ಕದಲ್ಲಿ ಅಮ್ಮ ಎಂದರೆ ತಿಂಡಿ ಮಾಡುವದಕ್ಕೇ ಇರುವವಳು ಅಂತ 
ಲೆಕ್ಕ. ಪಾಪ ಹಸಿದೂ ಬರುತ್ತವೆ. ಅದಂತೂ ನಿಜ. ಆದರೂ... ಆಮೇಲೆ 
ಹೋಮ್‌ವರ್ಕ್‌. ಸ್ವಲ್ಪ ಹೊತ್ತು ಆಟ, ಕಾರ್ಟೂನ್‌, ಎಲ್ಲವೂ ಗಡಿಯಾರದ ಮುಳ್ಳಿನ 
ನೇರಕ್ಕೇ ಆಗಬೇಕು. ಇದು ಸುಧೀಂದ್ರ ಕಲಿಸಿದ ಶಿಸ್ತು. ಅವನ ಆರ್ಡರ್‌ ಕೂಡಾ. 
ಮಕ್ಕಳು ಆಡಲು ಹೋದಾಗಲೇ ಮನೆಗೆ ಬೇಕಾದ ತರಕಾರಿ ಹಣ್ಣು ತರುತ್ತಾಳೆ. ಆಮೇಲೆ 
ಬಿಡುವಾದಾಗ ಓದುತ್ತಾಳೆ. ಆದರೂ ಇತ್ತೀಚೆಗೆ ಏಕೋ ಖಾಲಿ ಖಾಲಿ ಅನಿಸುತ್ತದೆ. 
ಬೆಳಗಿನಿಂದ ಸಂಜೆಯವರೆಗೆ, ಮಕ್ಕಳು, ಗಂಡ ಹೊರಗೆ ಹೋದಾಗ ಅವಳು ಮನೆ 
ಯಲ್ಲಿಯೇ ಇರುತ್ತಾಳೆ. ಆದರೂ ಏನೆಂದು ಹೇಳಲಾರದ ತಲ್ಲಣ. ಮನಸ್ಸು ಎಲ್ಲೆಲ್ಲೋ 
ಅಲೆಯುತ್ತದೆ. ಹಾಯಿಯಿಲ್ಲದ ದೋಣಿಯಾಗಿ ಗಾಳಿ ಬೀಸಿದೆಡೆ ಅಲೆಯುತ್ತಾಳೆ. 

ಹಾಗೆ ಮಕ್ಕಳ ಬರವನ್ನ ಕಾಯುತ್ತ ನಿಲ್ಲುವಾಗೆಲ್ಲ ಅವಳಿಗೆ ತಾನು ಶಾಲೆಗೆ 
ಹೋಗುವ ದಿನಗಳ ನೆನಪಾಗುತ್ತದೆ. 

ಅಮೃಮ್ಮನಿಗೆ ತಾನು ದೊಡ್ಡವಳಾದ ಮೇಲೂ ಶಾಲೆಗೆ ಹೋಗುವದು 
ಸರಿಬರುತ್ತಿರಲಿಲ್ಲ. ಅವಳಿಗೇನಿದ್ದರೂ ತನ್ನ ಪಡಚಾಕರಿ ಮಾಡಿಕೊಂಡು ತನ್ನ ಹಿಂದೆ 
ಹಿಂದೇ ತಿರುಗುತ್ತಿರಲಿ ಅಂತ ಆಸೆ. ಆಗೆಲ್ಲ ಆಯಿ ಮತ್ತು ಅಮ್ಮಮನಿಗೆ ಸಣ್ಣ ಜಟಾಪಟಿ 
ಆಗುತ್ತಿತ್ತು. ಕಡೆಗೆ ಅಮೃಮ್ಮನ ಮಾಮೂಲೀ ಸೊಲ್ಲು, ""ಆನೂ ನೋಡ್ರಿ, ಕೂಸು ಯಷ್ಟ 


9ನಾವನಾ ಮೇ, 200 


ಪುಸ್ತಗ ಮಗಚ ಹಾಕೀರೂವ ಕಂಡವ್ರ ಮನೆ ಪಾತ್ರ ತೊಳ್ಳೂದೇನು ತಪ್ಪತಿಲ್ಲೆ.'' 
""ಕಂಡವ್ರ ಮನೆ ಹೇಳಿ ಯಂತಕ್ಕ ಹೇಳ್ತೀ, ತಮ್ಮತಮ್ಮನೆ ಕಸಮುಸ್ರೆ ಮಾಡೂದಕ್ಕೂ ಕೂಸ್ನ 
ಶಾಲೀಗೆ ಕಳ್ಳದಕ್ಕೂ ಗಂಟ ಹಾಕಡಿ. ಅದೂ ನಾಲ್ಕಕ್ಸರ ಕಲೀಲಿ. ನಾಲ್ಕ ಜನ್ರ ನೋಡ್ತಿ'' 
ಎಂದು ಆಯಿ, ಇದು ಮಾಮೂಲಿ ಆಗಿತ್ತು. ಹೀಗೆಂದಮಾತ್ರಕ್ಕೆ ಅಮ್ಮಮ್ಮನಿಗೆ ಅನುವನ್ನು 
ಕಂಡರಾಗುತ್ತಿರಲಿಲ್ಲ ಅಂತಲ್ಲ. ಇಂಥ ಜಟಾಪಟಿಯ ನಡುವೆಯೇ ಶಾಲೆಗೆ ಕಳಿಸುವಾಗ 
ಅಮೃಮ್ಮ ಅಂಗಳದಂಚಿನ ನಂಜವ್ವ ಮೊಗ್ಗನ್ನೋ, ಮಳೆಗಾಲದ ದಿನಗಳಲ್ಲಿ ಜಾಜಿ 
ದಂಡೆಯನ್ನೋ ಮಾಡಿ ಮುಡಿಸದೇ ಕಳಿಸುತ್ತಿರಲಿಲ್ಲ. ಅಬ್ಬಲಿಗೆಯಂತೂ ಸೈಯೇ. 
ಜೋರು ಮಳೆಯಲ್ಲಿ ಮಾತ್ರ ಎರಡು ಮೂರು ತಿಂಗಳು ಹೂಗಳಿಲ್ಲ. ಮಲೆನಾಡಿನ 


57 


ಮಳೆಯೇ ಹಾಗೆ. ಕವಣೆ ಕಲ್ಲು ಬೀಸಿದಂತಹ 
ಬಿರುಮಳೆಗೆ ಹೂಗಳಿರಲಿ, ದೊಡ್ಡ ದೊಡ್ಡ 
ಮರಗಳೂ ಬುಡ ಮೇಲು. ಆಮೇಲೆ ಮತ್ತೆ 
ಎರಡಕ್ಕೆ ನಾಲ್ಕಾಗಿ ಚಿಗುರಿ ಕದಿರು ಕದಿರಾಗಿ 
ಹೊರಡುವ ಮೊಗ್ಗಿನ ಗುಚ್ಛ. ಬಿಗಿಯಾಗಿ ಎರಡು 
ಜಡೆ ಹೆಣೆದು, ಕೆಂಪು ರಿಬ್ಬನ್ನನ್ನು ಮಡಿಸಿಕಟ್ಟಿ, 
ನಾಲ್ಕು ಎಸಳಿನ ಗೊಂಡೆ, ಅದರ ಮೇಲೆ ಆಯಾ 
ದಿನದ, ಶ್ರಾಯದ ಹೂಗಳ ದಂಡೆ ಏರಿಸಿ 
ಕಳಿಸುತ್ತಿದ್ದಳು. ಅಮ್ಮಮ್ಮ ದಂಡೆ ಮಾಡುವಾಗ 
ಅಕ್ಕನ ಪಾಲಿನ ದಂಡೆಗೆ ಒಂದು ಮೊಗ್ಗಾದರೂ 
ಕಡಿಮೆ ಇರಲೇಬೇಕು. ಅಮ್ಮಮ್ಮ ಪಿಸುದನಿಯಲ್ಲಿ 
ಹೇಳುತ್ತಿದ್ದಳು, ""ಕೂಸೇ ಆಯಿ ಯಂತದೇ 
ಹೇಳ್ಲಿ, ನೀನು ಗಂಡ್‌ ಹುಡ್ರ ಹತ್ರ ಜಾಸ್ತಿ 
ಮಾತಾಡಡ. ನಾಳೇಗೆ ಅಷ್ಟೆ ಸಾಕು, ನಾಕ ಜನ್ರ 
ಬಾಯೀಗೆ ಬೀಳೂಲೆ'' ಅಂತ. 

ಆಯಿ ಮತ್ತು ಅಮೃಮ್ಮನಿಗೆ ಸದಾ 
ಜಟಾಪಟಿ ನಡೆಯುತ್ತಿತ್ತು. ಹಾಗೆಯೇ ಎಷ್ಟೋ 
ಸಾರೆ ಅನ್ಯೋನ್ಯವಾಗಿಯೂ ಇರುತ್ತಿದ್ದರು. 
ಹೆಚ್ಚಾಗಿ ಅವರ ನಡುವೆ ಅಮೃಮ್ಮನ ಮಗಳು 
ಶಾರದತ್ತೆಯ ಸಂಬಂಧವಾಗಿ ಜಗಳ ಆಗುತ್ತಿತ್ತು. 
ಜಗಳದ ಕೊನೆಯಲ್ಲಿ ಅಮ್ಮಮ್ಮ ನಾಲ್ಕು ಹಬ 
ಕಣ್ಣೀರು ಹಾಕಿದರೆ ಅದೇ ಅಖ್ಯೆರು. ಆಯಿ 
ಹತ್ತಿರ, ಯಾವ ಕಾರಣವೂ ಸಿಗದಿದ್ದರೆ ತನ್ನನ್ನೇ 
ನೆಪಮಾಡಿಕೊಂಡು ಜಗಳ “ತೆಗೆಯುವ 
ಅಮ್ಮಮ್ಮನಿಗೂ, ಮಂಡೆಬಾಚಿ, ದಿನವೂ ತಪ್ಪದೇ 
ಹೂವಿನ ದಂಡೆ ಮಟ್ಟು, ಮುಡಿಸಿ, ಎಲ್ಲ 
ಮುಗಿಯಿತು ಅನ್ನುವಾಗ ಜಡೆಕಟ್ಟಿದ ಮಂಡೆಯ 
ಮೇಲಿಂದ ಮತ್ತೊಮ್ಮೆ ಎರಡು. ಸಾರೆ ಹಣೆಗೆ 
ಆಡಿಸುವ ಶಾಸ್ತ್ರ ಮಾಡಿ ಸಂಭ್ರಮಿಸುವ 
ಅಮೃಮ್ಮನಿಗೂ ಳೆ ಆಗುತ್ತಿರಲಿಲ್ಲ. ಆ 
ಕಿರುಮಂಡೆ ಬಾಚುವ ಶಾಸ ಸ್ವವನ್ನಂತೂ . ಅವಳು 
ತಪ್ಪಿಯೂ ಮರೆಯುತ್ತಿರಲಿಲ್ಲ. ಒಂದೊಂದು 
ಸಾರೆ ಬೆಳಗಿನ ಹೊತ್ತು ಶಾಲೆಗೆ ಹೊರಡುವಾಗ 


ತಡವಾಗಿಬಿಟ್ಟರಂತೂ ಈ ಕಿರುಮಂಡೆ ಶಾಸ 


ಇನಾವನಾ ಮೇ, 2001 


ಎಂದು ಜುಟ್ಟು ಹಿಡಿದು ಎಳೆಯುವ ಅಮೃಮೃನನ್ನು 
ಕಂಡರೆ ಅವಳಿಗೆ ತುಂಬಾ ಸಿಟ್ಟು ಬರುತ್ತಿತ್ತು. 
ಆಗೆಲ್ಲ ಅಮ್ಮಮ್ಮ ಹೇಳುತ್ತಿದ್ದಳು, ""ಅಪೀ, 
ಹಂಗೆಲ್ಲ ಹಟ ಮಾಡಡ. ಹಾಂಗೆ ಕಿರುಮಂಡೆ ' 
ಬಾಚದ್ರೆ ಗಂಡ ವಪಾಕೆ ಬಾಳಸ್ತನಿಲ್ಕಡ. 
ಹೆಂಗಸಿಗೆ ಗಂಡ ಇದ್ರೆ ಯಲ್ಲವ. ಇಲ್ಲದ್ರೆ ಆ 
ಜನ್ಮ ಕುನ್ನೀಗೆ ಕೊಟ್ರೂ ಬೇಡ'' ಎನ್ನುತ್ತಿದ್ದಳು. 
ಆಗ ಅನು ನಾಚಿಕೊಂಡು, "“ಇಶ್ತೀ, ಅಮ್ಮಮ್ಮ 
ಯಲ್ಲದಕ್ಕೂ ಗಂಡ್ನಸುದ್ದೀನೇಯಪ, ಕವಳ ಸುಣ್ಣ 
ಹೆಚ್ಚಾಗಿ ಕೆಂಪಾರೂ ನೀ ಹೇಳೂದು ಗಂಡ್ನ ಸುದ್ದೀ 
ನೇಯ. ಬಡ ಬಡ ಜಡೆ ಹೆಣ್ಯೆ'' ಅನ್ನುತ್ತಿದ್ದಳು. 
ಒಮ್ಮೊಮ್ಮೆ ಹಾಗೆ ಎಜು "ನನ್ನಾ 
ದರೂ ನೆನಸಿಕೊಂಡು ಎರಡು ಹನಿ ಕಣ್ಣೀರು: 
ಹಾಕುವದೂ ಇತ್ತು. ಆಗೆಲ್ಲ ಆಯಿ ಹಲ್ಲು ಶ್ಯ 
ಮಸೆಯುತ್ತಲೇ ಬರುತ್ತಿದ್ದಳು. ""ಬರೀ ಆ ಕೂಸ್ನ 
ಮುಂದೆ ಕಣ್ಣೀರ್‌ ಹಾಕಿ ಹೆದ್ರಸಡಿ. ಬರ್‌ಬರಿತೆ 
ಕಣ್ಣೀರ್‌ ಹಾಕ್ತಿರಪ. ಯಾರಾರೂ ನೋಡೀರೆ 
ಆನೇ ಯಂತ ಮಾಡಿದ್ದನೋ ಅಂಬಂಗೆ'' 
ಎಂದರೆ ಅಮೃಮ್ಮನೂ ಬಿಡುತ್ತಿರಲಿಲ್ಲ, ""ಸಾಕೇ 
ಸಾಕು. ಕುಂಬ್ಧ ಕಾಯಿ ಕದ್ದವ್ರ ಕತೆ ಮಾಡಡ. 
ಕುರಬರೀತೆ ಕಾಲ್‌ ಕೆದ್ರಕಂಡ ಬಪ್ಪಾಂವ ಆನೋ 
ನೀನೋ. ನಿನ್ನೆ ಸಾಣೆಬಾರಾ ಹಾಕಂವ ಯನ್ನ | 
ಮಗ್ಗೆ ಸೈ. ಹಗ್ಗ ಮಡ್ಕೆ ಕುಣಸ್ತ ಅಂದ್ರೆ ಕುಡ್ತೆ . 
ನೀರೀಗೆ ಬಾಯ ಕಳೀತ್ಯಲೆ, ಆಗ ಅನೇಯ 
ಬಿಡ್ಡಲೆ ಬರವ್ಪು. '' ಆಗ ಕಣ್ಣೀರು ಹಾಕುವದು 
ಆಯಿಯ ಸರದಿ. ""ಆನು ಈ ಮನೆ ಹೊಸ್ಸ 
ಹೊಕ್ಕಿದಾರಿಬ್ರಿ ಇದೇ ಗೋಳು ನೋಡಿ. 
ವನ್ನಂದ್‌ ಸಾರಿ, ಜೀವಾರು ಯಂತಕ್ಕೆ ಇದ್ದನ 
ಹೇಳಿ ಕಾಣ್ತು'' ಎನ್ನುತ್ತಿದ್ದಳು. ಹೀಗೇ ಸಾಗುತ್ತಿತ್ತು. 
ಆದರೆ ಅಮ್ಮಮ್ಮನ ಆಳು ಯಾವಾಗಲೂ ಒಂದೇ 
ಕಾರಣಕ್ಕಿರುತ್ತಿತ್ತು. ""ನಮ್ಮಂಬವೈ ಹೇಳಿ ಕೈಯೆತ್ತಿ 
ಕೊಡ್ಡ ಅಂದ್ರೆ ಯಂತನು ಕೊಡ್ತಾಂಗಿಲ್ಕೆ ೮೩. 
ಬೇರೆಯವೈ ಸಾಯ್ದಿ, ಯನ್ನ ಹೊಟ್ಟಿಲ್ಲಿ ಹುಟ್ಟ 
ಮಗ್ಭೀಗ್‌ ಸಹ. ಯನ ್ನ ಜನ್ನಕಿಷ್ಟ ಬೆಂಕಿ ಹಾಕ" 


ಎಂದು ಶುರು ಮಾಡುತ್ತಿದ್ದಳು ಅಥವಾ ಹಾಗೆ 
ಹೇಳಿ ಮುಗಿಸುತ್ತಿದ್ದಳು. ಆಯಿ ತಿಂಗಳಲ್ಲಿ ನಾಲ್ಕು 
ದಿನ ಹೊರಗೆ ಕೂತಾಗ ಮಾತ್ರ ಅಮೃಮ್ಮನಿಗೆ 
ಪುರಸೊತ್ತಿಲ್ಲ. ಆದರೂ ಮಂಡೆ ಬಾಚುವದು, 
ಜಡೆ ಹೆಣೆದ ಮೇಲೆ ಕಿರುಮಂಡೆ ಬಾಚುವ 
ಶಾಸ್ತ್ರವನ್ನು ಮಾತ್ರ ಎಷ್ಟೇ ಗಡಿಬಿಡಿಯಲ್ಲೂ 
ಬಿಡುತ್ತಿರಲಿಲ್ಲ. ಹೀಗೇ ಅವಳ ಶಾಲೆಯ ದಿನಗಳ 
ನೆನಪಿನ ಜತೆ ಅಮ್ನಮ್ಮನ ದೈನಂದಿನ ಕೆಲಸ, 
ಅವರ ಮಾತುಕತೆಯ ಭಾಗವಾಗಿ ಬರುವ ತಾನು, 
ಏನೆಲ್ಲ ನೆನಪಾಗುತ್ತದೆ. 

ಅನು ತನಗರಿವಿಲ್ಲದಂತೆ ಬೆನ್ನಲ್ಲಿ ಹರಡಿ 
ನಿಂತ ಕೂದಲನ್ನ ಮುಟ್ಟಿ ಮುಟ್ಟಿ ನೋಡಿ 
ಕೊಂಡಳು. ನಗುಬಂತು. "ಕಿರುಮಂಡೆ ಬಾಚದ್ರೆ 
ಗಂಡ ವಪಾಕೆ ಬಾಳಸ್ತನಿಲ್ಲೆ?' ಎಂಬ. ಅಮ್ಮಮ್ಮನ 


ಮಾತು ನೆನಪಾಯಿತು. ಈಗವಳು ಕೂದಲನ್ನ 


ಕತ್ತರಿಸಿ ಕ್ಲಿಪ್‌ ಹಾಕುತ್ತಾಳೆ. 

“ಮಮ್ಮೀ ಎಷ್ಟೊತ್ತೆ ಕರೆಯೋದು”' 
ಎಂದು ಮಗ $ರಡದುಗಲೇ ಎಚ್ಚರ. " “ಬಂದೆ'' 
ಎಂದು ಗೇಟಿನೆಡೆ ಓಡಿದಳು. 

' ಮತ್ತೆ ಅದೇ ದೈನಂದಿನ ಕೆಲಸ. ಮಕ್ಕಳಿಗೆ 
ತಿಂಡಿ, ಕುಡಿಯಲು ಹಾಲುಕೊಟ್ಟು, ಅವರ 
ಜಗಳ ದೂರುಗಳನ್ನ ಸುಧಾರಿಸಿ, ತನ್ನ ಸಂಜೆಯ 
ಕೆಲಸವನ್ನು ಮುಗಿಸಿ, ಮಕ್ಕಳ ಜತೆ ತಾನೂ 
ಏನಾದರೂ ಓದುವು ಅಂತ ಕುಳಿತರೆ, ಮತ್ತೆ 
ಅದೇ ಹಳೆಯ ನೆನಪುಗಳ ಹಾಳೆಗಳು ಪರ 


ಗುಟ್ಟುತ್ತವೆ. ಅವಳ ಮದುವೆಯ ದಿನಗಳು ನೆನ್ನೆ 


ಮೊನ್ನೆಯ ಘಟನೆಗಳಂತೆ ಕಾಣುತ್ತದೆ. 
ಸುಧೀಂದ್ರ ಬೆಂಗಳೂರಿನ ಪ್ರತಿಷ್ಠಿತ 
' ಕಂಪನಿಯಲ್ಲಿ ಇಂಜಿನಿಯರ್‌ ಆಗಿದ್ದ. ಅವನ 
ಜತೆ ಅನೂಳ ಮದುವೆಯೆಂದಾಗ ಅವಳಿಗೆ ಸ್ವರ್ಗ 
ಮೂರೇ ಗೇಣು ಎನ್ನುವಂತಾಗಿತ್ತು. ಮಾತು 
ಮಾತಿಗೂ, "ಅನೂ, ಅನೂ' ಎಂದು ಸಿನಿಮಾ 
ಹೀರೋನ ಹಾಗೆ ಸುತ್ತು ಹೊಡೆಯುವ ಗಂಡ 
ಈಗಿನ ಸುಧೀಂದ್ರನೇ ಆಗಿದ್ದನೇ, ಅವಳಿಗೇ 


ನಂಬಲಾಗುತ್ತಿಲ್ಲ. ಆ ದಿನಗಳು ಅದೆಷ್ಟು ಬೇಗ 
ಕಳೆದುಹೋದವು ಅನಿಸಿತು. ಮದುವೆಯಾದ 
ಹೊಸತರಲ್ಲಿ ಯಾರದೋ ಮನೆಯ ಪಾರ್ಟಿಗೆ 
ಹೋಗುವುದಿತ್ತು. ಆಗ ಸುಧೀಂದ್ರ ಎಣ್ಣೆ 
ಹಚ್ಚಿಕೊಂಡು ಬಿಗಿಯಾಗಿ ಜಡೆ ಹೆಣೆದುಕೊಳ್ಳು 
ದ್ದ ತನಗೆ ಕೂದಲನ್ನ ಕತ್ತರಿಸಿ ಕ್ಲಿಪ್‌ ಹಾಕಲು 
ಒತ್ತಾಯಿಸಿದ್ದ. ಬಹುಶಃ ಒತ್ತಾಯವೆಂಬ ಶಬ್ದ 
ಈಗ ಸೇರ್ಪಡೆಯಾಗುತ್ತದೆ. ಏಕೆಂದರೆ ಆಗ 
ಅವನು ಏನು ಹೇಳಿದರೂ ತನಗೆ ಪ್ರಿಯ 
ವಾಗುತ್ತಿತ್ತು. ಸುಧೀಂದ್ರನ ಅಕ್ಷದ ಸುತ್ತ 
ಪರಿಭ್ರಮಿಸುವ ನಕ್ಷತ್ರ ಲೋಕದಲ್ಲಿ ತಾನು 
ವಿಹರಿಸುತ್ತಿದ್ದೆ. ಆಕರ್ಷಣೆಯ ಮಾದಕ ಲೋಕ 
ಅದು. ಮತ್ತೊಂದು ಭಿನ್ನ ಮಾತಿಗೆ, ವಿಚಾರಕ್ಕೆ 
ಅವಕಾಶವಿಲ್ಲದ ಶೂನ್ಯ ಲೋಕ. ಅವನ ಜಗತ್ತೂ 
ಸಹ ಆವಾಗ ಹಾಗೇ ಇದ್ದಿತ್ತೇನೋ. ಆದರೆ 
ಅವಳು ಆ ಬಗ್ಗೆ ಏನೂ ಹೇಳಲಾರಳು. ಅವಳಿಗೆ 
ಕೂದಲನ್ನ ಕತ್ತರಿಸುವಾಗ ತಾನೇನೋ ಆಧುನಿಕ 


ವಾಗುತ್ತಿದ್ದಂತೆನಿಸಿ ಒಳಗೊಳಗೇ ಖುಷಿಯೇ 
ಆಗಿತ್ತು. ಸುಧೀಂದ್ರ ಹೇಳಿದ್ದ, ""ಅನೂ, 
ಬೇಜಾರಾಯ್ತಾ. ಯೂ ಮಸ್ಟ್‌ ಚೇಂಜ್‌, 


ಫ್ಲೀಸ್‌.'' ಮದುವೆಗೆ ಮುಂಚೆ ಸಾಮಾನ್ಯವಾಗಿ 
ತನ್ನ ಓರಗೆಯವರೆಲ್ಲ ಹಾಕುವಂಥ ಉದ್ದ ಲಂಗ, 
ರವಿಕೆ ತೊಟ್ಟು, ಮುಂಗುರುಳನ್ನ ಚೂರೇ ಚೂರು 
ಕತ್ತರಿಸಬೇಕೆಂದರೂ ಮನೆಯಲ್ಲಿ ಬೈಯ್ಯಬಹು 
ದೆಂಬ ಭಯದಿಂದಿದ್ದವಳಿಗೆ, ಇಲ್ಲಿ ಸುಧೀಂದ್ರನೇ 
ಬ್ಯೂಟಿ ಪಾರ್ಲರಿಗೆ ಕಳಿಸುತ್ತಿದ್ದಾನೆ. ನಿಜ 
ವಾಗಲೂ ತನ್ನಂಥ ಪುಣ್ಯವಂತೆಯೇ ಮತ್ತೊಬ್ಬ 
ರಿಲ್ಲ ಅನಿಸುತ್ತಿತ್ತು. 

ತಾನು ಬೆಂಗಳೂರಿಗೆ ಬಂದು ಹೊಸ 
ಸಂಸಾರ ಹೂಡಿದಾಗ ಆಯಿಯೇ ಬಂದು ಎಲ್ಲ 
ಸಾಮಾನು ಜೋಡಿಸಿಕೊಟ್ಟು ಹೋಗಿದ್ದಳು. ಆಗ 
ದಿನಾ ಉಡಲೆಂದು ಹತ್ತಿಯ ವಾಯಲ್‌ ಸೀರೆಯ 
ಬದಲು ಬೆಂಗಳೂರಿನಲ್ಲಿರುವವಳೆಂದು ಎರಡು 
ಟೆರಿಕಾಟ್‌. ಸೀರೆಗಳನ್ನು ಕೊಡಿಸಿದ್ದಳು. ಅವೆಲ್ಲ 


59 


ಈಗ ಎಲ್ಲಿ ಹೋದವೋ. ಸೀರೆಯ ಬದಲು 
ಡ್ರೆಸ್‌ಗಳು ಬಂದವು. ದಪ್ಪ ಹಗ್ಗದಂಥ ಎರಡೆಳೆ 


ಕರಿಮಣಿ ಸರ ಹೋಗಿ ನಾಜೂಕಾದ ಚೈನ್‌ ಸರಕ್ಕೆ 


ತಾಳಿ ಹಾಕಿಸಿಕೊಂಡಳು. ಇಂಥ ಬದಲಾವಣೆ 
ಗಳಿಂದ ಅವಳ ಹುಟ್ಟಿದೂರಿನಲ್ಲಿ ಹುಯಿಲೆಬ್ಬಿಸಿದ್ದಳು. 
ಇಂಥ ಬದಲಾವಣೆಗೆಲ್ಲ ಸಣ್ಣಪುಟ್ಟ 


ಮಾತುಗಳೂ ಬಂದವು. ಆದರೆ ಗಂಡನ ಹೆಸರನ್ನು 


ಹಿಡಿದು ಕರೆದಾಗ ಮಾತ್ರ, ಸುಧೀಂದ್ರನ ಆಯಿ 
ಯಿಂದ ಹಿಡಿದು ಅಮೃಮ್ಮನ ವರೆಗೆ ಎಲ್ಲರೂ 
ಇವಳದು ಅತಿಯಾಯಿತು ಎಂದವರೇ. 
ಗಂಡಂದಿರಿಂದ "ಯಮ್ಮನೆದು, ಯಮ್ಮ ಪ್ರಾಣಿ' 
ಎನ್ನಿಸಿಕೊಳ್ಳುತ್ತಿದ್ದವರಿಗಂತೂ ಹೆಂಡತಿಯಾದವಳು 
ಗಂಡನ ಹೆಸದ್ದಿಡಿದು ಕರೆಯುವದು ಮಹಾ 
ಪಾತಕವೆನಿಸಿದ್ದು ನಿಜ. ಅಮೃಮ್ಮ ಕರೆದು ಹೇಳಿ 


ದ್ದಳು "ತಂಗಿ; ನೀ ಯಂತದೇ ಹೇಳು, ಗಂಡ್ನ 
ಹೆಸ್ರ ಹಿಡ್ದು ಕರದ್ರೆ ಗಂಡನ ಆಯುಸ್ತೇ ಕಡ್ಮೆ 


ಆಗ್ರಡ. ಹಿರಿಯವ್ಹ ಯಂತದಕ್ಕೆ ಮಾಡಿಟ್ಟಿದ್ದೋ 
ಹೇಳು? ನಮ್ಮ ವಳ್ಳೇದಕ್ಕೇಯ. ಯಷ್ಟಂದ್ರೂ 
ನಾವು ಹೆಂಗಸ್ರು. ತಗ್ಗೀ ಬಗ್ಗೀ ನಡದ್ರೇ ವಳತು. 
ಶಾಲೆ ಕಲ್ಪರೆ ಈ ನಮ್ನಿ ಮಳ್‌ರೂಪು ಶುರು ಅನ್ತು 
ಹೇಳೇಯ ಹಿಂದಕ್ಕೆ ಶಾಲೆಗೆ ಕಳಸ್ತಿದ್ದವಿಫ್ತೆ'' 
ಎಂದು ಉಪದೇಶ ಮಾಡಿದ್ದಳು. ಹಾಗೆ ಹೇಳಲು 
ಸುಧೀಂದ್ರನೇ ಹೇಳಿದ್ದಾನೆಂದು ಹೇಳಲು ಬಾಯಿ 
ತೆರೆದವಳು ಸುಮ್ಮನಾದಳು. ಯಾಕೆಂದರೆ ತನಗೋ 
ಆಧುನಿಕತೆಯ, ಗಂಡನ ಸಮಸಮ ನಡೆಯುವ, 
ಸ್ವಾತಂತ್ರ್ಯದ ಕಡೆ ದಾಪುಗಾಲು ಹಾಕುತ್ತಿದ್ದ 
ಭ್ರ ಮೆಯಲ್ಲಿ ಯಾವುದೂ ಕಿವಿಗೆ ಬೀಳುತ್ತಿರಲಿಲ್ಲ. 
ಈ ಭ್ರಮೆ "ಅನ್ನುವ ಶಬ್ದ ಕೂಡಾ ಇತ್ತೀಚೆಗೆ ತನ್ನ 
ಶಬ್ದಕೋಶದಲ್ಲಿ ಸೇರ್ಪಡೆಯಾಗಿದ್ದು. ತಾನಾವಾಗ 
ಪೇಟೆಯಲ್ಲೇ ಹುಟ್ಟಿ ಆಧುನಿಕತೆಗೆ ಸಹಜವಾಗಿ 
ತೆರೆದುಕೊಂಡವರಿಗಿಂತ ಹೆಚ್ಚಾಗಿ ಆಧುನಿಕವಾಗಿ 
ಕಾಣಲು ಪೈಪೋಟಿ ಮಾಡುತ್ತಿದ್ದೆ ಅಂದುಕೊಂಡಳು. 
ಮದುವೆಯೂ ಅಷ್ಟೆ. ಲಾಟರಿ ಹೊಡೆದ 
ಹಾಗೆ. ತನ್ನಕ್ಕ ಗಿರಿಜೆ ಯಾವಾಗಲೂ ಅಲವತ್ತು 


ಇವನ ಮೇ, 200% 


ಕೊಳ್ಳುವ ಹಾಗೆ ಹುಡುಗಿಯರಿಗೆ ಮದುವೆ 
ಯೆಂದರೇ ಒಂದು ಲಾಟರಿ. ಏನೂ ಆಗ 
ಬಹುದು. ತನ್ನನ್ನು ಆಯ್ಕೆ ಮಾಡುವಾ ಗ 
ಸುಧೀಂದ್ರನ ಶರತ್ತು ಏನೂ ಇರಲಿಲ್ಲ. "ಎಲ್ಲ 
ಅಪ್ಪ ಅಮ್ಮ ಹೇಳಿದಂಗೆ' ಎಂದಿದ್ದ. ಅತ್ತೆ 
ಹೇಳಿದ್ದರು, "ಯಮ್ಮನೆ ಸುಧೀಂದ್ರಂಗೆ ಕೂಸು 
ನೋಡಿದ್ಯೋ. ಕೂಸು ನೋಡೂಲೆ ಚಲೋ 
ಇರವಡ. ಕಲ್ತಿದ್ದೂ ಅಗವಡ. ಹಾಂಗೇಳ 
ನೌಕರಿಯಲ್ಲಿ ಮಾಡಸ್ತವಿಲ್ಲೆ. ಯಂಗಕ್ಕೆ 
ಯಂತ ಇಲ್ಲೆ. ಕೂಸು ಯಮ್ಮನೀಗೆಲ್ಲ ಹೊಂದ 
ಕಂಡಹೋದ್ರೆ ಸಾಕು'' ಎಂದಿದ್ದರು. ಆದರೆ ಠ 
"ಯಮ್ಮನಿಗೆ ಹೊಂದಕಂಡ್‌ಹೋದೈ ಸಾಕು 
ಎನ್ನುವ ತೀರಾ ಸಣ್ಣ ಮಾತು ಎಷ್ಟು ವಿಸ್ತಾರವ 
ಆಳವಾದ ಅರ್ಥವನ್ನು ಹೊಂದಿದೆ ಎನ್ನ ದ 
ಈಗ ತಿಳಿಯುತ್ತಿದೆ. 
ಮಡುವ ಮುಗಿದಾಗ ಮನೆಯವನ್ನೇ | 
ಏನೋ ಧನ್ಯರಾದ ಭಾವ. ಅಮೃಮೃನಂತು 
ಎಷ್ಟು ಸಂಭ್ರಮಿಸಿದ್ದಳೆಂದರೆ, “ಕೂಸೇ ನಿಃ 
ಪೂರ್ವಜನ್ಮದ ಪುಣ್ಯಕ್ಕೇಯ ಇಂಥ ವರ್ಪ 108 
ಸಿಕ್ಕಿದ್ದು' ಎನ್ನುವಾಗ ತಾನು ತಪ್ಪದೇ ಕುಡಿಮಂಠ 
ಬಾಚಿದ್ದರಿಂದಲೇ ಇಂಥ ಗಂಡ ಸಿಕ್ಕಿದ್ದಾಃ 9%: 
ಎಂಬಂತಹ ಭಾವವಿತ್ತು. ಆಗ ಆಯಿ ಸಹ 
ಬಿಡದೇ, “ನೋಡಿ ಆಗ, ತಂಗಿ ಶಾ ಲೇ ಗೆ 
ಹೋಷಾಕಾರೆ ಬೇಡ, ಕಳ್ಳಡ ಹೇಳಿ ಯನ್ನ ಜಿ 
ತಿಂದ್ರಿ. ಆನು ಹಟಮಾಡಿ ಶಾಲೇಗೆ ಲದ್ದಿ ಇ ; 
ವಪ ಸಂಜ: ಸಿಕ್ತು'' ಎಂದು ಹಂಗಿಸಿದ್ದಳು. 
“ಅನೂ, ಅನೂ ಬಾಗ್ಗ ತೆಗೆಯೇ, ರೂಮಲ್ಲಿ 
ಕೂತು ಏನು ಮಾಡ್ತಾ ಇದ್ದೀಯಾ? ಆಗಿಂದ ' 
ಹಾರ್ನ ಮಾಡ್ತಾ ಇದೀನೀ.'': (ಬೆಂಗಳ ರಿನ | 
ಮನೆಯಲ್ಲಿ ನಮ್ಮ ಆಡುಭಾಷೆಯನ್ನ ಆಡುವಂತಿಲ್ಲ.) ' 
""ಓ ಬಂದೆ, ಬಂದೆ'' ಎಂದಳು. 
"ಅಲ್ಲ: ಅನೂ ನನ್ನ ಟೈಮಿಂಗ್‌ ನಿನ್ಗೆ 
ಗೊತ್ತು. ದಿನಾ ಮಾಡೋ ಕೆಲ್ಸ ಇಷ್ಟೊಂದು" 


ಮಃ 


''`ಕೇರ್‌ಲೆಸ್‌. ಛಿ! ನಮ್ಮ ಆಫೀಸಿನ ಪ್ಯೂನ್‌ 


ಶಿವಣ್ಣನೇ ಸರಿಯಪ್ಪ. ಯೇನು ಚಕ್‌ ಚಕ್‌ ಅಂತ 
ಮಾಡ್ತಾನೆ. ಸರಿ ಸರಿ ಜಾಗ ಬಿಡು.'' ಎನ್ನುತ್ತಾ 
ಒಳಬಂದ. ಅಲ್ಲ ಸುಧಿ, ಈ ""ಅಂತ ಏನೋ 
ಹೇಳಲು ಹೊರಟಳು. ಆದರೆ ಯಾವ ವಾಕ್ಯವೂ 
ಬಾಯಿಂದ ಹೊರಡಲಿಲ್ಲ. ತಾನಿನ್ನುಮೇಲೆ 
"ಸುಧೀ, ಸುಧೀಂದ್ರ ಎಂದು ಕರೆಯಬಾರದು, 


“ರೀ, ಏನೂಂದ್ರೆ' : ಅಂತಲೇ. ಕರೆಯಬೇಕು 


ಅಂದುಕೊಂಡಳು. ಅವಳಿಗೆ ತೆರೆದ ಗೇಟಿನಿಂದ 
ಹಾಗೇ ಓಡಿಹೋಗಿಬಿಡಬೇಕೆನಿಸಿತು. ಆದರೆ 


. ಹೋಗುವದಾದರೂ ಎಲ್ಲಿಗೆ? ಮತ್ತೆ ಗಡಿಬಿಡಿ 


ಯಿಂದಲೇ ಒಳಬಂದು ಚೂರುಪಾರು ಉಳಿದ 


ಅಡುಗೆ ಕೆಲಸ ಮುಗಿಸಿ, ಸರಿಯಾಗಿ ಎಂಟೂ 
ವರೆಗೆಲ್ಲ ಟೇಬಲ್‌ ರೆಡಿ ಮಾಡಿದಳು. 

ಮಗಳು ಅನುಷ, ಈ ಊಟ ಬೇಡ 
ಬೇರೆಯದನ್ನ ಬಡಿಸು ಅಂತ ಹಟ ಹಿಡಿದಳು. 
ಅನೂಗೆ ಯಾಕೋ ರೇಗಿಹೋಯಿತು. ಗದರಿ 
ದಳು. ಆಗ ಸುಧೀಂದ್ರನೇ, ""ಹಾಗಲ್ಲ ಮರೀ, 


ಹೀಗೆ'' ಎಂದಾಗ ಮಗಳಿಗೆ ಖುಷಿ ಆಯಿತು. 
ಅನು ಯೋಚಿಸುತ್ತಾಳೆ. ಯಾಕೆ ಹೀಗಾ 
ಗುತ್ತಿದೆ. ಯಾರಾದರೂ ನೇರವಾಗಿ ಅವಳನ್ನ 
ಪ್ರಶ್ನಿಸಿದರೆ. ಅವಳಲ್ಲಿ ಉತ್ತರವಿಲ್ಲ. ನಿಜಕ್ಕೂ 
ಅವಳಿಗೆ ಮಾಡಲಾರದಷ್ಟು, ಬಿಡುವಿಲ್ಲದಷ್ಟು 
ಕೆಲಸವಿಲ್ಲ. ಬರೀ ಮನೆಯ ಚಾಕರಿಯಪ್ಪೆ. 
ಆದರೂ ಅವಳಿಗೆ ಇತ್ತೀಚೆಗೆ ಏನೋ ಆಯಾಸ. 
ಯಾರಲ್ಲಿಯೂ ಹೇಳಲಾರಳು. ಆವಾಗಿನ ಅನು 
ತಾನಲ್ಲ ಅನಿಸಿತು. ಹಾಗಿದ್ದರೂ ಸುರಳೀತ 
ವಾಗಿರುತ್ತಿತ್ತೋ ಏನೋ! ಕಳೆದ ಆ ದಿನಗಳಲ್ಲಿ 
ಇದು ಸುಧೀಗೆ ಇಷ್ಟ. ಈ ಬಣ್ಣ, ಈ ಹೂವು, ಈ 
ಸೀರೆ, ಹೀಗೇ... ಆದರೆ ಈಗ... ಸುಧೀಂದ್ರನೂ 


ಮೊದಲಿನಂತಿಲ್ಲ. ಆಗೆಲ್ಲ ನಾನು ರಾಜ ನೀನು 
ರಾಣಿ ಎಂಬಂತಿದ್ದ. ತಮ್ಮಿಬ್ಬರಾಚೆ ಏನಿತ್ತು.? 
ಏನೂ ಇರಲಿಲ್ಲ. ಆವಾಗೆಲ್ಲ ತಾವಿಬ್ಬರಿದ್ದೆವು. 
ಈಗ ಹಾಗಲ್ಲ. “ತಾನು, ತಾನೊಬ್ಬನೇ' 
ಎಂಬಂತಾಡುತ್ತಾನೆ. ತಾನು ಕೂಡಾ ನಿಧಾನವಾಗಿ 
ಹೇಳಹೆಸರಿಲ್ಲದಂತೆ ಕಳೆದುಹೋಗುತ್ತಿದ್ದೇನೆ. 


61 


ಕೆಲವೇ ದಿನಗಳಲ್ಲಿ ರಾಜ ರಾಣಿಯ ಜತೆ 


ರಾಜಕುಮಾರ ಬಂದ. ಅದೇ ಟಿಪಿಕಲ್‌ 
ಸೆರೆಲ್ಯಾಕ್‌ನೊಂದಿಗೆ ಬೆಳವಣಿಗೆ, ಆಮೇಲೆ 
ರಾಜಕುಮಾರಿ, ಅರಮನೆ, ನಾಯಿ, 


ಹೂದೋಟ, ಕಾರು. ಜಾಹಿರಾತುಗಳಲ್ಲಿ ಬರುವ 
ಸುಖೀ ಕುಟುಂಬದ ಹಾಗೆ. ಸುಧೀಂದ್ರ ಈ 
ಎಲ್ಲವನ್ನೂ ಪಡೆಯುವ ಪೈಪೋಟಿಯಲ್ಲಿ ರೇಸಿನ 
ಕುದುರೆಯಂತೆ ಓಡುತ್ತಿದ್ದ. ಆಗೆಲ್ಲ, ತಾನು 
. ಮಾಡಿದ್ದು, ಇದು ತನ್ನಿಂದಾಯಿತು, ಎಂಬಂತಹ 
ಮಾತುಗಳಿಂದ ತನ್ನ ಅಸ್ತಿತ್ರವನ್ನೂ ಡಿಪೋಸಿಟ್‌ 
ಮಾಡುತ್ತಾ ನಡೆದ. ಆದರೆ ತಾನೇನು 
ಮಾಡಬೇಕು? ನಿಮ್ಮೊಂದಿಗೆ ನಾನೂ ಇದ್ದೇನೆ 
ಎನ್ನಲು ಅವಳ ಹತ್ತಿರ ಏನಿದೆ. ಯಾರೊಂದಿ 
ಗಾದರೂ ದುಃಖ ತೋಡಿಕೊಳ್ಳುವಾ ಎಂದರೆ 
ಏನೆಂದು ಹೇಳುವದು? ಹೆಣ್ಣಾದವಳಿಗೆ ಇನ್ನೇನು 
ಬೇಕು ಎಂದಾರು. ಅಥವಾ "ಹುಚ್ಚು ಹಿಡಿದಿದೆ 
ಯೇನೇ ಎನ್ನಬಹುದು. ಅದಕ್ಕಿಂತ ಹೆಚ್ಚಾಗಿ ಎಷ್ಟು 
ಕೊಬ್ಬು ಎನ್ನಬಹುದು. ತಗ ಇತ್ತೀಚೆಗೆ 
ಅವಳು ಮೌನಿಯಾಗುತ್ತಿದ್ದಾಳೆ. 

ಈ ಮಧ್ಯೆ ಅನೂಗೆ ಊರಿಂದ ಕಾಗದ 
ಬಂದಿತ್ತು. ಅವಳ ಆಯಿ ಬರುತ್ತೇನೆಂದವಳು 
ಬರಲಾಗದಿದ್ದಕ್ಕೆ ಅಲವತ್ತುಕೊಂಡಿದ್ದಳು. "ಮಳೆ 
ಗಾಲ ಶುರುವಾಗಿದೆ, ಗದ್ದೆ ನೆಡುವದು, ತೋಟಕ್ಕೆ 
ಮದ್ದು ಹೊಡೆಯುವದು. ಶುರುವಾಗಿದೆ. ನ. 
ಭರಾಟೆಯಲ್ಲಿ ಮುಕುಳಿ ತುರಿಸಲೂ ಪುರಸೊ 
ತಿಲ್ಲದ ದಿನ' ಎಂದೆಲ್ಲಾ ಬರೆಸಿದ್ದಳು. ಹೌದು 
ಅಮ್ಮನಿಲ್ಲದಿದ್ದರೆ ಅಲ್ಲಿ ಅಪ್ಪನ ಕೈಕಾಲೇ 
ಆಡುವದಿಲ್ಲ. ಅಲ್ಲಿಯ "ವ್ಯವಸ್ಥೆಯೇ ಅಂಥದ್ದು. 
ಗಂಡು ಮಕ್ಕಳೇನೋ ಇದ್ದಾರೆ. ಆದರೂ ಆ 
ಮನೆಯ ವಹಿವಾಟಿನಲ್ಲಿ ಹೇಗೋ ಆಯಿ ಕೂಡಾ 
ಮುಖ್ಯಳಾಗಿಬಿಡುತ್ತಾಳೆ. ಏನೋ ತ್ತಿ 
ಘಟ, ತಾನು ಬರೀ ಸುಧೀಂದ್ರನ ಆಶ್ರಿ ತಳ್ಳು. 
ಬರೀ ಮಿಸೆಸ್‌ ಸುಧೀಂದ್ರ ಮಾತ್ರ. 
(ಮೊದಲೆಲ್ಲ ಯಾರಾದರೂ ಹೆಸರು ಕೇಳಿದರೆ 


ಭವನಂ ಮೇ, 2001 


k 


ಅನು ಸುಧೀಂದ್ರ ಅನ್ನಲು ಅದೆಷ್ಟು ಹೆಮ್ಮೆ" 


ಅನಿಸುತ್ತಿತ್ತು!) 

ಇತ್ತೀಚೆಗೆ ಬಿಡುವಿರುವಾಗಲೆಲ್ಲ ಅವಳು 
ಬಿಸಿಲುಮಚ್ಚಿನ ಮೇಲೆ ಹತ್ತಿ "ಸುಮ್ಮನೇ 
ಕೂತಿರುತ್ತಾಳೆ. ಅದೊಂದು ಚಟವಾಗಿಬಿಟ್ಟಿದೆ. 
ಮನೆಯ ಹಿಂದಿನ ಆ ದೊಡ್ಡ ಮೈದಾನ, ಅಲ್ಲಿ 
ಆಡುವ ಮಕ್ಕಳು, ಅದೇ ದೊಡ್ಡ ಆಲದ ಮರ, 
ಆ ಮರದ ಮೇಲೆ ಸದಾ ಗಿಜಿಗುಡುವ ಹಕ್ಕಿಗಳು, 


ಎಂದಾದರೊಮ್ಮೆ ಹಲ್ಲು ಕಿಸಿದು ಹೆದರಿಸುವ ' 


ಮಂಗ. ಹಾಗೇ ಈ ಕಡೆ ತಿರುಗಿದರೆ 


ಮನೆಯೆದುರಿನ ದೊಡ್ಡ ರಸ್ತೆ. ಅದರಲ್ಲಿ ಹೋಗಿ 


ಬರುವ ವಾಹನಗಳು. ಅದರ ಮೇಲೆ ಕುಳಿತು ' 


ಸವಾರಿ ಮಾಡುವ ತರತರದ ಜನರು. 


ಯುನಿಫಾಮ್‌ನಲ್ಲಿ ಹೋಗುವ ಸ್ಕೂಲ್‌ ಮಕ್ಕಳು. ' 


ತರಕಾರಿಯವರು, ಚಿಂದಿ ಆಯುವವರು, 
ತರಹಾವರಿ ಜನರ ಛೋಕವೇ ತೆರೆಯುತ್ತದೆ. 
ಹಾಗೆ ಕುಳಿತು ನೋಡುವಾಗ ವಾಹನಗಳಲ್ಲಿ 
ಗಂಡನ ಹಿಂದೆಯೋ, ಪಕ್ಕದಲ್ಲಿ ಕುಳಿತೋ 
ಹೋಗುವ ಅಸಂಖ್ಯ ಹೆಂಗಸರಲ್ಲಿ ತನ್ನನ್ನು 
ಹುಡುಕುತ್ತಾಳೆ. 

ಸುಂದರವಾಗಿ" ಮೇಕಪ್‌ ಮಾಡಿ 
ಕೊಂಡು, ತುಟಿಗೆ ಲಿಪ್‌ಸ್ಟಿಕ್‌ ಬಳಿದು, ಟೂ 
ವ್ಹೀಲರಿನಲ್ಲಿ ಗಂಡಸಿನ ಹಿಂದೆ ಕುಳಿತು, 
ಮುಂದಿರುವ ಗಂಡಸಿನ ಹೊಟ್ಟೆಯನ್ನ ಬಳಸಿ 
ಹಿಡಿದು ಹೋಗುವ ಹೆಚ್ಚಿನ ಹೆಂಗಸರ ಮುಖ 
ದಲ್ಲಿ ಅದೆಷ್ಟು ಆತ್ಮವಿಶ್ವಾಸ, ಭದ್ರತೆಯ ಭಾವ. 

ಆ ದಿನ ಮಕ್ಕಳ ಮಾರ್ಕ್ಸ್‌. ಕಾರ್ಡ್‌ 


ನೋಡಿ ಸುಧೀಂದ್ರ ರೇಗಿದ್ದ, "ಯಾಕೆ ಅನೂ, 
ಇತ್ತೀಚೆಗಂತೂ ನೀನು ಒಂಥರಾ ಇರ್ತೀಯ. : 


ಅಲ್ಲ ಸುಸ್ತಾಗಿ ಆಫೀಸಿಂದ ಬಂದ್ರೆ ಮನೆಲ್ಲೂ 
ಗೋಳು. ನಾನು ಇಷ್ಟೆಲ್ಲ ಮಾಡೀದೀನಿ ಛೆ, 
ನಿನಗೇನಾಗಿದೆ ಅಂತ. ಬೆಳಗಿಂದ ಸಂಜೇವರೆಗೂ 
ಕಡ್ಡು ಗುಡ್ಡೆ ಹಾಕೋದು ಏನಿರುತ್ತೆ, ಅಬ್ಬಬ್ಬ 
ಅಂದ್ರೆ... ಅಲ್ಲ ಕಣೆ, ನನ್ನ ಮಕ್ಕಳನ್ನ 


Me ಸಗ ರ್‌ 


ಗಮನಿಸೋವಷ್ಟು ಪುರಸೊತ್ತಿಲ್ಲಾಂದ್ರೆ.... ಕರ್ಮ 
ಕರ್ಮ''. ಅವಳಿಗೆ ಗೊತ್ತು, ಈಗ ಗದರುವ 
ಸುಧೀಂದ್ರ ರಾತ್ರಿ ರಮಿಸುತ್ತಾನೆ. "ಯಾಕೆ ಅನು, 
ಮೈ ಹುಷಾರಿಲ್ಲ. ಡಾಕ್ಟಿಗೆ ತೋರಿಸ್ಕೋಬಾರ್ಟ' 
ಅಂತ. ಆಗ ಅವಳಿಗೆ ಜೋರಾಗಿ ಇದ್ದಷ್ಟು ಶಕ್ತಿ 
ಹಾಕಿ, "ಯಲ್ಲಾದಕ್ಕೂ ಡಾಕ್ಟ್ರ ಹತ್ರ ಔಸ್ಷಿ ಇರುತ್ತೆ!' 
ಅಂತ ಕೂಗಬೇಕು ಅನಿಸಿದೆ. ಆದರೆ ಧ್ವನಿ 
ಹೊರಬರುವದೇ ಇಲ್ಲ. 

ಇತ್ತೀಚೆಗೆ ಇಂಥ ಪ್ರಸಂಗಗಳಲ್ಲಿ ಅವಳೂ 
ಗೊಣಗುತ್ತಾಳೆ. ಆಗೊಮ್ಮೆ ಸುಧೀಂದ್ರ ಹೇಳಿದ್ದ, 
“ಗೊಣಗೋದು ಯಾಕೆ, ಏನು ನಿನ್ನ 
ತೊಂದ್ರೆ?'' ಧ್ವನಿಯಲ್ಲಿ ಕಾಠಿಣ್ಯವಿತ್ತು. ಅದ 
ಕ್ಕಿಂತ ಹೆಚ್ಚಾಗಿ ತನ್ನ ಮಕ್ಕಳ ಯೋಗಕ್ಷೇಮಕ್ಕಾಗೇ 
ನೀನಿರಬೇಕಾದ್ದು ಎಂಬಂತಹ ಆರೋಪವಿತ್ತು. 

ಇಂತಹದೇ ಪಿರಿಪಿರಿ, ಜಗಳ ರಾಗ 
ಮಾಮೂಲಿ ಆಯಿತು. ಸುಧೀಂದ್ರನೂ 
ಇತ್ತೀಚೆಗೆ ಹೆಲ್ಪ ಕ್ಷಬ್‌, ಫ್ರೆಂಡ್ರು ಅಂತ ಹೊರಗೇ 
ಕಳೆಯುತ್ತಿದ್ದ. ಅದಾದ ಮೇಲೆ ಅದೇನೋ 
ದೊಡ್ಡ pಂjೇಂt ಬೇರೆ. ಒಟ್ಟಿನಲ್ಲಿ ಅವನ ದೈತ್ಯ 
ಬೆಳವಣಿಗೆಯ ಮುಂದೆ ಅನು ಇರಲೇ ಇಲ್ಲ. 

ಅನು ಎಷ್ಟೋ ಸಾರೆ ಯೋಚಿಸುತ್ತಾಳೆ. 
ಮೊದಮೊದಲು ತುಂಬಾ ಪ್ರಿಯವಾದ, 
ತನ್ನಂತಹ ಭಾಗ್ಯವಂತರಿಲ್ಲ ಎನ್ನಿಸುವಂತಹ 
ಕ್ರಿಯೆಗಳೇ ಇಂದು ಅವಳಿಗೆ ಏನೋ ಒತ್ತಡದ 
ಹುನ್ನಾರ ಎನಿಸುತ್ತಿದೆ. ಇಂತಹ ವಿಷಯವನ್ನ 
ಯಾರ ಹತ್ತಿರವೂ ಹೇಳಿಕೊಳ್ಳುವಂತಿಲ್ಲ. ಹೇಳಲು 
ಏನಿದೆ. ಸಾಕ್ಷಿ ಇಲ್ಲದೇ ಕೋರ್ಟ್‌ ಹತ್ತಿದಂತೆ, 
ದುಃಖ ಅಂದರೆ ಯಾರಾದರೂ ನಗುತ್ತಾರೆ ಅಷ್ಟೆ. 
ಗೆಂಡ ಕುಡಿದು, ಜೂಜಾಡಿ, ದೈಹಿಕ ಹಿಂಸೆ 
ಕೊಡುತ್ತಾನೆ ಎಂದರೆ ಯಾರಾದರೂ ಹೌದಪ್ಪ 
ಅನ್ನಬಹುದು. ಅದೇನೂ ಇಲ್ಲದಾಗ ಈ ವ್ಯವಸ್ಥೆ 
ಯಲ್ಲಿ ದುಃಖ ಎಂದು ಸಾಬೀತುಪಡಿಸುವು 
ದಾದರೂ ಹೇಗೆ? 


ಎಷ್ಟೋ ಸಾರೆ ಸುಧೀಂದ್ರನನ್ನು ನೋಡಿ 
ಅವಳಿಗೆ : ಅನುಕಂಪ ಆಗುತ್ತದೆ. ಅವನೂ 
ಆಫೀಸಿನಲ್ಲಿ ಕೆಲಸದ ಒತ್ತಡ ಅನ್ನುತ್ತಿರುತ್ತಾನೆ. 
ಎಷ್ಟೋ ಸಾರೆ, ತನ್ನನ್ನೇ ನಿಂದಿಸಿಕೊಳ್ಳುತ್ತಾಳೆ. 
ಹಾಗಾದರೆ ಬದಲಾದವನು ಸುಧೀಂದ್ರನಲ್ಲ. 
ಅವನು ಮೊದಲೂ ಹಾಗೇ ಇದ್ದ. ಆದರೆ ತನಗೆ 
ಅರಿವಿರಲಿಲ್ಲ ಅಷ್ಟೆ. ಬದಲಾದವಳು ತಾನು. 
ಅವಳು ಸಣ್ಣವಳಿರುವಾಗ ಅಮ್ಮಮ್ಮ ಏನೆಲ್ಲ 
ಹೇಳಿಕೊಟ್ಟಿದ್ದಳು, ಒಟ್ಟಿನಲ್ಲಿ ಅವಳು ಮನೆ 
ವಾರ್ತೆಯ ಪಾಠಗಳನ್ನ ಅರೆದು ಕುಡಿಸುತ್ತಿದ್ದಳು. 
ಆದರೆ ತಾನು ಹೀಗೇಕೆ? ಅವಳು ಹೇಳಿಕೊಟ್ಟಂತೆ 
ಯೋಚಿಸಲೂ ಮನಸ್ತು ದಂಗೆ ಏಳುತ್ತದೆ. 

ಈ ನಡುವೆ ಅನು ಅಮ್ಮನ ಮನೆಗೆ 
ಮಕ್ಕಳೊಟ್ಟಿಗೆ ಹೋಗಿದ್ದಳು. ಅವಳಕ್ಕ 
ಗಿರಿಜೆಯೂ ಮಕ್ಕಳೊಟ್ಟಿಗೆ ಬಂದಿದ್ದಳು. ನಾಲ್ಕು 
ದಿನ ಮನೆಯ ಸೂರು ಹಾರಿಹೋಗುವಷ್ಟು 
ಗೌಜಿ. ಅಕ್ಕ-ತಂಗಿಯರಂತೂ ಮಾತಾಡಿದ್ದೇ 
ಮಾತಾಡಿದ್ದು. ಮದುವೆಗೆ ಮುನ್ನ ಸುಮಾರು 
ವರ್ಷ ಮಾತುಬಿಟ್ಟವರು ಈಗ ಕಷ್ಟ ಸುಖ 
ಹೇಳಿಕೊಂಡಿದ್ದೇ ಹೇಳಿಕೊಂಡಿದ್ದು. ಅವಳೇನೋ 
ಹೇಳಿಕೊಂಡಳು, ಆದರೆ ಇವಳೇನು ಹೇಳಿಕೊಳ್ಳ 
ಬೇಕು? ಮಾತು ಅಮ್ನಮ್ಮನ ಕಡೆ ತಿರುಗಿತು. ' 

ಅನ್ನಪೂರ್ಣೆಗಿಂತ (ಅನು) ದೊಡ್ಡವ 
ಳಾದ ಗಿರಿಜೆಯನ್ನ ಕಂಡರೆ ಅಮೃಮ್ಮನಿಗೆ ಆಗು 
ತ್ತಿರಲಿಲ್ಲ. ಅವಳು ಏನಾದರೂ ನೆಪ ಮಾಡಿ 
ಕೊಂಡು ಬೈಯ್ಯುತ್ತಿದ್ದಳು. ಒಮ್ಮೆಯಂತೂ 
ಗಿರಿಜೆ, "ಅಮ್ಮಮ್ಮ ಹುಳ್ಳಿ' ಎಂದು ಸಿಟ್ಟು 
ಮಾಡಿದ್ದಳು. ಆಗ ಅಮ್ಮಮ್ಮ ಆವೇಶ 
ಬಂದವಳಂತೆ ಕಣ್ಣೀರು ಹಾಕುತ್ತಾ, "ಅಮ್ಮಮ್ಮ 
ಹುಳ್ಳಿ ಹುಳ್ಳಿ ಹೇಳ್ತೆಯಲೆ, ನೀ ಸರಿ ಇದ್ಯೋ, 
ಮನ್ನೇಯ ಆನು “ತಂಗಿ ಹೇಳಡ' ಹೇಳಿ 
ಧರ್ಮಸ್ಥಳದ ದೇವರಾಣೆ ಹಾಕಸ್ತೆ. ನೀನು 
ಕೇಫ್ಲಯೋ? ಯಲ್ಲ ಹೋಗಿ ಅಮ್ಮಂಗೆ ಚಾಡಿ 
ಹೇಳ್ತೆ, ಮನೆ ಕುರುಕ್ಷೇತ್ರ ಆಗ್ಟೋತು. ಅಷ್ಟಕ್ಕೂ 


63 


ಆನು ಯಂತ ಮಾಡಿದ್ದಿ ಶಾರದೆಗೆ? ಬರೀ ನಾಲ್ಕು 
ಮುಷ್ಟಿ ಹುಳಿಪುಡಿ, ನಾಲ್ಕೇ ನಾಲ್ಕು ಕೊಂಬು 
ಅರಿಷ್ಟ ಕೊಟ್ಟಿದ್ದ ಹೌದು. ಆನೇನು ಸಾಮ್ರಾಜ್ಯ 
ಕೊಟ್ಟಿದಿದ್ದೋ. ನಿನ್ನಪ್ಪ ಪಾಲ ಹರ್ದು ಕೊಟ್ಟಿದ್ದೋ, 
ನಿನ್ನ ಆಯಿ ಅದನ್ನೇ ಹಿಡ್ಕಂಡು ತಲೆ ಮೇಲೆ 
ಜರಿತಲೆ ಯಂದು ಹೇಳೂದು ಮೂರು ಕಾಸು 
ಹೇಳಿ ಇದ್ದಿದ್ರೆ... ಸುಟ್ಟಬಿದ್ದ ಜನ್ಮ ಎಂದು 
ಗೋಳಾಡಿದ್ದಳು. | 

ಆಯಿ ಅಮೃಮ್ಮನ ಜಗಳದಲ್ಲಿ ಯಾವಾ 
ಗಲೂ ಗಿರಿಜೆ ಆಯಿಯ ಪರವಾಗಿಯೂ, 
ಅನ್ನಪೂರ್ಣೆ ಅಮೃಮ್ಮನ ಪರವಾಗಿಯೂ 
ಇರುತ್ತಿದ್ದರು. 

ಅಮ್ಮಮ್ಮ ಯಾರಾದರೂ ನೆಂಟರು ಮನೆಗೆ 
ಬಂದರೆ ಅನ್ನಪೂರ್ಣೆಯನ್ನು ಎದುರೆದುರೇ 
ಹೊಗಳುತ್ತಿದ್ದಳು. "ಗಿರಿಜೆ ಹಂಗಲ್ಲ' ಎಂದೂ 
ಸೇರಿಸುತ್ತಿದ್ದಳು. ಆಗೆಲ್ಲ ಗಿರಿಜೆಗೆ ಎಲ್ಲಿಲ್ಲದ 
ಸಿಟ್ಟು. 

ಹೀಗೆ ದೊಡ್ಡವರಿಗೆ ಒಳ್ಳೆಯವಳಿನಿಸುವ 
ಸ್ಪರ್ಧೆಯಲ್ಲಿ ಅನು ಗೆದ್ದಿದ್ದಳು. ಗಿರಿಜೆ ಸೋತು, 
ಇಬ್ಬರೂ ಮಾತು ಬಿಟ್ಟಿದ್ದರು. ಈಗ 
ಮಾತಾಡುವದು ಗಿರಿಜೆಯ ಸರದಿ, ಅವಳಿಗೆ 
ಮಾತಾಡಿದಷ್ಟೂ ಕಡಿಮೆ. ಅವಳು ಹೇಳಿದ್ದಳು 
“ತಂಗಿ ವಂದ ಮನೆ ದೋಸೆ ಕನ್ನಾರೆ, ವಂದ್‌ 
ಮನೆ ದೋಸೆ ಬಂಡಿ ಕನ್ನು. ಯನ್ನ ಕತೆ 


ಟೈ 


USN ಅಸ್ಟೆ. ಇ 
೧978 ' ಯೂಟವಾಗಲಾ oor MYST ಜಾ 


1 8ಸ್‌ ಉದಾಟೌೆಯೇ ದಗ ಓಲ ಉಂ 


ಮತ್ಯಾತದು, ಯಮ್ಮನೆಯವ್ಹು, ಬರೀ 
ಇಸ್ಪೀಟಾಡ್ರವೆ, ಮನೆಲ್ಲಿ ಯೇನಾರು ತಿಥಿ, 
ದೇವಕಾರ್ಯ ಆದರೆಂತೂ, ಮನೆಲ್ಲೆ ಇಸ್ಪೀಟ್ನ 
ಮಂಡ ಹಾಕ್ರೊ. ಆನೇನು ಮದ್ಯನಾಂಗಿಲ್ಲೆ 


ಬಿಡು. ಆದ್ರೂ...” ಅನೂ ಏನು ಹೇಳಿ 
ಯಾಳು? ಅವಳ ದುಃಖವನ್ನ, ಸಾಬೀತು 
ಮಾಡುವುದಾದರೂ ಹೇಗೆ? 


ಅನೂಗೆ ಚೆನ್ನಾಗಿ ನೆನಪಿದೆ; ಅನು 
ಮದುವೆಯಾದಾಗ ಎಲ್ಲರಿಗಿಂತ ಹೆಚ್ಚು ಹೊಟ್ಟೆ 
ಉರಿಸಿದ್ದು ಗಿರಿಜೆಯನ್ನ. ತನ್ನ ಸುಖಕ್ಕೆ ವೈಭವಕ್ಕೆ 
ಮನಸ್ಸಿನಲ್ಲೇ ಕರುಬಿದರೂ ಬಾಯಿಬಿಟ್ಟು 


ಹೇಳಿದ್ದಳು. ""ತಂಗಿಃ ಯಲ್ಲದಕ್ಕೂ ಯೋಗ ' 


ಬೇಕೆ, ಏನೇ ಹೇಳು. ನಿನ್ನ ನಸೀಬು ಚಲೋ 
ಇದ್ದು'' ಹಾಗೆ ಹೇಳುವಾಗ ತನ್ನದು ಖೊಟ್ಟೀ 
ನಸೀಬ ಎಂದು ಅದೆಷ್ಟು ಅಲವತ್ತುಕೊಂಡಿದ್ದಳು. 

ಅವರು ಅದೆಲ್ಲ ನೆನಪಿಸಿಕೊಂಡು 
ಮಾತಾಡುವಾಗ “ಇಲ್ಲೆ ಅಕ್ಕಯ್ಯ, ಪರಿಸ್ಥಿತಿ ಸ್ವಲ್ಪ 


ಹೆಚ್ಚು ಕಡಿಮೆ ಇದ್ದಿಕ್ಕು ಆದ್ರೆ...'' ಅಂತ ' 
ಹೇಳಲು ಹೊರಟಿದ್ದಳು. ಆದರೆ ತನ್ನ ಮಾತು ' 


ಅಕ್ಕನವರೆಗೆ ಮುಟ್ಟಲಿಕ್ಕಿಲ್ಲ ಎನಿಸಿ ಅನು 
ಮೌನಿಯಾದಳು. 


ಘ್‌ 


ಲಾಲೂ ಹೇಡಿ 


| 


ವಿವೇಕ ಶಾನಭಾಗ 
ಆಸನ ಕುತೂಹ 


ಮೊದಲ ಪುಟಗಳು 


ಬ೦ದು ಪುಸ್ತಕವನ್ನು ಎತ್ತಿಕೊಂಡಾಗ, ಬೆನ್ನುಡಿಯ ನಂತರ ಓದುವುದು ಪುಸ್ತಕದ ಮೊದಲ 
ಪುಟಗಳನ್ನು. ಅದರಲ್ಲೂ ಲೇಖಕರ ಮಾತುಗಳನ್ನು. ಇವುಗಳನ್ನು ಎರಡು ಮಾತು, ಮೊದಲ ಮಾತು, 
ಅರಿಕೆ, ಓದುವ ಮುಂಚೆ ಹೀಗೆಲ್ಲ ನಾನಾ ರೀತಿಯಿಂದ ಕರೆದಿದ್ದಾರೆ. ಇವೆಲ್ಲವೂ ಆ ಲೇಖಕರ ಒಳಗನ್ನು 
ಒಂದಿಷ್ಟು ತೋರಿಸುವ ಚಿಕ್ಕ ಕಿಂಡಿಗಳು. ಲೇಖಕನ ಸಾಹಿತ್ಯಿಕ ನಂಬಿಕೆಗಳು, ಸ್ನೇಹಿತರು, ತುಂಟತನ, 
ಅಸಮಾಧಾನ, ಸರೀಕರ ಜೊತೆಯ ಜಗಳಗಳು ಇತ್ಯಾದಿಗಳೆಲ್ಲ ಇಲ್ಲಿ ಸ್ವಂತ ಮಾತುಗಳ ಲೇಪದೊಡನೆ 
ಕಾಣಿಸಿಕೊಳ್ಳುತ್ತವೆ. ಇವೆಲ್ಲ, ಬರಹಗಾರನ ಬಗ್ಗೆ ಅವನ ಕೃತಿಗಳಿಂದ ಹೊರತಾದ, ಮಿಂಚಿನಂಥ ಒಂದು 
ನೋಟ ಒದಗಿಸುವ ಸಾಲುಗಳು. ಯಾವ ಪುಸ್ತಕ ಎತ್ತಿಕೊಂಡರೂ, ಅದನ್ನು ಓದುವ ಇರಾದೆ 
ಇಲ್ಲದಾಗ್ಯೂ ಈ ಮೊದಲ ಮಾತುಗಳತ್ತ ಒಮ್ಮೆ ಕುತೂಹಲದ ಕಣ್ಣು ಹಾಯುತ್ತದೆ. 

ಕಾಲ ಕಳೆದಂತೆ ಈ ಮುನ್ನುಡಿಗಳೆಲ್ಲ ಹೆಚ್ಚು ಹೆಚ್ಚು ಆಸಕ್ತಿಪೂರ್ಣವಾಗಿ ತೋರುತ್ತವೆ. ಹಳೆಯ 

ಪುಸ್ತಕಗಳನ್ನು ತಿರುವಿ ಹಾಕುತ್ತ ಆ ಮೊದಲ 'ಮಾತುಗಳನ್ನು ಬರೆದ ಸಂದರ್ಭವನ್ನು ಊಹಿಸುವುದು, ಅವುಗಳ 
ಮಹತ್ವವನ್ನು, ಈಗ, ಕಾಲದ ಈ ತುದಿಗೆ ನಿಂತು ನೋಡುವುದು ಒಂದು ವಿಶೇಷವಾದ ಅನುಭವ. 
ತೇಜಸ್ವಿಯವರ "ಅಬಚೂರಿನ ಪೋಸ್ಟಾಫೀಸು' ಸಂಕಲನಕ್ಕೆ ಅವರೇ ಬರೆದ ಮಾತುಗಳು, ತಿರುಮಲೇಶ್‌ 
ತಮ್ಮ "ಮಹಾಪ್ರಸ್ಥಾನ' ಸಂಕಲನಕ್ಕೆ ಬರೆದ ಮುನ್ನುಡಿಗಳನ್ನು ಈಗ ಗಮನಿಸುವ ಮಹತ್ವದ ಬಗ್ಗೆ ಮತ್ತೆ 
ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸದ್ಯ ಚಾಲ್ತಿಯಲ್ಲಿರುವ ಪಂಥವನ್ನೋ, ಕಥನಕ್ರಮವನ್ನೋ ಪರೀಕ್ಷಿಸುವ, 
ಅವುಗಳಿಗೆ ಸವಾಲೊಡ್ಡುವ ಇಂಥ ಮುನ್ನುಡಿಗಳಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನವಿದೆ. ಇಂಥ 
ಮುನ್ನುಡಿಗಳನ್ನೂ, ಮೊದಲ ಮಾತುಗಳನ್ನೂ ನೋಡುತ್ತ ಹೋಗುವುದಂ0060 ಕೀವಲ ಈ ದಾಖಲೆಗಳ 
ಮೇಲಿನಿಂದಲೇ. ಪ್ರಚಲಿತವಾದುದಕ್ಕಿಂತ ಭಿನ್ನವಾದ ಇನ್ನೊಂದು ಸಾಹಿತ್ಯ ಚರಿತ್ರೆ ಯನ್ನು ಕಾಣಿಸುವುದು 
ಸಾಧ್ಯವಿದೆ. ಇಂಥದ್ವಕ್ಕ ವೈಯಕ್ತಿಕವಾದ ತುರ್ತು. ಮತ್ತು ಸಹಾನುಭೂತಿಯ ಸ್ಪರ್ಶ ಜಾ ಸಾಧ್ಯವಿದೆ. 
ಸಾಹಿತ್ಯಪ್ರಿಯರೆಲ್ಲರ ಮನಸ್ಸಿನಲ್ಲಿ ಇಂಥದೊಂದು ಚರಿತ್ರೆ ಇದ್ದೇ ಇರುತ್ತದೆ ಎಂದು ನನ್ನ ನಂಬಿಕೆ. 


63, 


ತಟ ಸ ಬಟ 


| 


"ನಾನಲ್ಲ' ಎಂಬ ತಮ್ಮ ಕಥಾ ಸಂಕಲನವನ್ನು ಕಿ.ರಂ. ನಾಗರಾಜ ಮತ್ತು ಟಿ.ಎನ್‌. ಸೀತಾರಾಮರಿಗೆ 
ಅರ್ಪಿಸಿ ಅದಕ್ಕೆ ಲಂಕೇಶ್‌ ಬರೆದ ಕೆಲವು ಸಾಲುಗಳನ್ನು ಗಮನಿಸಿ: 

ಎಲ್ಲವೋ ಹುಡುಗರೆ, ನೀವು ನನ್ನ ಜೊತೆ 

ಹಾಳಾಗುವುದು ಖರೆ, 

ನೀವಲ್ಲದೇ ಉಂಡು ತೇಗುವ ಜಾಣರು 

ನನಗೆ ಗುರಿಯಾಗುವರೆ? 

ಈ ಇಷ್ಟೇ ಮಾತುಗಳಲ್ಲಿ ಲಂಕೇಶ್‌, ಆ ಹೊತ್ತಿನಲ್ಲಿ ಜೀವನದ ಬಗೆಗಿನ ಅವರ ನಿಲುವು, ತಮಗೆ 
ಮತ್ತು ತಮ್ಮ ಸ್ನೇಹಿತರಿಗೆ ಯಾವುದು ಪ್ರಿಯ, ಆ ಸ್ನೇಹಿತರು ಯಾವ ರೀತಿಯವರು, ತಾವು ಯಾವುದನ್ನು 
ಜೀವನದಲ್ಲಿ ಮಹತ್ವದ್ದೆಂದು ಭಾವಿಸುತ್ತಾರೆ-ಮುಂತಾದ ಎಲ್ಲವನ್ನೂ ಹೇಳಿದಂತಿದೆ. ಅಂತೆಯೇ ಅವರು 
ಪುಸ್ತಕವೊಂದನ್ನು ಅರ್ಪಿಸುತ್ತ ಬರೆದ, "ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಗೋಪಾಲಕೃಷ್ಣ 


aN ದ ರೀತಿಯಲ್ಲಿ ಅಡಿಗರನ್ನು ಹೊಗಳುವುದಕ್ಕೂ, 
ಸ್ಯ ರ ಹಿ ಬ" ತೆಗಳುವುದಕ್ಕೂ ಬಳಕೆಯಾಯಿತು. 
ಸ್‌ "ಕಾನೂರು ಹೆಗ್ಗಡಿತಿ'ಗೆ ಕುವೆಂಪು ಬರೆದ 


ಹ ಸಂದ 
“ease 


ಅನ್ನುವುದರ ಕಲ್ಪನೆ ಕೊಡುವಂತಿದೆ. 
“ಕಾದಂಬರಿಯೆಂದರೆ ಕರತಲ ರಂಗಭೂಮಿ; 

ಸ ಅಂಗೈ ಮೇಲಣ ನಾಟಕಶಾಲೆ' ಎಂದು 
ನನ ಹ ಶುರುವಾಗುವ ಈ ಒಂದೂವರೆ ಪುಟದ 
ಭಳ ಸ ಮಾತುಗಳನ್ನು ಓದುತ್ತಿದ್ದಂತೆ ಥಟ್ಟನೆ ಹಲವು 
ಚಿತ್ರಗಳು ಕಣ್ಣಮುಂದೆ ನಿಲ್ಲುತ್ತವೆ. 
ರಸಾಸ್ವಾದನೆಯ ಬಗ್ಗೆ ಹೇಳುತ್ತ, ಈ ಕೃತಿಯ 
ಓದಿಗೆ ಅನುವಾಗುವುದಕ್ಕೆ ಬೇಕಾದ 
ತಯಾರಿಯತ್ತ ಗಮನ ಸೆಳೆಯುವಂತೆ ಕುವೆಂಪು 
ಈ ಮಾತುಗಳನ್ನು ಹೇಳುತ್ತಾರೆ: "ಇಲ್ಲಿ 
ಚಿತ್ರಿತವಾಗಿರುವುದು ಮಲೆನಾಡಿನ ಬಾಳಿನ 
ಕಡಲಿನಲ್ಲಿ ಒಂದು ಹನಿ... ಹೊಸ ಊರಿಗೆ 
ಹೋಗುವವರು ಅಲ್ಲಿಯ ಜನ ಮತ್ತು ಜೀವನದ ವಿಚಾರವಾಗಿ ತಟಕ್ಕನೆ ಯಾವ ನಿರ್ಣಯಗಳನ್ನೂ 
ಮಾಡಿಕೊಳ್ಳದೇ, ಸ್ವಲ್ಪಕಾಲ ತಾಳ್ಮೆಯಿಂದಿದ್ದು, ಕ್ರಮೇಣ ಬಳಕೆಯಿಂದ ಜನರನ್ನೂ, ಜೀವನವನ್ನೂ 


- 
- ರ್ಸ್‌ 
ಹ 


10 


ಕ UN 


ಆ 


ಪರಿಚಯ ಮಾಡಿಕೊಳ್ಳುವಂತೆ ಈ ಕಾದಂಬರಿಯ ಅರಣ್ಯಜಗತ್ತನ್ನು ಪ್ರವೇಶಿಸುವ ವಾಚಕರು ' 


¢ 


ಅಡಿಗರಿಗೆ' ಎಂಬ ಮಾತು ಮುಂದೆ ಹಲವು ಹತ್ತು 


ಅರಿಕೆ ಆ ಇಡೀ ಕಾದಂಬರಿ ಹೇಗಿರಬಹುದು" 


ವರ್ತಿಸಬೇಕಾಗುತ್ತದೆ. 
ಸ ತ್ತದೆ. ಎಂದರೆ ಮೊದಲನೇ ಸಾರಿ ಓದಿದೊಡನೆ ಎಲ್ಲವನ್ನೂ ಪೂರೈಸಿದೆವು . 


[ae] 


ಎಂದುಕೊಳ್ಳುವವರು, ಮೋಟಾರಿನಲ್ಲಿ ಕುಳಿತು ಒಂದೂರಿನ ಪೂರ್ವದ್ವಾರದಿಂದ ಒಳನುಗ್ಗಿ, ಅದರ 


ಬೀದಿಗಳನ್ನು ಸರ್ರನೇ ಸಂಚರಿಸಿ, ಪಶ್ಚಿಮ ದ್ವಾರದಿಂದ ಹೊರಹೊರಟು ಆ ಊರಿನ ಪೂರ್ಣ ಪರಿಚಯ ' 


ಮಾಡಿಕೊಂಡಿದ್ದೇವೆ ಎನ್ನುವವರಂತೆ ಹಾಸ್ಯಾಸ್ಪದರಾಗುತ್ತಾರೆ.' 


ನಾವನಾ ಮೇ, 2001 


ಈ 


ಮೊದಲ ನುಡಿಗಳು, ಕೆಲವೇ ಸಾಲುಗಳಲ್ಲಿ, ಲೇಖಕನ ವ್ಯಕ್ತಿತ್ವದ ಒಂದು ಅಂಶವನ್ನು 
ಹೊಳೆಯಿಸುತ್ತವೆ ಎಂದು ನನ್ನ ಭಾವನೆ. ಮಾಸ್ತಿಯವರ ಮುನ್ನುಡಿಗಳನ್ನು ಗಮನಿಸಿದರೆ, ಅವರ 
ನಿರ್ಭಾವ, ಸಮಚಿತ್ತ ವ್ಯಕ್ತಿತ್ವದ ಒಂದು ಎಳೆಯ ದರ್ಶನವಾಗುತ್ತದೆ. ಓದುಗರ ಜೊತೆ ಅವರು 
ಕೈಗೊಳ್ಳುವ ಸಂವಾದದ ರೀತಿಯ ಪರಿಚಯವಾಗುತ್ತದೆ. ಬೇಂದ್ರೆಯವರ ಪುಸ್ತಕಗಳಲ್ಲಿ, ಅವರು 
ಓದುಗರ ಸಹೃದಯತೆಯ ಬಗ್ಗೆ ಕೊಟ್ಟ ಮಹತ್ವದ ಅರಿವಾಗುತ್ತದೆ. 
ಶಂಕರ ಮೊಕಾಶಿಯವರ ಪ್ರತಿಯೊಂದೂ ಪುಸ್ತಕದ "ಲೇಖಕರ ನುಡಿ'ಗಳು ಅತ್ಯಂತ ವಿಶಿಷ್ಟವಾಗಿವೆ. 
“ಗಂಗವ್ವ ಗಂಗಾಮಾಯಿ'ಯಲ್ಲಿ, “ಕನ್ನಡದಲ್ಲಿ ಮೊದಲು ಪರಂಪರೆ ನಿರ್ಮಾಣವಾಗಲಿ, ಆಮೇಲೆ 
ಅದನ್ನು ಮುರಿಯುವ ಸೊಗಸೇ ಬೇರೆ' ಎಂದು ಬರೆದ ಅವರು, "ನಟನಾರಾಯಣಿ' ಕಾದಂಬರಿಯ 
ಮೊದಲ ಮಾತುಗಳನ್ನು "ಉಪೋದ್ವಾತ' ಎಂದು ಕರೆದು, "ಅಗತ್ಯವಿಲ್ಲ. ಗ್ರಂಥವೇ ಅದರ 
ಉಪೋದ್ಧಾತ' ಅನ್ನುತ್ತಾರೆ. ಮುಂದೆ ಅಂಧ ಪಾಶ್ಚಾತ್ಯ ಪ್ರೇಮವನ್ನು ಉದಾಹರಣೆಗಳ ಸಹಿತ 
ಖಂಡಿಸುತ್ತಾರೆ. ಮೊಕಾಶಿಯವರ ಹಾಗೆ ನೇರವಾಗಿ, ದಿಟ್ಟವಾಗಿ, ತತ್‌ಕ್ಷಣದ ಸನ್ನಿವೇಶಕ್ಕೆ 
ಪ್ರತಿಕ್ರಿಯೆಯೆಂಬಂತೆ ಬರೆದ ಮುನ್ನುಡಿಗಳು ಬಹಳ ಕಡಿಮೆ. 
ಹೀಗೆ ಇಂಥ ನೂರಾರು ಆಸಕ್ತಿಕರ ಉದಾಹರಣೆಗಳು ಕನ್ನಡದಲ್ಲಿ ದೊರೆಯುತ್ತವೆ. ಮೊದಲ 
ಮಾತುಗಳನ್ನು ಬರೆಯುವುದರ ಮೂಲಕ ಹೇಗೋ, ಹಾಗೆಯೇ ಬರೆಯದೇ ಇರುವುದರ ಮೂಲಕವೂ 
ಲೇಖಕ ಏನನ್ನೋ ಹೇಳಲು ಬಯಸುತ್ತಿರುತ್ತಾನೆ. 
ಈ 


NN] Sugal Tourism Development (P) Ltd. 


13-16, Saritha Complex, K.G. Road, 14/01, 02, Karnic Road, 
Next to Majestic Theatre, Shankarapuram, 
Bangalore - 560 009. Near National College, Bangalore 
PH:2873451, 2878045 Ph:6610126,6613115 


ol (00 


INTERNATIONAL! DOMESTIC AIR TICKET INTERNATIONAL PACKAGE 


PH:2878045,2873451 


AUTHORISED RAILWAY AGENTS 
FOR ALL YOUR TRAIN TICKETS PH:2265120,2265121 


Publishers of: 
TRAINTIMES SUGAL TIME TABLES 
A QUARTERLY PUBLICATION A MONTHLY PUBLICATION ON 
ON DOMESTIC AIR SCHEDULES, 
TRAINS IN SOUTHERN RAILWAY Rs.30/- PER COPY 
Rs.20/- PER COPY ANNUAL SUBSCRIPTION Rs.300/- 


67 


ಕೊಲ್ಹಾರ ಕುಲಕರ್ಣಿ 


ಸ್‌ NR 


ಬಡಿಗೇರ್‌ ಗ್ಗ 


ರಲೀಜಿನಿಂಡ ಹೊರಬಿದ್ದು, ಪ್ರಾಧ್ಯಾಪಕ ಅನಂತ ದೇಶಪಾಂಡೆ, . 
ದಾದರದ ಸಮುದ್ರ ದಂಡೆಗುಂಟ ಬರುವಾಗ ಸಂಧ್ಯಾಕಾಲದ ಸಂಕ್ರಮಣದಲ್ಲಿ ' 


ಅರುಣ ಕಿರಣಗಳಿಂದ ಸಾಗರರಾಜ ಹೊನ ಬಣಕಿಳಿದಿದ. ತೆರೆಗಳ 
Ei ಣಕ ಎ 

ಅಲೆದಾಟವನ್ನು ನೋಡುವಾಗ ಪ್ರಾಧ್ಯಾಪಕರ ಮನಸ್ಸು ಇನ್ನಷ್ಟು 

ಉಲ್ಲಸಿತವಾಗಿತ್ತು. ಹಾಗೆಯೇ ಕ್ಷಣ ಹೊತ್ತು ಅಲ್ಲಿ ನಿಂತು, ಅಪಾರ 


ಪಯೋನಿಧಿಯನ್ನು ನೋಡಿ, ಕಾಲೇಜು ಜೀವನದ ವಿಚಿತ್ರ 


ಇ 


ಸಂತಸವನ್ನನುಭವಿಸುತ್ತ ಮನೆಯ ಕಡೆಗೆ ಹೊರಳಿದಾಗ, ದಾರಿಯಲ್ಲಿನ ' 


“ನಾವನಾ ಮೇ, 2001 


Wie ತ 


ಮಲ್ಲಿಗೆಯ ಮಾದಕ ವಾಸನೆ ಅನಂತನನ್ನು ಕರೆದು 
ನಿಲ್ಲಿಸಿತು. ಇಪ್ಪತ್ತೈದು ಪೈಸೆ ಕೊಟ್ಟು ಮಾಲೆ 
ಯೊಂದನ್ನು ಕಟ್ಟಿಸಿ, ಅಲ್ಲಿಯೇ ಒಂದು ಸಲ ತೃಪ್ತಿ 
ತೀರುವಷ್ಟು ಆಘ್ರಾಣಿಸಿ, ಕೋಟಿನ ಜೇಬಿಗೆ 
ಸೇರಿಸುತ್ತ, ಸುಶೀಲೆಯ ತುರುಬಿನಲ್ಲಿ ಅದರ 
ವಾಸ್ತವ್ಯವನ್ನು ಕಲಿಸುತ್ತ, ಮುಂದೆ ಹೆಜ್ಜೆ ಹಾಕಿದ. 
ಅದೊಂದು ಹೊಸ ವಿಷಯವೇನಲ್ಲ. ಆದರೂ 
ಸುಶೀಲೆಯನ್ನು ನೆನೆಸಿದಷ್ಟೂ ಮನಸಿಗೆ 
ಆಮೋದ. ಅವಳನ್ನು ಮನದಾಳದಲ್ಲಿ ಚಿತ್ರಿಸಿ 
ಕೊಂಡಷ್ಟೂ ಹೆಚ್ಚಿನ ಸಂತೋಷ ಯಾವಾಗಲೂ. 
ಅಂತೆಯೇ ನಾಲ್ಕು ಹೆಜ್ಜೆ ಮುಂದೆ ಬಂದು 
ಸೇಬನ್ನು ಕೊಂಡಾಗಲೂ, ಗಲ್ಲಕ್ಕೆ ಒತ್ತಿಕೊಳ್ಳುತ್ತ, 
ಸುಶೀಲೆಯ ಚಿತ್ರವೇ ಕಣ್ಣ ಮುಂದೆ. 

ಹಿಂದೂ ಕಾಲನಿಯಲ್ಲಿಯ ಮನೆ ಸಮೀಪಿಸಿ 
ದಾಗ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿ, 


ಸಂಜೆಯಾಗಿ, ಸುಶೀಲೆಯ ಬಿಸಿಯುಸಿರು ತನ್ನ - 


ಎದೆಯಾಳದಲ್ಲಿ ಇಳಿದಂತೆ ಭಾಸ. ಹೌದು, 
ತುಂಬು ಬಸಿರಿಗೆ ಒಂದೆರಡೇ ತಿಂಗಳು ಕಡಿಮೆ. 
ಸುಶೀಲೆ ರತಿಯನ್ನು ಮೀರಿಸಿದ್ದಳು. ಅವಳ 
ಕುರಿತು ನೂರೆಂಟು ಯೋಚನೆಗಳು. ಆ 
ಯೋಚನೆಗಳಗುಂಟ ತನ್ನ ಸಾರ್ಥಕ್ಯಜೀವನ, 
ತಾನು ಬಯಸಿದ್ದನ್ನು ಪಡೆದದ್ದು, ಅದನ್ನೆಲ್ಲ ನೆನೆಸಿ 
ಎಷ್ಟೋ ಸಲ ತೃಪ್ತಿಯನ್ನನುಭವಿಸಿದರೆ, ಮತ್ತೊಮ್ಮೆ 
ತಾಯಿಯಿಲ್ಲದ ಸುಶೀಲೆ ಬಸಿರು-ಬಯಕೆಯಲ್ಲಿ 
ಪಟ್ಟ ಬವಣೆಯನ್ನು ನೆನೆಸಿ, ನನ್ನ ತಾಯಿಯಾ 
ದರೂ ಇದ್ದಿರಬಾರದೇ ಎಂದು ವ್ಯಥೆ ಪಟ್ಟಿದ್ದಾನೆ. 
ಅವಳಿಗೆ ಯಾವ ಕೊರತೆಯೂ ಅನಿಸದಂತೆ ಅವಳ 
ಬಯಕೆಗಳನ್ನು ತೀರಿಸಿದ ಸಮಾಧಾನವೂ ಅವನಿಗಿದೆ. 

ಅನಂತನಿಗೆ ತಕ್ಕ ಹೆಂಡತಿ ಸುಶೀಲಾ. 
ಗಂಡನನ್ನು ಸಂತೋಷಪಡಿಸುವಲ್ಲಿ ಅವಳು ಕೂಡ 
ಹಿಂದೆ ಬಿದ್ದಿಲ್ಲ. ಅವನು ಬಂದ ದಾರಿಯ ಅರಿವು 


ಅವಳಿಗಿದೆ. ಅಂತೆಯೇ ಅವರ ಸಂಸಾರ 
ತಿಳಿಯಾಗಿದೆ. ಇಂಪಾದ ರಾಗದೊಂದಿಗೆ ಜುಳು 
ಜುಳು ಹರಿಯುತ್ತಿದೆ. ತಿಳಿಯ ಕೆಳಗಿನ ಬಗ್ಗಡ 
ವಾಗಲೀ, ರಾಗದ ಹಿಂದಿನ ಗೊಗ್ಗರುದನಿ 
ಯಾಗಲೀ ಅಲ್ಲಿ ಪ್ರವೇಶಿಸಿಲ್ಲ. 

ಕಾಲಿಂಗ್‌ ಬೆಲ್‌ನ ದನಿ ಕೇಳಿ ಅವರೇ 
ಬಂದರೆಂದು ಎದ್ದುಬಂದು, ಬಾಗಿಲು ತೆರೆದ 
ಸುಶೀಲೆಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತ, 
ಹಿಂಗಾಲಿನಿಂದ ಕದ ಮುಚ್ಚೆ, "ಹಲ್ಲೋ 
ಹೌಆರ್‌ಯು?'' ಎಂದು ಮುತ್ತು ಕೊಟ್ಟು 
ಒಳಬಂದಾಗ ಸುಶೀಲೆ ಮುಗುಳು ನಗೆ ಬೀರಿ 


ಒಳಗೆ ಹೋದಳು. ಕ್ಷಣ ಹೊತ್ತು ಆರಾಮ, ' 


ಖುರ್ಚಿಯಲ್ಲಿ ಒರಗಿ, ಬಟ್ಟೆ ಬದಲಿಸುವಷ್ಟರಲ್ಲಿ 
ಚಹ ತಂದಳು. ಚಹದ ಕಪ್ಪನ್ನು ಅವಳ ಕೈಯಿಂದ 
ತೆಗೆದುಕೊಂಡು. ಟೇಬಲ್‌ ಮೇಲಿಟ್ಟು, ಅವಳನ್ನು 
ಬದಿಗೆ ಕರೆದು ತೊಡೆಯ ಮೇಲೆ ಕೂರಿಸಿ 
ಕೊಂಡು, ಅದೇ ತಂದ ಮಲ್ಲಿಗೆಯ ಮಾಲೆ 
ಯನ್ನು ಮುಡಿಸಿ, ಮತ್ತೊಮ್ಮೆ ತೃಪ್ತಿಯಾಗುವಷ್ಟು 
ಅದರ ವಾಸನೆಯನ್ನು ಆಘ್ರಾಣಿಸಿ ಚಹ 
ಗುಟುಕರಿಸಿದ. ಅನಂತನ ಮುಖದ ಮೇಲೆ 
ಪರಿಪೂರ್ಣ ಸಂತೃಪ್ತಿ ತುಂಬಿ ತುಳುಕಾಡುತ್ತಿತ್ತು. 
ಅದನ್ನು ನೋಡುತ್ತ ಸುಶೀಲಾ; ಹಾಗೇ ಕುಳಿತು 
ಕೊಂಡಿದ್ದಳು. ತುಟಿ ಬಿಚ್ಚದಿದ್ದ ಹೆಂಡತಿಯನ್ನು 
ಕಂಡು ಅನಂತನಿಗೆ ಮರುಕ್ಷಣವೇ ಅಸಮಾಧಾನ. 
""ಯಾಕ-ಆರಾಮ ಇಲ್ಲೇನು?'' 
""ಆರಾಮಾ....ಇದ್ದೀನಿ...'' ತುಟಿ ಸವರಿದಳು. 
ಮತ್ತೆ ಕ್ಷಣಹೊತ್ತು ಮೌನ. ಆಮೇಲೆ ಯಾಂತ್ರಿಕ 
ವಾಗಿ ಎದ್ದು, ಬದಿಯ ಟೇಬಲ್‌ ಮೇಲಿದ್ದ 
ಕಾಗದ ಒಂದನ್ನು ತಂದು ಗಂಡನ ಕೈಗಿತ್ತಳು. 
"ಯುವರ್‌ ಫಾದರ್‌ ಸೀರಿಯಸ್‌' ಎಂದಿಷ್ಟೇ 
ಇತ್ತು ಅದರಲ್ಲಿ. ಮನೆಯ ವಿಳಾಸದೊಡನೆ 


69 


ಊರಿನಿಂದ ಬಂದ ಎಕ್ಸ್‌ಪ್ರೆಸ್‌ ತಂತಿ. ಅದನ್ನು 


ಓದಿ ಅನಂತನ ಶರೀರದಲ್ಲೆಲ್ಲ ಒಂದು ಕ್ಷಣ ರಕ್ತ 
ಹೆಪ್ಪುಗಟ್ಟಿರಬೇಕು. ಕದಲದೇ ಹಾಗೆಯೇ ಒರಗಿ 
ದ್ದನು. ಮರುಕ್ಷಣ, ಎದುರಿಗಿದ್ದ ಹೆಂಡತಿಯತ್ತ 
ಹೊರಳಿ, 

"ಯಾವಾಗ ಬಂದಿತು?'' ಎಂದು ಕೇಳಿದ. 

“ಅದಾ... ನೀವು ಕಾಲೇಜಕ್ಕ ಹೋದರೆಲಾ 
ನಿಮ್ಮ ಬೆನ್ನ ಹಿಂದ; ಬಂತು...'' 

ಪ್ರತಿಯಾಗಿ ಅನಂತ ಏನೂ ಹೇಳಲಿಲ್ಲ. 
ಗಡಿಯಾರ ನೋಡಿದ. ಏಳೂವರೆಯಾಗಿತ್ತು. 

""ಸರಿ, ರಾತ್ರಿಯ ಮೇಲಿಗೆ ನಾನು ಊರಿಗೆ 
ಹೋಗ್ತೀನಿ'' ಎಂದು ಹೇಳಿ, ಸಹೋದ್ಯೋಗಿ 
ವಿಶ್ವನಾಥನನ್ನು ಕಾಣಲು ಮಾತುಂಗಾಕ್ಕೆ ಹೋದ. 


ಅವನನ್ನು ಭೇಟಿಯಾಗಿ ತಂತಿಯ ವಿಷಯವನ್ನು 
' ತಿಳಿಸುತ್ತ, ರಜೆಗಾಗಿ ಮರುದಿನ ಕಾಲೇಜಿನಲ್ಲಿ 


ಕೊಡಲು ಚೀಟಿಯನ್ನು ಬರೆದುಕೊಟ್ಟ. ಹಾಗೆಯೇ 
ತುಸು ಹಣ ಹೆಚ್ಚಿಗಿರಲೆಂದು ವಿಶ್ವನಾಥನಿಂದ 
ಕೈಗಡ ಕೇಳಿದ. ಆದರೆ ಎರಡು, ದಿನಗಳ 
ಹಿಂದೆಯೇ ವಿಶ್ವನಾಥನು ತನ್ನ ಭಾವ ಮೈದುನನ 
ಶಾಲೆಯ ಫೀಗಾಗಿ ಇದ್ದಷ್ಟು ಹಣವನ್ನು ಆತನಿಗೆ 
ಕಳಿಸಿಬಿಟ್ಟಿದ್ದನು. ಅನಂತ ಬರಿಕೈಯಿಂದ ಮನೆಗೆ 
ಹಿಂತಿರುಗಬೇಕಾಯಿತು. 


ಅನಂತನ ವರ್ತನೆ ಸುಶೀಲಾಗೆ ಅರ್ಥ 
ವಾಗಲಿಲ್ಲ. ತಂತಿ ನೋಡಿದಾಕ್ಷಣ ಅವನು ಎದ್ದು 
ಹೊರಗೆ ಹೋಗಿಬಿಟ್ಟಿದ್ದೂ, ಹಾಗೆಯೇ ತಿರುಗಿ 
ಬಂದುದೂ, ಬಂದವನು ಯಾವ 
ಆಡದೆ ಆರಾಮ ಖುರ್ಚಿಯಲ್ಲಿ ತಲೆಗೆ ಕೈಹಚ್ಚಿ 
ಕುಳಿತುಕೊಂಡುದು, ವಿಚಿತ್ರವೆನಿಸಿತ್ತು. 
ಮದುವೆಯಾದಂದಿನಿಂದ ಮಾವನವರ ಸುದ್ದಿಯೇ 
ಇರಲಿಲ್ಲ. ಅನಿರೀಕ್ಷಿತವಾಗಿ ಇಂದು ಅವರಿಂದ 
ತಂತಿ ಬಂದಾಗ ಗಂಡ ಇಷ್ಟು ಚಡಪಡಿಸುತ್ತಿರು 
ವುದು ಅವಳನ್ನು ಗೊಂದಲ ಕ್ಯೀಡುಮಾಡಿತ್ತು. 
ಅದಕ್ಕಿಂತ ಹೆಚ್ಚು ಆಶ್ಚರ್ಯ, ಅನಂತ, ಊರಿಗೆ 
ಹೋಗುತ್ತೇನೆ ಎಂದು ಹೇಳಿದ್ದು. ಅದು ನೆನಪಾ 
ದಾಗ ಮಾವನವರ ಮೇಲೆ ಕ್ಷಣ ಹೊತ್ತು ಸಿಟ್ಟು 
ಬರುತ್ತಿದೆ. ಮರುಕ್ಷಣ ಕನಿಕರ... ಯಾವುದನ್ನೂ 
ಬಾಯಿ ಬಿಚ್ಚೆ ಹೇಳುವಂತಿಲ್ಲ. ತುಸು ಸಮಯದ 
ನಂತರ "ಅಡುಗೆ ಆಗಿದೆ' ಎಂದು ಅನಂತನನ್ನುಕರೆದಳು. 

ಅನಂತ ಮೌನವಾಗಿ ಊಟಕ್ಕೆ ಬಂದು 
ಕೂತ. ಊಟ ಮಾತಿಲ್ಲದೆಯೇ ಮುಗಿಯಿತು. 
ಗಂಡನ ವಿಷಣ್ಣ ಭಾವವನ್ನು ಅರಿತ ಸುಶೀಲೆ, 

""ಅಲ್ಲಾ... ಹೀಂಗ್ಯಾಕ ಮಾಡ್ತೀರಿ... ಹೋ 
ಗೋದಾ... ಇತ್ತಂದರ ಹೋಗಿ ಬರ್ರೆಲಾ... 
ಅದಕ್ಕಾ ಕಿಷ್ಟು ವಿಚಾರ...'' ಎಂದಳು. 


ಅಂಚಿ ಇಲಾಖೆಯಲ್ಲಿಕೆಲಸ ಮಾಡಿ ನಿವೃತ್ತರಾಗಿರುವ ಕೃಷ್ಣ 
ಕುಲಕರ್ಣಿ ನಾಟಕ, ಸಣ್ಣಕತೆ, ಐತಿಹಾಸಿಕ ಸ 


ಆಸಕ್ತಿಯಿಂದ ತೊಡಗಿಸಿಕೊಂಡ ಸ 


ಸಾಹಿತಿ. 


ಕೊಲ್ಹಾರಕ್ಕೆ ಹತ್ತಿರವಾದ ಚಾರಿತ್ರಿಕ ಮಹತ್ವದ : 


ರೋ 


ಇತಿಹಾಸವನ್ನು ನಿಕಟವಾಗಿ ಬಲ್ಲ 


ದಶಕದಲ್ಲಿ ಬರೆದ ಮುಂಬೈ ಪರಿಸರದ ಕಥೆ ಇದು. “ಹೊಟ್ಟೆ ಬಟ್ಟೆ ಕಟ್ಟಿ'ತ ಯಿ 
ಓದಿಸುವುದು, ಓದಿ 'ಅಭಿವೃದ್ಧಿ' ಹೊಂದಿದ ಮಕ್ಕಳು ತಮ್ಮ "ಕೈಲಾದ ಮಟ್ಟಿಗೆ” ಹೆತ್ತವರ ಖೇ 
ಹೆಣಗುವ ಬಹಳ ಬಳಸಿಬಿಟ ಕ್ವಿಜೀವನ ಸಂದರ್ಭವೊಂದು ಇಲ್ಲಿ ) ಕಥೆಯಾಗಿದೆ. ಅದರ 
ಹೋದ ಮಗ್ಗಲುಗಳನ್ನು ಪರಿಗಣಿಸಿ, ಕತೆ ಹೆಣೆದಿರುವುದು ಕ್ಟ ಕೊಲ್ಣಾರ ಕುಲಕರ್ಣಿ 


ನಿರೀಕ್ಷಣೆಗೆ ಸಾಕ್ಷಿ 


ನಮಗೆ ಈ ಕಥೆಯನ್ನು ಕೊಟ್ಟ ಶ್ರೀನಿವಾಸ ಎವಾ ಹ 


ಇಂವನಿನ ಮೇ, 2001 


ಅದಕ್ಕೆ ಪ್ರತಿಯಾಗಿ ಅನಂತ ಏನೂ 
ಹೇಳದೆಯೇ ಕೈತೊಳೆದುಕೊಂಡು ಹೊರಗೆ 
ಬಂದು ಕುಳಿತ. ಸುಶೀಲಾ ಆತನ ಹಿಂದಿನಿಂದ 
ಬಂದು ಅವನ ಕೈಯಲ್ಲಿ ಮೂವತ್ತೈದು 
ರೂಪಾಯಿಗಳನ್ನಿಡುತ್ತ ಹೇಳಿದಳು, ""ಇದಷ್ಟು 
ಹೆಚ್ಚಿಗೆ... ನಿಮ್ಮ ಹತ್ತಿರ ಇರಲಿ, ಅಲ್ಲಿಯ ಪರಿಸ್ಥಿತಿ 
ಹ್ಯಾಂಗದನೋ ಏನೋ... ಸಾಧ್ಯ ಇತ್ತಂದರ 
ಅವರನ್ನು ಇಲ್ಲಿಗೇ ಕರೆದುಕೊಂಡು ಬಂದು 


ಬಿಡಿರಿ.'' ಸೂಟ್‌ಕೇಸಿಗೆ ಅವನ ಬಟ್ಟಿ ಬರೆಗಳನ್ನು 
ತುಂಬುತ್ತ, ""ಸುಡ್ಲಿ ಇವಕ್ಕ ತಮ್ಮ ಸುಖಾನೂ 
ಗೊತ್ತಿಲ್ಲ ಮಂದೀ ಮಕ್ಕಳ ವಿಚಾರಾನೂ ಇಲ್ಲ... 
ಸುಮ್ಮ... ಇಲ್ಲಿಗೆ ಬಂದಿದ್ರ ಆಗ್ತಿದ್ದಿಲ್ಲಾ... 
ದಿಕ್ಕಿಲ್ಲದವರ ಹಾಂಗ ಅಲ್ಲಿ ಬೀಳೂಂತ ಯಾರು 
ಹೇಳಿದ್ದರು...?'' ತನ್ನಷ್ಟಕ್ಕೆ ಗೊಣಗಿಕೊಳ್ಳುತ್ತಿದ್ದ 
ಅವಳ ಮಾತುಗಳು ಅನಂತನಿಗೆ ಕೇಳಿಸುತ್ತಿದ್ದರೂ, 
ಪ್ರತಿಯಾಗಿ ಏನೂ ಮಾತನಾಡಲಿಲ್ಲ. ಬಟ್ಟೆ 
ಬದಲಿಸಿ, ಸೂಟ್‌ಕೇಸ್‌ ತೆಗೆದುಕೊಂಡು, 
ಮನೆಯ ಹಾಗೂ ಅವಳ ದೇಹ ಪ್ರಕೃತಿ ಬಗ್ಗೆ 
ಎಚ್ಚರಿಕೆಯಿಂದಿರಲು ಹೇಳಿ ಮನೆ ಬಿಟ್ಟು 
ಹೊರಟಾಗ ರಾತ್ರಿ ಒಂಬತ್ತು ಹದಿನೈದಾಗಿತ್ತು. 

ವಿಕ್ಟೋರಿಯಾ ಟರ್ಮಿನಸ್‌ ಮುಟ್ಟಿ, 


ಟಿಕೇಟು ಕೊಂಡು, ಪ್ಲಾಟ್‌ಫಾರ್ಮ್‌ ಮೇಲೆ 
ಬಂದಾಗ ಗಾಡಿ.ಬಿಡಲು ಹದಿನೈದು ನಿಮಿಷಗಳು 
ಉಳಿದಿದ್ದವು. ಸಂಪ್ರದಾಯದಂತೆ ಒಬ್ಬ 
ಹಮಾಲನನ್ನು ಹಿಡಿದು, ಎರಡು ರೂಪಾಯಿ 
ಕೊಟ್ಟು, ಕೂರಲು ಪ್ರಶಸ್ತ ಸ್ಥಳ ದೊರಕಿಸಿ, 
ಬೆವರಿದ ಮುಖವನ್ನು ಕೈವಸ್ತದಿಂದ ಒರೆಸಿ 
ಕೊಳ್ಳುತ್ತ, ತನ್ನ ಸ್ಥಳದಲ್ಲಿ ಕುಳಿತುಕೊಳ್ಳುವಾಗ 
ಗಾರ್ಡನ್‌ ವಿಸಲ್‌ ಕೇಳಿಸಿತು ಮರುಕ್ಷಣ ಗಾಡಿ 
ಮುಂಬಯಿ ಬಿಟ್ಟು ಹೊರಟಿತು. 
ಸಾಮಾನ್ಯವಾಗಿ ಇರಬೇಕಾದಷ್ಟು ಗದ್ದಲ 
ಇಂದು ಮದ್ರಾಸ್‌ ಮೇಲ್‌ನಲ್ಲಿ ಇದ್ದಿರಲಿಲ್ಲ. 
ಕೈಕಾಲುಗಳು ಸರಿದಾಡಲು ಆಸ್ತದವಿದ್ದಿತು. 
ಹೀಗಿರುವುದೇ ಅಪರೂಪ. ಅನಂತ ನೀಳವಾಗಿ 
ಕಾಲು ಚಾಚಿ, ಬೆನ್ನು ಹಿಂದಕ್ಕೆ ಆತುಗೊಂಡು, 
ಕೈಯಲ್ಲಿದ್ದ ವಾರಪತ್ರಿಕೆ ಓದಲು ಪ್ರಯತ್ನಿಸಿದ. 
ಸಾಧ್ಯವಾಗಲಿಲ್ಲ. ತಂತಿ ನೋಡಿದಾಗಿನಿಂದ 
ತಂದೆಯ ಚಿತ್ರವೇ ಕಣ್ಣೆದುರಿಗೆ ನಿಂತಿತ್ತು. 
ಇಷ್ಟರವರೆಗೂ ಅಸ್ಪಷ್ಟವಾಗಿ ಕಾಣುತ್ತಿದ್ದ ಚಿತ್ರ 
ಈಗ ಗಾಡಿಯಲ್ಲಿ ಕುಳಿತಾಗಿನಿಂದ ಸ್ಪಷ್ಟವಾಗಿ 
ಕಾಣುತ್ತಿದೆ. ಆದರೆ ಅದನ್ನು ನೋಡುವ ಧೈರ್ಯ 
ಅವನಲ್ಲಿಲ್ಲ. ಅದನ್ನು ಮರೆಯಲು ಮಾಡಿದ 
ಪ್ರಯತ್ನಗಳೆಲ್ಲ ನಿಷ್ಠಲವಾದವು. ಹೀಗೆಯೇ 
ಇನ್ನೂ ಎಷ್ಟು ಹೊತ್ತು ಕಳೆಯುವುದು 7 ನಾಳೆ 
ಸಾಯಂಕಾಲದವರೆಗೂ ಎಂದು ನೆನಪಾದಾಗ 
ಅನಂತನಿಗೆ ಕ್ಷಣ ಹೊತ್ತು ಏನೂ ತೋಚಲಿಲ್ಲ. 
ಕೈಯಲ್ಲಿಯ ಪತ್ರಿಕೆಯನ್ನು ಬದಿಗೆ ಇಟ್ಟು 
ಸ್ಪಸ್ಷನಾಗಿ ಕುಳಿತ. ಈಗಿನ್ನೂ ರಾತ್ರಿ ಹನ್ನೆರಡು 
ಪೂರ್ತಿಯಾಗಿಲ್ಲ. ಗಾಡಿ ಲೋಣಾವಳ ಸಮೀಪಿ 
ಸುತ್ತಿದೆ... ಕಣ್ಣು ಮುಚ್ಚಿ ಸ್ವಸ್ಮನಾಗಿ ಕುಳಿತಿರುವೆನೆನ್ನು 
ವಾಗಲೇ ಹಿಂದಿನಿಂದ ವಿಚಾರಗಳ ತೆರೆಗಳೇ ಏರಿ 
ಬರುತ್ತಿವೆ. ಮತ್ತೆ ತಂತಿಯ ನೆನಪು, ಅದರ 
ಹಿಂದೆಯೇ ತಂದೆಯವರ ನೆನಪು. ಅದರೊಂದಿಗೆ 
ಇನ್ನೇನೇನೋ ನೆನಪಾಗುತ್ತಿರುವಂತೆ ಜೇಬಿನಲ್ಲಿದ್ದ 
ತಂತಿಯನ್ನು ಇನ್ನೊಮ್ಮೆ ತೆಗೆದು ಓದಿದ. 


71 


"ಯುವರ್‌ ಫಾದರ್‌ ಸೀರಿಯಸ್‌' ಎಂದಿಷ್ಟೇ 
ಇದೆ. ವಾಸ್ತವಿಕವಾಗಿ ಇರಬೇಕಾದ “ಸ್ಟಾರ್ಟ್‌ 
ಇಮ್ಮೀಡಿಯಟ್‌ಲಿ' ಎಂದಾಗಲೀ "ಸೀ ಫೇಸ್‌' 
ಅಥವಾ ಇನ್ನೇನೂ ಇಲ್ಲ. ಬಹುಶಃ ಬೇರೊಂದು 
ಕೆಲಸಕ್ಕಾಗಿ ತಂದೆಯವರು ಹೇಳಿ ಬರೆಸಿದ್ದಾಗಿರ 
ಬೇಕು. ಇಲ್ಲವೇ ಮತ್ತೇತಕ್ಕಾದರೂ ನನ್ನ ಅವಶ್ಯ 
ಕತೆ ಇದ್ದಿರಬೇಕೆ? ಎಂದೂ ಒಂದು ವಿಚಾರ. 

ತಂದೆಯವರು ಆಸ್ಪಸ್ಥರಿದ್ದು ಎಷ್ಟು ದಿನ 
ಗಳಾಗಿರಬೇಕು. ಈಗ ಅವರು ಯಾರ 


ಮನೆಯಲ್ಲಿರಬೇಕು? ಅವರ ಶುಶೂ ್ರಿಷೆಯನ್ನು 


ಈಗ ಯಾರು ಮಾಡುತ್ತಿರಬಹುದು? ಒಂದರ 


ಹಿಂದೊಂದರಂತೆ ವಿಚಾರಗಳ ಮಾಲೆಯೇ 
ಸಿದ್ಧವಾಗುತ್ತಿದೆ. ಆ ಮಾಲೆಯಲ್ಲಿಯೇ ನಾಲ್ಕು 
ವರುಷಗಳ ಹಿಂದೆ ತೀರಿಕೊಂಡ ಅನಂತನ 
ತಾಯಿಯ ಚಿತ್ರವೂ ಕಣ್ಣೆದುರಿಗೆ ಬಂದು 
ನಿಲ್ಲುತ್ತಿದೆ. ಆಗ ಇನ್ನಷ್ಟು "ಭಯವೆನಿಸುತ್ತಿದೆ. 
ಗಟ್ಟಿಯಾಗಿ ಕಣ್ಣು. ಮುಚ್ಚಿಕೊಂಡನು. 
ಒಂದೆರಡು ಗಂಟಿ ಹಾಗೆಯೇ ನಿದ್ರೆ 
ಹತ್ತಿದರೆ... ಆದರೆ ನಿದ್ರೆ ಹತ್ತಬೇಕಲ್ಲ. ಕಣ್ಣು 
ಮುಚ್ಚಿದಷ್ಟು ತಾಯಿ, ತಂದೆ, ಮನೆಯ 
ಚಿತ್ರವೇ ಇಡಿಯಾಗಿ ನಿಲ್ಲುತ್ತಿದೆ. ಕಣ್ಣು ತೆರೆದು 


ಇಂವನಿನ ಮೇ, 2001 


ಕಿಟಕಿಯ ಹೊರಗಡೆ ತಲೆಹಾಕಿ ಕುಳಿತುಕೊಂಡರೆ 
ಅಲ್ಲೇನಿದೆ. ಕತ್ತಲೆ... ಹಗಲಾಗಿದ್ದರೆ ಏನಾದರೂ" 
ಕಾಣಬಹುದಿತ್ತು. ಗಾಢ ಅಂಧಕಾರ. 
ಸಹ್ಯಾದ್ರಿಯ ಉನ್ನತ ಬೆಟ್ಟಗಳೂ ಆ ಕತ್ತಲೆಯಲ್ಲಿ" 
ಕರಗಿಹೋಗಿವೆ. ಆ ದಿಸೆಯತ್ತ ನೋಡಿದಾಗ ' 
ಇನ್ನಷ್ಟು ಭಯವಾಗಿ, ಹೃದಯ ಕಂಪಿಸಿದಂತೆ' 
ಭಾಸ. ತಿರುಗಿ ಕಿಟಕಿಯ ಒಳಗಡೆ ತಂ 
ತಂದುಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತ. ಆ 
ಕತ್ತಲೆಗಿಂತ ಕಣ್ಣು ಮುಚ್ಚಿದಾಗ ಕಾಣುವ ಸ್ಪಷ್ಟ. 
ಚಿತ್ರ ಗಳೇ ಎಷ್ಟೋ ಲೇಸು ಎಂಡ. ೨ 
ಚ 

ಸ್ಟೃತಿಪಟಲದ ಮೇಲೆ ಹಾಯ್ದ ಅಸಂಖ್ಯ 
ಚಿತ್ರ ಗಳಲ್ಲಿಯ ಒಂದು ಚಿತ್ರ.. , ಬಹಳ ಕ 
ಹಿಂದಿನದು. ಆ ವರುಷ ಅನಂತ ಮ್ಯಾಟ್ರಿಕ್‌" 
ಪರೀಕ್ಷೆಗೆ ಕುಳಿತುಕೊಂಡಿದ್ದ. ಅಲ್ಲಿಯವರೆಗೂ 
ಕಲಿಸುವದು ಅಸಾಧ್ಯವೆಂದಿದ್ದಾಗಲೂ ತಂದೆ- . 
ತಾಯಿಗಳು ಕಷ್ಟಪಟ್ಟು ಕಲಿಸಿದ್ದರು. ಅದ 
ಮೊದಲು ಅನಂತ ಕೇಳಿ ತಿಳಿದ ವಿಷಯ- ಇನ ¢ 
ಹುಟ್ಟಿದಾಗಿನಿಂದ ತಾಯಿಗೆ ಜಡ್ಡು. ಬಾಣಂತನ ' 
ದಲ್ಲಾದ ಹೆಚ್ಚು ಕಡಿಮೆಯಿಂದಲೋ ಅಥವಾ ಟ್ಟ 


ಅಶಕ್ತತನದಲ್ಲಿ ಮುಂದೆ ಒಂದರ ಹಿಂದೊಂದು ' 


ಎರಡು: ಸಲ ಗರ್ಭಪಾತವಾದ್ದರಿಂದಲೋ. ಈ. 


ಅಂದಿನಿಂದ ಅನಂತನ ತಾಯಿ ನರಳುತ್ತಿದ್ದಳು. . 


ಕಡು ಬಡತನದಿಂದಾಗಿ ಯೋಗ್ಯ ಔಷಧೋಪ 
ಚಾರ ಕೊಡಿಸುವ ಸಾಮರ್ಥ್ಯವೂ ಇರಲಿಲ್ಲ. 
ನರಳುವದು ನಾಲ್ಕು ದಿನ ಚೆನ್ನಾಗಿರುವುದು | 
ಅವರಿಗೆ ರೂಢಿಯಾಗಿಬಿಟಿತ್ತು. ವಯಸ್ಸಾದಂತೆ. 
ನರಳುವುದು, ಹೆಚ್ಚಾಗಿ, ಅನಂತ ಮ್ಯಾಟಿ ಕ್ಕಿ 
ಬರುವಷ್ಟರಲ್ಲಿ ಅವರು ಪೂರ್ತಿ ಹಾಸುಗೆ. 
ಹಿಡಿದಿದ್ದರು. ಜೊತೆಗೆ ಮನೆಯ ಪರಿಸ್ಥಿತಿ ತೀಠ ' 
ಕೆಟ್ಟಿತ್ತು. ಸುಂಕದ ಕಟ್ಟೆಯಲ್ಲಿ ಗುಮಾಸ್ತರಾಗಿದ್ದ. 
ಅವನ ತಂದೆಯವರ ಅರವತ್ತು ರೂಪಾಯಿ 
ತಿಂಗಳ ಆದಾಯದಲ್ಲಿ, ತಾಯಿಯ ಕಾ 
ಗಾಗಿಯೇ ಆದಾಯದ ಕಾಲುಭಾಗ ಪ್ರತಿ 


| 


ತಿಂಗಳೂ ಖರ್ಚಾಗುತ್ತಿತ್ತು. ಉಳಿದುದರಲ್ಲಿ 
ಸಂಸಾರ. ಒಂದೇ ಹೊತ್ತು ಊಟ ಮಾಡಿದ 
ದಿನಗಳೂ ಸಾಕಷ್ಟಿವೆ. ಆ ಸಮಯದಲ್ಲಿಯೇ 
ಅನಂತ ಮ್ಯಾಟ್ರಕ್‌ ಪರೀಕ್ಷೆ ಪಾಸಾದದ್ದು ಎಲ್ಲ 
ರಿಗೂ ಸಮಾಧಾನ ತಂದಿತ್ತು. ತಿಂಗಳೊಪ್ಪತ್ತಿನಲ್ಲಿ 
ಮಗನಿಗೆ ಒಂದು ನೌಕರಿ" ಸಿಕ್ಕರೆ ತಾಯಿ 
ತಂದೆಗಳಿಗೆ ಸ್ವರ್ಗ ದೊರಕಿದಷ್ಟು ಸಂತೋಷ, 
ಆನಂತನಿಗಾದರೋ ಮುಂದೆ ಕಲಿಯುವ ಆಶೆ. 
ಸಂಸಾರದ ಪರಿಸ್ಥಿತಿಯಲ್ಲಿ ಮುಂದೆ ಓದುವುದು 
ಅಸಾಧ್ಯ. ನೌಕರಿಗಾಗಿ ಅರ್ಜಿ ಹಾಕತೊಡಗಿದ. 
ಐದಾರು ತಿಂಗಳುಗಳಲ್ಲಿ ರಿಸರ್ವ ಬ್ಯಾಂಕಿನಲ್ಲಿ 
ಗುಮಾಸ್ತೆ ಕೆಲಸಕ್ಕೆ ಆರ್ಡರೂ ಬಂದಿತು. 
ಮುಂಬಯಿಗೆ ಬಂದು ಹಾಜರಾದ. ಹುಚ್ಚು 
ಹಿಡಿದಂತಾಗಿದ್ದ ತಂದೆ ಸಮಾಧಾನದ ಉಸಿರು 
ಬಿಟ್ಟರು. ಊಟದ ಪ್ರಶ್ನೆಯೊಂದು ಬಗೆಹರಿಯಿ 
ತಲ್ಲದೆ, ಇನ್ನಾದರೂ ಯೋಗ್ಯ ಡಾಕ್ಟರರಿಗೆ 
ತೋರಿಸಿ ಔಷಧೋಪಚಾರ ಮಾಡಿಸಿದರೆ ಹೆಂಡ 
ತಿಗೆ ಗುಣವಾಗುವ ಆಶೆ. ಡಾಕ್ಟರರೂ, "ಈಗಲೂ 
ಕ್ರಮವಾಗಿ ಎರಡು ವರುಷ ಔಷಧೋಪಚಾರ 
ನಡೆದರೆ ಗುಣವಾಗುತ್ತದೆ' ಎಂದಿದ್ದರು. 
ಮಗನಿಗೆ ನೌಕರಿಯಾದ ಸುದ್ದಿ ಕೇಳಿಯೇ 
ತಾಯಿಯ ಬೇನೆ ಅರ್ಧ ಗುಣವಾಗಿತ್ತು. 
ಅವರಿಗೂ ನೂರೆಂಟು ಕನಸುಗಳು... 
“ವರುಷದಲ್ಲಿ ತಿರುಗಿ ಏಳುವೆ... ಮಗ... 


ಸೊಸೆ... ಸುಂದರ ಸಂಸಾರ'. ಜೀವನದುದ್ದಕ್ಕೂ 


ಅನುಭವಿಸಿದ ಯಾತನೆಗಳನ್ನು ಕ್ಷಣ ಮಾತ್ರ ಆಕೆ 
ಮರೆತುಬಿಟ್ಟಿದ್ದಳು. 

ಮುಂಬಯಿಗೆ ಬಂದ ಅನಂತನ ಮೊದಲ 
ತಿಂಗಳ ಸಂಬಳ ಅವನ ವ್ಯವಸ್ಥೆಗೆ ಆಯಿತು. ಮರು 
ತಿಂಗಳಿನಿಂದ ಊರಿಗೆ ಸ್ವಲ್ಪ ಹಣ ಕಳಿಸ 
ಹತ್ತಿದನು. ಹಾಗೆಯೇ ಕಳಿಸಿದ್ದರೆ ವರುಷಾರು 
ತಿಂಗಳಲ್ಲಿ, ಹದಗೆಟ್ಟ ಸಂಸಾರ ಒಂದು ರೂಪಕ್ಕೆ 
ಬರುವಂತಿತ್ತು. ಆದರೆ ಅನಂತನ ವಿಚಾರವೇ 
ಬೇರೆ: "ತಂದೆಯವರಿಂದ ಮುಂದೆ ಕಲಿಸುವುದು 


ಸಾಧ್ಯವಾಗದಿದ್ದರೆ ಅಷ್ಟಕ್ಕೆಯೇ ನಾನೇಕೆ 
ಬಿಡಬೇಕು...ಫೀ...ಪುಸ್ತಕಕ್ಕೆ ನನ್ನ ಸಂಬಳದಲ್ಲಿ 
ಆದೀತು. ಇಷ್ಟು ದಿನ ಅನುಭವಿಸಿದಂತೆ ಇನ್ನು 
ನಾಲ್ಕೈದು ವರುಷ ನಾನು ಇಲ್ಲಿ, ಅವರು ಅಲ್ಲಿ 
ಕಷ್ಟಪಟ್ಟರೆ... ಒಂದು ಬಿ.ಎ. ಅಥವಾ ಎಂ.ಎ. 
ಆಗದಿದ್ದೀತೆ?' 

ಮರುವರುಷ ಸಾಯಂಕಾಲದ ಕಾಲೇಜಕ್ಕೆ 
ಹೆಸರು ಹಚ್ಚಿದ. ಮುಂಬಯಿಯಲ್ಲಿ ಊಟ, 
ವಸತಿ, ಬಟ್ಟಿಯಾಗಿ, ಕಾಲೇಜ್‌ ಫೀ-ಪುಸ್ತಕವೂ 
ತನ್ನ ಸಂಬಳದಲ್ಲಾಗಬೇಕು. ಅಷ್ಟಾಗಿ ಮನೆಗೆ 
ಕಳಿಸುವುದು ಅಸಾಧ್ಯ. ಮುಂದಿನ ದಿನಗಳಲ್ಲಿ 
ಒಂದು ಪೈಸೆಯನ್ನೂ ಮನೆಗೆ ಕಳಿಸುವುದಾಗಲಿಲ್ಲ. 
ಆಗೊಮ್ಮೆ ತಂದೆಯವರು ಪತ್ರ ಬರೆದಿದ್ದರು. 

“ಎ ನೀನು ಕಾಲೇಜಕ್ಕೆ ಹೆಸರು ಹಚ್ಚಿದ 
ವಿಷಯ ತಿಳಿಯಿತು. ನೀನು ಬಯಸಿದಷ್ಟು 
ಕಲಿಸುವುದು ತಂದೆಯಾದ ನನ್ನ ಕರ್ತವ್ಯ. ಅದು 
ನನ್ನಿಂದ ಸಾಧ್ಯವಾಗಲಿಲ್ಲ. ಇನ್ನು ನಿನ್ನ ದಾರಿ 
ಯನ್ನು ನೀನೆಯೇ ಕಂಡುಕೊಳ್ಳುವಾಗ ನಾನು 
ಮಧ್ಯೆ ಬರಬಾರದು. ಆದರೆ ಪರಿಸ್ಥಿತಿ ಇದಕ್ಕೆ 
ತೀರ ವಿರುದ್ಧವಿದೆ. ಮನೆಯಲ್ಲಿ ನಿನ್ನ ತಾಯಿ 
ಹಾಸುಗೆ ಹಿಡಿದದ್ದು ನಿನಗೆ ತಿಳಿದ ವಿಷಯ. 
ಅವಳಿಗೆ ಔಷಧೋಪಚಾರ ಮಾಡಿಸುವುದು ನಮ್ಮ 
ಮೊದಲ ಕರ್ತವ್ಯ. ಆಮೇಲೆ ನಮ್ಮ ದಿನನಿತ್ಯದ 
ಸಂಸಾರವನ್ನು ಒಂದು ರೂಪಕ್ಕೆ ತರುವುದು. 
ಅದರರ್ಥ ನಾವು ಮೂವರೂ ಹೊಟ್ಟಿ ತುಂಬ 
ಉಂಡು, ಮೈಮುಚ್ಚುವಷ್ಟು ಬಟ್ಟೆಯಾಗಬೇಕು. 
ನನ್ನ ಆದಾಯ ನಿನಗೆ ತಿಳಿದೇ ಇದೆ. ಆದು 
ದರಿಂದ ಕೆಲವು ವರುಷಗಳನ್ನು ಬಿಟ್ಟು ಸಾಧ್ಯ 
ವಾದರೆ ಅನಂತರ ನೀನು ಕಾಲೇಜಕ್ಕೆ ಹೋಗಿದ್ದರೆ 
ಸೂಕ್ತವಾಗುತ್ತಿತ್ತು ಎಂದು ನನ್ನ ವಿಚಾರ.'' 

ಆದರೆ ಅನಂತನ ದೃಷ್ಟಿಯಲ್ಲಿ ಈ ಸಂಸಾರ 
ತಾಪತ್ರಯ ಎಂದಿಗೂ ಮುಗಿಯಲಾರದ್ದು. 
ಅದು ಮುಗಿಯಲಿ ಎಂದು ಕುಳಿತರೆ ಕಳೆದು 
ಹೋಗುವ ವಯಸ್ಸು ಮತ್ತೆ ಬಾರದು. ನಾಲ್ಕೈದು 


73 


ವರುಷ ಬಿಟ್ಟು ಕಾಲೇಜಕ್ಕೆ ಹೋಗುವುದೆಂದರೆ 
ಅಭ್ಯಾಸದ ರೂಢಿಯೂ ತಪ್ರಿಬಿಡುತ್ತದೆ. ಇಷ್ಟು 
ವರುಷ ಅನುಭವಿಸಿದ್ದೇವೆ... ಇನ್ನು ನಾಲ್ಕೇ 
ವರುಷ... ನಾಲ್ಕು ವರುಷ ಕಷ್ಟಪಟ್ಟರೆ... 

ಇದಕ್ಕೆ ಪ್ರತಿಯಾಗಿ ತಂದೆಯವರು, "ಇಷ್ಟು 
ವರುಷ ಅನುಭವಿಸಿದ್ದೇವೆ. ಇನ್ನೂ ನಾಲ್ಕು ವರುಷ 


ಹೀಗೆಯೇ ಇರೋಣ ಎನ್ನುವ ನಿನ್ನ ಅಭಿ 
ಪ್ರಾಯಕ್ಕೆ ಏನು ಹೇಳಬೇಕೋ ತಿಳಿಯದಾಗಿದೆ. 
ನಾಲ್ಕೆದು ವರುಷ ಬಿಟ್ಟು ಕಾಲೇಜಕ್ಕೆ ಹೋಗುವು 
ದೆಂದರೆ ನಿನ್ನ ವಯಸ್ಸು ಹಾಳಾಗುತ್ತದೆ... 
ಅಭ್ಯಾಸದ ರೂಢಿ ತಪ್ಪತ್ತದೆ. ಅದೂ ನಿಜ... 
ಸರಿ. ದೈವೇಚ್ಛೆ. ನಿನ್ನ ಮನಸ್ಸಿಗೆ ಬಂದಂತೆ 
ಮಾಡು. ಆದರೆ ಒಂದು ಮಾತು-ಕಲಿಯಬೇಕು 
ಎನ್ನುವ ಆಶೆ ಇದ್ದವನಿಗೆ ಕಾಲದ ಮಿತಿ ಇಲ್ಲ. 
ಸದ್ಯದ ಮಟ್ಟಿಗೆ ನೀನು ಕಾಲೇಜಕ್ಕೆ ಹೋಗುವುದು 
ಜ್ಞಾನಾರ್ಜನೆಗಾಗಿ ಅಲ್ಲ. ನಿನ್ನ ವೈಯಕ್ತಿಕ 
ಸುಖಕ್ಕಾಗಿ ಎಂದೇ ಕಾಣುತ್ತದೆ'' ಎಂದು 
ಬರೆದಿದ್ದರು. 


ಅನಂತ ಅದಕ್ಕೆ ಪ್ರತ್ಯುತ್ತರ ರೂಪದಲ್ಲಿ, 


ಇವನ ಮೇ, 200% 


ನಿಮ್ಮಿಂದ ಕಲಿಸುವುದಂತೂ ಆಗಲಿಲ್ಲ... ದಯ 
ಮಾಡಿ ಈಗ ನನ್ನನ್ನು ನಿಲ್ಲಿಸಬೇಡಿ. ನಾಲ್ಕೈದು 
ವರುಷಗಳ ಮಟ್ಟಿಗೆ ನನ್ನಿಂದ ಏನನೂ ಅಪೇಕ್ಷಿಸ 
ಬೇಡಿ...'' ಎಂದು ಬರೆದಿದ್ದ. 

"ಆಲ್ಲಾ ತೆ ೬. ಎಂದು ಅನಂತ 
ಚಾಚಿದ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳು 
ತ್ತಿದ್ದಂತೆ, ““ಸಾರಿ...'' ಎಂದ ಆ ವ್ಯಕ್ತಿ. ಬರುವ 
ನಿಲ್ದಾಣದಲ್ಲಿ ಆತ ಇಳಿಯಬೇಕಿತ್ತು. ಮೇಲಿಟ್ಟಿದ್ದ 
ತನ್ನ ಸೂಟ್‌ಕೇಸನ್ನು ತೆಗೆದುಕೊಳ್ಳಲು ಎದ್ದಾಗ, 
ಆತನೆ ಬೂಟುಕಾಲು, ಚಪ್ಪಲಿ ಬಿಟ್ಟು ಕಾಲುಚಾಚಿ 
ಕುಳಿತಿದ್ದ ಅನಂತನ ಬಲಗಾಲಿನ ಹೆಬ್ಬೆಟ್ಟಿನ 
ಮೇಲೆಯೇ ನಿಂತಿತ್ತು. ಬೂಟುಕಾಲಿನಿಂದ ತುಳಿದ 
ಆ ವ್ಯಕ್ತಿಯ ಭಾರಕ್ಕೆ ಬೆರಳು ಜಜ್ಜಿಹೋಗಿತ್ತು. 
ಕಂದುಗಟ್ಟಿ, ಉಗುರು ಸಂದಿನಲ್ಲಿ ರಕ್ತ ಒಸರಿತ್ತು. 
ಜೀವ ಹೋದಂತಾಗಿ ಅನಂತನಿಗೆ ಕ್ಷಣ ಹೊತ್ತು 
ಸಹಿಸಲಾರದ ಸಂಕಟವಾಗಿತ್ತು. 


“ಐ ಆಮ್‌ ವೆರಿ ಸಾರಿ ಸರ್‌! ಆದರೂ ಸ್ವಲ್ಪ | 


ಸರಿದು ನಿಮ್ಮ ಜಾಗಾದಾಗು ಕುಳಿತಿದ್ದರು... 
ವಿಚಾರ ಮಾಡ್ರಿ'' ಎಂದು ಇನ್ನೊಮ್ಮೆ ಆ ವ್ಯಕ್ತಿ 


Kea ತ ಇ 
& ಕಾಡಾ ಹಾ 


ಕ್ಕ 4 
\ 


ಕ್ಷಮೆ ಬೇಡುವುದಕ್ಕೂ ಗಾಡಿ ನಿಲ್ಲುವುದಕ್ಕೂ 
ಮೇಳವಾಯಿತು. ಸ ಇಳಿದುಹೋಗಿಬಿಟ್ಟ. 
ಕಾಲಿನ ಗಾಯದಿಂದಲೋ ಅಥವಾ ಹಿಂದಿನ 
ವಿಷಯ ನೆನಪಾಗಿಯೋ ಅನಂತನ ಕಣ್ಣಿನಿಂದ 
ಹನಿ ನೀರು ಉದುರಿತು.' 

“ಹೌದು ಸ್ವಲ್ಪ ವಿಚಾರ ಮಾಡಿದ್ದರೆ...'' 
ಅನಂತ ಈಗ ಸರಿಯಾಗಿ ಕುಳಿತುಕೊಂಡನು. 
ಆದರೆ ಕಾಲು ನೋವು ಕಡಿಮೆಯಾಗಲಿಲ್ಲ. 
ಅನಂತ ಕಾಲೇಜಿಗೆ ಸೇರಿದ್ದರಿಂದ ಮನೆಗೆ ಹಣ 
ಕಳಿಸುವುದಾಗಲಿಲ್ಲ. ತಾಯಿಯ ಕಾಯಿಲೆ 
ದಿನದಿನಕ್ಕೆ ಹೆಚ್ಚಾಗುತ್ತ ನಡೆಯಿತು. ತಂದೆ ಆ ಬಗ್ಗೆ 
ಯಾವ ವಿಷಯವನ್ನೂ ತಿಳಿಸಲಿಲ್ಲ. ನಾಲ್ಕು 

ರುಷಗಳ ನಂತರ ಹೀಗೆಯೇ ಹುಬ್ಬಳ್ಳಿಯಿಂದ 
ಒಂದು ತಂತಿ ಬಂದಿತ್ತು. 

“ತಾಯಿಗೆ ತೀವ್ರ ಕಾಯಿಲೆ. ಕೆ.ಎಂ.ಸಿ. 
ಯಲ್ಲಿ ಮುಖ ನೋಡು'' ಎಂದು. 

ಅಂದು ಅವನ ಬಿ.ಎ. ಪರೀಕ್ಷೆ ನಡೆದಿತ್ತು. 
ಕೊನೆಯ ನಾಲ್ಕು ಪೇಪರುಗಳು ಉಳಿದಿವೆ. ಅದು 
ನಾಡಿದ್ದಿಗೆ ಮುಗಿಯುತ್ತದೆ. ಪರೀಕ್ಷೆ ಮುಗಿಸಿ 
ಹುಬ್ಬಳ್ಳಿಗೆ ಧಾವಿಸಿದಾಗ, ಅದರ ಹಿಂದಿನ ದಿನ 
ಅನಂತನ ತಾಯಿ ಕೊನೆಯುಸಿರೆಳೆದಿದ್ದರು. 
ಅದೇ ಆಗ ಹೆಂಡತಿಯನ್ನು ಸುಟ್ಟುಬಂದು 
ಕೆ.ಎಂ.ಸಿ. ಆಸ್ಪತ್ರೆಯ ಹತ್ತಿರ ಬರುತ್ತಿದ್ದ ತಂದೆಯ 
ಭೇಟಿಯಾಯಿತು. ಅನಂತ ಎದುರಿಗೆ ಬಂದಾಗ, 
ಒಂದೆರಡು ಕ್ಷಣ ತಂದೆಯವರು ಯಾವ 
ಮಾತನ್ನೂ ಆಡಲಿಲ್ಲ. ಆಮೇಲೆ ಇದ್ದೆಲ್ಲ ದುಃಖ 
ವನ್ನು ಒತ್ತಿ ಹಿಡಿದು ಎಂದಿನಂತೆ ಸಮಾಧಾನ 
ದಿಂದಲೇ ಮಾತನಾಡಿದ್ದರು. 

"“ಆಯ್ತು!.. ಪುಣ್ಯವಂತಳಾದಳು! 
ಸಂಜೆಯ ಹೊತ್ತಿಗೆ ಬೆಂಕಿ ಅಭಯದ: ಅಸ್ತಿ 
ಆರಿಸಿಕೊಂಡು ರಾತ್ರಿ ಯ ಗಾಡಿಗೆ ಊರಿಗೆ 
ಹೋಗೋಣ. ಅಸ್ತಿ ಆರಿಸಲಿಕ್ಕಾ ದರೂ ಮಗ... 
ನೀನು ಬಂದಿ ಸಂತೋಷ” ಎಂದಿದ್ದರು. 
ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಒಂದು 


ತಿಂಗಳಾಗಿತ್ತಂತೆ. ಕೊನೆಯುಸಿರೆಳೆದ ಮೇಲೆ, 
ಆಸ್ಪತ್ರೆಯಿಂದ ಅವರನ್ನೊಯ್ದು ಸುಟ್ಟು ಬರಲು 
ಕಟ್ಟಿಗೆಗಾಗಿ ಹಣ ಸಿಗುವವರೆಗೆ-ಒಂದು ದಿನ 
ಪೂರ್ತಿ-ಹೆಣ ಕೆ.ಎಂ.ಸಿ. ಆಸ್ಪತ್ರೆಯಲ್ಲಿ ಬಿದ್ದಿ 
ತ್ತೆಂದು ಆಮೇಲೆ ಅನಂತನಿಗೆ ತಿಳಿಯಿತು. 
ತಂದೆಯವರ ಜೊತೆಗೆ ಏನು 
ಮಾತಾಡಬೇಕು? ತಾಯಿ ಸತ್ತ ದುಃಖ. 
ಮುಖದರ್ಶನ ಕೂಡ ಆಗಲಿಲ್ಲ, ಕ್ಷಣ ಹೊತ್ತು 
ಹಾಗೆಯೇ ನಿಂತಾಗ ಅದಕ್ಕಿಂತ ದಾರುಣ ಚಿತ್ರ. 
““ಅನಂತಾ... ಒಂದು ಆಣೆ ಆದು 
ಏನು... ಮೂರು ದಿನಾ ಆಯ್ತು, ನೀರು ಸಹಿತ 
ಕುಡಿದಿಲ್ಲ... ನೀರಡಿಕಿ ಭಾಳ ಆಗೇದೋ'' 
ಎಂದು ದೈನ್ಯದಿಂದ ಕೇಳಿದ ಕ್ಷೌರವಿಲ್ಲದ 
ತಂದೆಯ ಮುಖ ನೋಡಿದಾಗ, ಅನಂತ ಇದ್ದೂ 
ಸತ್ತಿದ್ದ. ಅವನಿಗೆ ಬವಳಿ ಬಂದಂತಾಯ್ತು. 


ಕ್ಷಣಹೊತ್ತಿನ ಹಿಂದೆ ನಿಶ್ಚಲರಾಗಿ ಹೆಂಡತಿ ಸತ್ತ 


ವಿಷಯವನ್ನು ಹೇಳಿದ ತಂದೆಯ ಮುಖವನ್ನು 
ಕಲ್ಪಿಸುವುದೂ ಅಸಾಧ್ಯವಾಗಿತ್ತು. ಆ ನಿಶ್ಚಲತೆ 
ಯನ್ನೂ, ಅಭಿಮಾನವನ್ನೂ ಮೀರಿನಿಂತಿತ್ತು 
ತುತ್ತಿನ ಚೀಲ. ತಂದೆಯೊಂದಿಗೆ ಬದಿಯ 
ಹೋಟೆಲೊಂದಕ್ಕೆ ಹೋದಾಗ ಆ ದುಃಖದಲ್ಲೂ 
ತಂದೆ ಯಾವ ಪರಿವೆ ಇಲ್ಲದೆಯೇ ಹೊಟ್ಟಿ 
ತುಂಬುವಷ್ಟು ಊಟ ಮಾಡಿದರು. ಅನಂತನಿಗೆ 
ಒಂದು ಕಪ್ಪ ಚಹ ಕೂಡ ಗಂಟಲಲ್ಲಿಳಿಯಲಿಲ್ಲ. 
ವಾಸ್ತವವಾಗಿ ಅನಂತನೂ ಊಟ ಮಾಡಿ ಅಂದಿಗೆ 
ಎಂಟು ದಿನಗಳಾಗಿದ್ದವು. ದಿನಾಲು 
ಎರಡಾಣೆಯ ಕಡಲೆಕಾಯಿ, ಅರ್ಧಾಣೆಯ 
ಬೆಲ್ಲ ತಿನ್ನುವುದು ಪರೀಕ್ಷೆಗೆ ಹೋಗುವದು. ಇದು 
ಸಾಯಂಕಾಲ ಮತ್ತೆ ಅಷ್ಟೆ ಕಡಲೆಕಾಯಿ ಬೆಲ್ಲ; 
ಇದು ಎಂಟು ದಿನಗಳಿಂದ ನಡೆದುಬಂದಿತ್ತು. 
ಪರೀಕ್ಷೆಗೆಂದು ಎರಡು ತಿಂಗಳು ರಜೆ ಪಡೆದ 
ಆತನಿಗೆ ಎರಡನೆಯ ತಿಂಗಳು ಸಂಬಳರಹಿತ ರಜೆ 
ಮಂಜೂರಾಗಿತ್ತು. ಪರೀಕ್ಷೆಯ ಫೀಸು, ಪುಸ್ತಕ 
ಕೈಂದು ಸರೀಕರಿಂದ ಸಾಕಷ್ಟು ಸಾಲ ಮಾಡಿ 


75 


ದ್ದಾಗಿತ್ತು. ಎಲ್ಲೂ ಬೇಡುವಂತಿರಲಿಲ್ಲ. ಊಟಕ್ಕೆ 
ಬೇಕಾದಷ್ಟು ಹಣ ಉಳಿಯಲಿಲ್ಲ. ಅಂಥ 
ಸಮಯದಲ್ಲಿ ತಂತಿ ಬಂದಿತ್ತು. ಪರೀಕ್ಷೆ ಬಿಟ್ಟು 
ಬಂದರೆ, ಇಡೀ ವರುಷ ಪಟ್ಟ ಕಷ್ಟ ನೀರಿನಲ್ಲಿ 
ಹೋಮ ಮಾಡಿದಂತೆ. ಪರೀಕ್ಷೆ ಮುಗಿಸಿ ಇದ್ದ 
ಪುಸ್ತಕಗಳನ್ನೆಲ್ಲ ಮಾರಿದ. ಇನ್ನೊಬ್ಬರಿಂದ ಸ್ವಲ್ಪ 
ಹಣ-ಅದೂ ತಂತಿ ತೋರಿಸಿ-ಕೈಗಡ 
ತೆಗೆದುಕೊಂಡು ಹುಬ್ಬಳ್ಳಿಗೆ ಓಡಿ ಬಂದಾಗ 
ಹುಬ್ಬಳ್ಳಿಯಲ್ಲಿಯ ಪರಿಸ್ಥಿತಿ ಅದನ್ನು ಮೀರಿಸಿತ್ತು. 

ಸಾಯಂಕಾಲ ಅಸ್ತಿ ಆರಿಸಿ, ರಾತ್ರಿಗಾಡಿಗೆ 
ಊರಿಗೆ ಹೋದರು. ಮರುದಿನ ಊರು ಮುಟ್ಟಿ, 
ಸಂಪ್ರದಾಯದಂತೆ ಶಾಸ್ತ್ರೋಕ್ತ ಶ್ರಾದ್ಧ ಕರ್ಮ 
ಮಾಡಿ ಅನಂತ ಮುಂಬಯಿಗೆ ಬರುವಾಗ 
ತಂದೆಯವರಿಗೂ ಅಲ್ಲಿಯೇ ಬಂದಿರಲು 
ಹೇಳಿದ. ಅವರು ಬರಲಿಲ್ಲ. 

"ಅಗತ್ಯವೆನಿಸಿದಾಗ ಬರುವೆ' ಎಂದು ಹೇಳಿ 
ಮಗನನ್ನು ಬೀಳ್ಳೊಟ್ಟಿದ್ದರು. ಆಮೇಲೆ ಅನಂತ 
ಎಷ್ಟೋ ಪತ್ರಗಳನ್ನು ಬರೆದರೂ ತಂದೆಯವ 
ರಿಂದ ಉತ್ತರ ಬರಲಿಲ್ಲ. ಆರು ತಿಂಗಳ ನಂತರ 
ಮತ್ತೊಮ್ಮೆ ಊರಿಗೆ ಬಂದು, ತಂದೆಯವರಿಗೆ 
ಮುಂಬಯಿಗೆ ಬರಲು ಒತ್ತಾಯ ಪಡಿಸಿದಾಗ 
ಅವರು ಹೇಳಿದ್ದರು: 

"ಇನ್ನು ನಾನು ಎಲ್ಲಿದ್ದರರೂ ಏನಾಗೂದು... 
ಈ ಮನಿ ಬಿಟ್ಟುಎಲ್ಲೂ ಹೋಗೂದಿಲ್ಲ ನೋಡು. 
ನೀನು ಎಲ್ಲಿದ್ದರೂ ಸುಖದಿಂದ ಇರು... ಸಾಯು 
ಮುಂದ ಆಕಿ ಹೇಳಿದ್ದೂ ಇಷ್ಟೇ... ಇನ್ನ ನನ್ನ ಬಗ್ಗೆ 
ಯಾವ ಕಾಳಜೀನೂ ಮಾಡಬೇಡ.'' 

ತಿರುಗಿ ಮುಂಬಯಿಗೆ ಬಂದ. ಕಳಿಸಿದ ಮನಿ 
ಆರ್ಡರುಗಳೂ ತಿರುಗಿ ಬಂದವು. ಈ ಎರಡು 
ವರುಷಗಳಿಂದ ಅನಂತ ಎಲ್ಲವನ್ನೂ ಬಿಟ್ಟುಬಿಟ್ಟಿದ್ದ. 
ಇದೇ ವರುಷ ಆತ ಎಂ.ಎ. ಮೊದಲ ವರ್ಗದಲ್ಲಿ 
ಪಾಸಾಗಿದ್ದಾನೆ. ರಿಸರ್ವ್‌ ಬ್ಯಾಂಕನ್ನು ಬಿಟ್ಟು 
ಸ್ಥಳೀಯ ಕಾಲೇಜೊಂದರಲ್ಲಿ ಲೆಕ್ಸರರ್‌ ಎಂದು 
ಸೇರಿ ಒಂದು ವರುಷವಾಗಿದೆ. ಒಂಬತ್ತು 


ಇನಾವನಾ ಮೇ, 2001 


| 

ತಿಂಗಳುಗಳ ಹಿಂದೆ ಸುಶೀಲೆಯ ಕೈ ಹಿಡಿಯು 
ವಾಗ ತಂದೆಯವರನ್ನು ಕರೆಯಲು ಊರಿಗೆ" 
ಬಂದಿದ್ದ. ಆದರೆ ಅದಕ್ಕೆ ಮೊದಲು ಬದರೀ ' 
ಯಾತ್ರೆಗೆಂದು ಹೊರಟವರೊಂದಿಗೆ ಅನಂತನ ' 
ತಂದೆಯವರೂ ಹೋಗಿದ್ದಾರೆಂದು ನೆರೆಮನೆಯ 
ನಾರಾಯಣಾಚಾರ್ಯರಿಂದ ತಿಳಿದು ಬಂದಿತು. 
ತಿರುಗಿ ಯಾವಾಗ ಬಂದರು? ಏನು 
ಕಾಯಿಲೆಯಾಗಿದ್ದೀತು? ಇನ್ನೂ ಬದುಕಿದ್ದಾ 


ರಫ್ತೇ? ಅಥವಾ ಹುಬ್ಬಳ್ಳಿಗೆ ಹೋದಾಗ 
ಆದಂತೆಯೇ)... ಎದೆಯಲ್ಲಿ ತಣ್ಣೀರು 


ಸುರುವಿದಂತೆ... ಕೈಕಾಲುಗಳೆಲ್ಲ ತಣ್ಣಗಾದಂತೆ 
ಭಾಸ. ಮರುದಿನ ಸಾಯಂಕಾಲ ಊರು 
ಮುಟ್ಟುವವರೆಗೂ ಇದೇ ವಿಚಾರ. ಊರು 
ಮುಟ್ಟಿ ಮನೆಯ ಮುಂದೆ ಹೋಗುವವರೆಗೂ 
ಅನಂತನಿಗೆ ಎಷ್ಟೂ ಸಮಾಧಾನವಿಲ್ಲ. ಮನೆಯ 
ಬಾಗಿಲು ತೆರೆದಿದ್ದು ಕಂಡು ಎಷ್ಟೋ ಸಮಾಧಾನ 
ವಾಯಿತು. ಒಳಗೆ ಹೋದ. ಪಡಸಾಲೆಯಲ್ಲಿ" 
ತಂದೆ ಮಲಗಿದ್ದರು. ಅವರ ಹತ್ತಿರ ನಾರಾಯಣಾ 
ಚಾರ್ಯರೂ ಕುಳಿತಿದ್ದರು. ಅನಂತ ಬಂದದ್ದನ್ನು 
ನೋಡಿ, 

""ಬಾ-ಅಂತೂ ಅಪ್ಪನ ಮುಖಾ ಸಿಕ್ಕಿತು'' 
ಎಂದು ಕರೆಯುತ್ತ, ""ಇಲ್ನೋಡು... ಅನಂತ 
ಬಂದಾನ ನೋಡಪಾ....'' ಎಂದು ತಂದೆಯವ 
ರತ್ತ ನಾರಾಯಣಚಾರ್ಯರು ಹೇಳಿದಾಗ, 
ತಂದೆಯವರು ಆಚಾರ್ಯರತ್ವ್ತ ಕಣ್ಣರಳಿಸಿ 
ನೋಡಿದರು. ಅವರ ಕೈಸನ್ನೆಯಂತೆಯೇ ಕಣ್ಣು 
ಹೊರಳಿಸಿದಾಗ ಕ್ಷಣ ಹೊತ್ತು ರೆಪ್ಪೆ 
ಬಡಿಯದೆಯೇ ತಂದೆಯವರು ಪ್ರಾಧ್ಯಾಪಕ 


ಅನಂತ ದೇಶಪಾಂಡೆಯವರನ್ನು ನೋಡಿದರು... 


ಕಣ್ತುಂಬ ನೋಡಿದರು. ಮರುಕ್ಷಣ ಕಣ್ಣುಗುಡ್ಡೆ 
ಅತ್ತಿತ್ತಲಾಗಿ ಮುಖವನ್ನು ಬೇರೆಡೆ ತಿರುಗಿಸಲು 


ಪ್ರಯತ್ನಿಸಿದರು. 
Pe Ua | 


ಯಮರಾಜ ಸಹೋದರಾ 


ಬ೦ದು ಮುನಿಸಿಪಾಲಿಟಿ ಕ್ವಾಲಿಟಿಯ ಕಾಫಿ ಕುಡಕೊಂಡು ನಿಶೆದಾಗ ನಾನು ಆ ಲಡಾಸು 
ಹೋಟಲಿನಿಂದ ಹೊರಬರುವುದಕೂ, ಟಾಪ್‌ ಟು ಬಾಟಂ ಟಾಕು ಟೀಕಾಗಿದ್ದ ತರುಣನೋರ್ವ 
ಪಟ್‌ಪಟ್ಟಿಗಾಡಿ ಮೇಲಿಂದ ಬಂದು ನನ್ನೆದುರು ಇಳಿಯುವುದಕ್ಕೂ ಸರಿಹೋಯಿತು. ಈತ ಯಾರಪ್ಪ 
ಸಿನ್ನಾಯೂಟ್ರು ಅಂತ ನೋಡುತ್ತಿರಲು ತಾನೆ, ""ಗುಡು ರ್ಮಾನಿಂಗು ಸಾರೂ'' ಎಂದು, ಹುಡುಕಾಡಿ 
ಬಲ ಮುಂಗೈ ಹಿಡಿದು ಮಸಾಜು ಮಾಡಲಾರಂಭಿಸಿದ. ಅರ್ಥವಾಗದೆ ನಾನು ಒದ್ದಾಡುತ್ತಿರಲು, ತಾನೆ, 
"“ನಾನ್ಯಾರೂಂತ ಅಯಡೆಂಟಿಫೈ ಮಾಡ್ರಿ ಸಾರೂ ನೋಡಾಣು'' ಎಂದು ಮೀಸೆ ಕೆಳೆಗೆ ಕಿಲಕಿಲ ನಗೆ 
ತಂದುಕೊಂಡ. ನೋಡಿದೆನಾದರೂ ಗುರುತು ಹಿಡಿಯಲಾಗಲಿಲ್ಲ. ಯಾವುದೋ 
ಬಾರಂಡ್ರೆಸ್ಟುರೆಂಟೊಳಗೆ ಹೈ ಪೋಸ್ಟಿನಲ್ಲಿರಬೇಕೆಂದುಕೊಂಡೆ. ಅಂತೂ ಚಿತ್‌ ಮಾಡಿದೆನೆಂಬ ಮದವೇರಿ 
ಆ ತರುಣನು, ""ನಾನು ಸಾರೂ, ಯಂಟೇಸು... ನಿಮ್‌ ಸ್ಟೂಡೆಂಟೂ...'' ಎಂದೊಂದು ಕ್ಲೂ ನೀಡಿ 
ಮನದ ದುಗುಡ ಕಡಿಮೆ ಮಾಡಿದ. ನೆನಪಿನ ದಫ್ಟರು ಓಪನ್ನು ಮಾಡಿ ಬೆದಕಲು, ಸುಮಾರು 
ಮುವ್ವತ್ತೊಂದೂವರೆ ಯಂಟೇಸುಗಳು ಸಿಕ್ಕವು. ಆವುಗಳ ಪೈಕಿ ಇದರ ನಂಬರು ಎಷ್ಟನೇದು? ಮತ್ತವನೆ, 
“ನಾನು ಸಾರೂ, ನೈಂಥಿನಾಗ ಕ್ವಾಂಟರ ಆದಿಲಚುಮಿಗೆ ಲವ್‌ಲೆಟರು ಬರ್ದು ನಿಂ ಕೈಲಿ ಸಕತ್‌ ಒದಿ 
ತಿಂದಿದ್ದೆಲ್ಲಾ...'' ಎಂದೆನ್ನಲು, ನಾನು,""ಹೋ* ಜಾಡರ ವೆಂಕಟೇಶ್‌'' ಎಂದುದ್ಲರಿಸಿದೆನು. ಲವ್‌ 
ಮಾಡುವುದನ್ನು ಆರನೇ ತರಗತಿಯಿಂದಲೇ ಕಲಿತು, ಎಂಟೊಂಬತ್ತನೆ ತರಗತಿ ತಲುಪುವಷ್ಟರಲ್ಲಿ ಕೈಮಾಕ್ಸ್‌ 
ತಲುಪಿ, ನಮ್ಮೆಲ್ಲರಿಂದ ಕಾಲಾಪಾನಿ ಶಿಕ್ಷೆ ಅನುಭವಿಸಿದ್ದನು. ವಿದ್ಯೆಯನ್ನೇ ನೈವೇದ್ಯ ಮಾಡಿ, 
ಹಚ್ಚಬಾರದಕಡೆ ಪೋಡರು ಹಚ್ಚಿಕೊಂಡು ಭಲೆ ಸೈಲಿನಿಂದ ನಮ್ಮ ಸ್ಕೂಲಿನ ತಿಪ್ಪೆ ಕ್ಯಾಂಪಸ್ಸಿನಲ್ಲಿ 
ಅಡ್ಡಾಡುತ್ತಿದ್ದನು. ಇವನು ಯಾರ ಮೇಲಾದರೂ ರೇಪ್‌ ಮಾಡಬಹುದೆಂದು ನಿರ್ಧರಿಸಿ, ನಾನು ಹಂಗು 
ಹಿಂಗು ಮಾಡಿ ಅವನನ್ನು ಸಾಲೆ ಬಿಡಿಸಿ ಓಡಿಸಿದೆನು. ಅದೇ ಲಾಸ್ತು... ಅಂದು ಮಾಯವಾದವನು 
ಪ್ರತ್ವಕ್ಷವಾಗಿರುವುದು ಇಂದು. 

""ಈಗೇನು ಮಾಡ್ತಿದ್ದೀಯಾ ವೆಂಕಟೇಶ್‌?" ನನಗೋ ಇವನು ಹೋಟೆಲು ಸಪಲಾಯರೋ, 
ಅಥವಾ. ಪಾಕೆಟ್‌ ಮಾರರ್ರೋ ಆಗಿರಬೇಕೆಂಬ ಅನುಮಾನ. 

"ಸಾರೂ ನಾನೀಗ ಡಾಟ್ರೂ'', ನೋಟಿನ ಕಂತೆಯೊಡನೆ ಬಂದ ಕರಚೀಪಿನಿಂದ ಮುಖಾರ 
ವಿಂದವನ್ನು ಒರೆಸಿಕೊಂಡ. 


77 


ಇ 


""ವೆಂಕಟೇಶು... ನೀನು ಡಾಕ್ಟರಾ!!'' 8 

““ಯಾಕ್ಷಾರು, ನಿಮ್ಗೆ ನನ್‌ ಮೇಲೆ ಬಿಲೀವ್‌ ಬರ್ತಾ ಇಲ್ಲ...'' 

ಒಂದಿಬ್ಬರು ಕಾಂಜಿ ಪೀಂಜಿಗಳನ್ನು ಕರೆದು ಸಾಕ್ಷಿ ಹೇಳಿಸಿದನು. ""ಏಸೋ ಹಾರ್ಟು ಪೇಸಂಟಸ್ನ 
ಆಪ್ರೇಸನ್ನಿಲ್ದೆ ವಾಸಿ ಮಾಡೀವ್ದಿ ಸಾರೂ, ಡೆಲಿವರ್ರಿ ಮಾಡ್ಬೋದ್ರಾಗ ನಂದು ಎತ್ತಿದ ಕಯ್ಯಿ ಸಾರೂ ಹಿ... 
ಅವನು ಹೇಳಿದ್ದು ಕೇಳಿ ನಾನು ಪಾತಾಳಕ್ಕಿಳಿದುಬಿಟ್ಟೆ. 

“ವೆರಿಗುಡ್‌... ವೆರ್ರಿಗುಡ್‌... ಅಂದಹಾಗೆ ಸರ್ಕಾರ್ದಿಂದ ಯಾವ್ದೇ ಪ್ರಾಬ್ದೆಂ ಆಗಿಲ್ತಾನೆ?'' 

"ತಮ್ಮ ಬ್ಲೆಸ್ಬಿಂಗ್‌ಸಿಂದ ಯಾವ್‌ ಪ್ರಾಬ್ಲೆಮ್ಮಾಗಿಲ್ಲ ಸಾರೂ, ಪ್ರಾಬ್ಲೆಮ್ಮಾಗಿರೋದು 
ಇನ್‌ಕಂಟಾಕ್ಸಿನೋರಿಂದ್ದೆ ಸಾರೂ'' 

""ಅಂದ್ರೆ!'' ಕ 

""ನೆಣೈೆಗೆಡ್ಯಾಗ ನಾನು ವೆರ್ರಿ ಪೇಮೋಸು ಡಾಟ್ರು ಸಾರೂ, ಸೂಜಿ ಮಾಡೀ ಮಾಡೀ ನನ್ರೆಟ್ಟಿ 
ಬುದ್ದೋಗ್ಯಾವೆ ಸಾರೂ, ನನ್ನ ಕಯ್ಯಿಂದ ಸೂಜಿ ಮಾಡಿಸ್ಸಂದಿರೋರ್ಯಾರೂ ಇಲ್ಲ ನೋಡ್ರಿ. ರೊಕ್ಕ 
ಇಡಲಾಕೆ ಜೆಗೇವಿಲ್ಲಂಗಾಗೈತೆ ಸಾರೂ.'' 

""ಪ್ರಾಪರಟೀ, ಗೀಪರಿಟೀಇ...'' 

“ಅದೇನು ಬರ ಸಾರೂ... ನಗ್‌ ಮಾಡೀನಿ... ವಂದೆಲ್ಹು ಅಂಬಾಸಾಡ್ರೂನಿಲ್ಲಿ ರೆಂಟಿಗೆ 
ಬಿಟ್ಟೇನಿ...'' 

- ಇದೇನು ಕಡಿಮೆ ನೀದ್ನಲ್ಲಿ ಮುಳುಗೋ ಆಸಾಮಿಯಲ್ಲ ಅಂದುಕೊಂಡೆ. "ಇಸ್ಪೀಟು ತಿಂಬುವೆಂತ್ರಿ ' 
ಬರ್ರೀ ಸಾರೂ' ಅಂದ. ನಾನು ಬೇಡಪ್ಪಾ ಅಂದೆ. "ಸುಗರ್ಕಂಪಲೈಂಟೀನಾದ್ರೂ...' ಎಂದು ರಾಗ ತೆಗೆದ. 
 'ಅಂತಾಧ್ವೇನಿಲ್ಲಪ್ಪ... ಹೇಗೋ ನೀನಿದೀಯಲ್ಲ' ಅಂದೆ. "ಆಲ್ಫೇಸು ವೆಲ್‌ಕಮ್ಮೂ ಸಾ' ಎಂದ ಆತನಿಗೆ 
ಶುಭ ಹಾರೈಸಿ ಬೀಳ್ಕೊಟ್ಟೆ. 

ಮೊನ್ನೆ ಒಂದು ಕಡೆ ಮಾತಿಗೆ ಬಂದು ಎಂಥೆಂಥ ವೈದ್ಯರಿದ್ದಾರೆ ಎಂದು ಉದ್ಧರಿಸಲು ಒಬ್ಬ 
| ಹಿರಿಯರು, "ಆ ವೇಂಕಟೇಶನೇನು ಮಹಾ ಕುಂವೀ, ಅವನಪ್ರನಂಥೋರಿದ್ದಾರೆ' ಎಂದು ಈ 
: ಪ್ರಕಾರವಾಗಿ ವಿವರಿಸಿದರು. 


1, 
Wn AMY, 
A 


೬ 
| 


|. 


ನಮ್ಮೂರಲ್ಲಿ ಒಬ್ಬರು ಬಿಪಿಎಮ್ಮಿದ್ರು. ಮೊದಮೊದಲು ನಾವ್‌ ನೋಡ್ತಿದ್ದಂಗೆ ಅವರ ಹತ್ರ ಕಡ್ಡಿ 
ಇದ್ರೆ ಬೀಡಿ ಇರ್ತಿರ್ಲಿಲ್ಲ, ಬೀಡಿ ಇದ್ರೆ ಕಡ್ಡಿ ಇದ್ದಿರಿಲ್ಲ. ಬರೋ ನೂರಿನ್ನೂರುಪ್ಳ ಸಂಬಳದಲ್ಲಿ ಅವರು 
ಕುಟುಂಬ ಪೊರೆಯುತ್ತಿದ್ದುದೇ ಸಾಹಸದ ಸಂಗತಿಯಾಗಿತ್ತು. ಇದ್ದಕ್ಕಿದ್ದಂತೆ ಅವರು ಅಸ್ತಮಾ ರೋಗಕ್ಕೆ 
ಒಂದು ಚೂರ್ಣ ಕಂಡುಹಿಡಿದರು. ಅದರ ಹೆಸ್ರು ಅಂಚೂರ್ಣ ಅಂತ. ರೋಗಿ ಮಲಗೋ 
ಮುಂದುಗಡೆ, ಆಕಳದ ಹಾಲಿನಲ್ಲಿ ಆ ಚೂರ್ಣ ಹಾಕ್ಕೊಂಡ್‌ ಕುಡಿದಾಂದ್ರೆ ಕೆಮ್ಮುದಮ್ಮು ಖಲಾಸ್‌. ಆ 
ಚೂರ್ಣ ಅಸ್ತಮಾಕ್ಕೆ ರಾಮಬಾಣ ಅಂತಾನೆ ಪ ್ರಸಿದ್ದಾಯ್ತು. ಒಂದು ಹಾದ ಪ್ಯಾಕೆಟ್ಟಗೆ ಅವರು 
ನಿಗದಿಪಡಿಸಿದ್ದು ಕೀವಲ ಎರಡುದಿ ರುಪ್ಪಾ. ಸೋಗು ನೂರಾರು ಮೈಲಿ Se SET 
ನಮ್ಮೂರಿಗೆ ಬರಲಾರಂಭಿಸಿದರು. ಬಿಪಿಎಂ ಕಂ ಡಾಕ್ಟರ ಮನೆ ಮುಂದೆ ರೋಗಿಗಳ ಮಹಾಜಾತ್ರೆ. ಎಲ್ಲಿ 
ಕಿವಿ ಚಾಚಿದರೂ ಕೆಮ್ಮುವ ಸದ್ದು. ಎಲ್ಲಿ ಕಣ್ಣು ಹಾಯಿಸಿದರೂ ಕಫವೋ ಕಫ. ರೋಗಿಗಳ ಪೈಕಿ 
ಒಂದಿಬ್ಬರು ಸ್ವಯಂಘೋಷಿತ ದೇವ ಮಾನವರೂ, ರಾಜಕಾರಣಿಗಳೂ, ಅಧಿಕಾರಿಗಳೂ, 
ಜಮೀನ್ಹಾರರೂ ಇರುತ್ತಿದ್ದರೆಂದಮೇಲೆ ನೀವೇ ಲೆಕ್ಕಹಾಕಿ. ವರ್ಷೊಪ್ಪತ್ತಿನಲ್ಲಿ ಬಿಪಿಎಂ ಲಕ್ಷಾದೀಶರಾಗಿ 
ಬಿಟ್ರು. | 

""ಅವ್ರು ಕೊಡ್ತಿದ್ದ ಚೂರ್ಣಯಾವ್ಹೂಂತ...'', ನಾನು ಕುತೂಹಲ ತಡೀಲಾರದೆ ಕೇಳಿದೆ. “ಹ್ಹ... 
ಹ್ತ... ಹ್ಹ... | ಆಸರು ಜೋರಾಗಿ ನಕ್ಕು ಹೇಳಿದರು.” ಅವರು ಮೊದ್ಲೇ ಬಿಪಿಎಮ್ಮೂ... ಹ 
ಊರ್ಗಳಿಂದ ಬರ್ತಿದ್ದ ಕಾರ್ಡುಗಳ್ನ RE ಮಾಡದೆ ಸುಟ್ಟು ಬೂದಿ ಮಾಡಿಟ್ಕೊಳ್ಳಿದುು.. 
ಅಂಚೂರ್ಣ (ಅಂಚೊಚೂರ್ಣ: :ಅಂಚೂರ್ಣ) ಹೆಸ್ರಿಟ್ರು. ಒಂದೊಂದು ಚಿಟಿಕೇನ ಸು 
ಮಾಡಿ ಕೊಡ್ತಿದ್ರು ಅಷ್ಟೆ...' 

ಅದನ್ನು ಕೇಳಿ ನಾವೆಲ್ಲ ಹೊಟ್ಟಿ ಹುಣ್ಣಾಗುವಂತೆ ನಕ್ಕೆವು. 

"'ಔಷಧದ ಗುಟ್ಟು ಎಲ್ರಿ ಗೂ ಗೊತ್ತಾಯ್ತು, ಪೇಷೆಂಟ್ರು ಬರೋದು ಕಡಿಮೆ ಆಯ್ತು, ಆದ್ರೆ 
ಅಷ್ಟೊತ್ತಿಗೆ ನಾಕಾರು “ಕ್ಷ "ಸಂಪಾದಿಸಿದ್ದ ಬಿಪಿಎಮ್ಮು ಹೆಂಡ್ರು ಮಕ್ಕೊಂದಿಗೆ ಸುಖವಾಗಿದ್ದಾರೆ. 
ಅಂಚೊರ್ಣ ದಿಂದಾಗಿ ನಮ್ಮೂರ ತಾರ್ರೊ ಡ್ಜಾಯ್ತು. ನೋಡಿ...'' ಇಷ್ಟು ಹೇಳಿ ನಂತರ 
ಪಿಸುದನಿಯಲ್ಲಿ, ""ನಂಗೂ ಅಸ್ತಮಾ ಕಾಯಿಲೆ" ಇತ್ತಲ್ಲ... ನಾನೂ ಅಂಚೂರ್ಣವನ್ನ ಹಾಲ್ನಲ್ಲಿ 
ತಗೊಂಡಿದ್ದೆ. ಇದು ಎಷ್ಟು ವಿಚಿತ್ರ ನೋಡಿ'' ಎಂದು ನಗುತ್ತ ಹೇಳಿದರು. 

ಅಲ್ಲಿಯೇ ಇದ್ದ ಮತ್ತೊಬ್ಬ `ಹಿರಿಯರು, ""ಅಯ್ಯೋ... ಅವ್ನ ತಾತ್ನಂಥ ಡಾಕ್ಟ್ರು ನಮ್ಮೂರಲ್ಲಿದ್ರು 

ಸ್ವಾಮಿ... ' ನಮ್ಮೂರಲ್ಲಿ ರಿಟೈರ್ಡ್‌ ಮಾಸ್ತರರೊಬ್ರು ಇಂಪೋರ್ಟಡ್ಡೂಂತ ಹೇಳಿ ಕ್ಯಾಪ್ಟಲ್‌ ಕೊಡ್ಡಿಕ್ಕೆ 
ರು ಮಾಡಿದು. ಅದ್ಯೆ ಅವ್ರೆ, ಫೈಟೋಮೈಸಿಟಿನ್‌ ಅಂತ ಹೆಸರಿಟ್ಟು, ಒಂದೂಮುಕ್ಕಾಲು, 
ರುಪ್ಯಾ ಕೊಂದರಂತೆ ಮಾರಿದ್ದು. ಆ ದೂರದೂರುಗಳಿಂದ ಜನ ಬಂದು ತಗೊಂಡು ಹೋಗ್ತಿದ್ರು... 
ಆ ಕ್ಯಾಪ್ಟಲ್‌ ಸರ್ವರೋಗ ನಾರ್‌ ಎಂದು ಹೆಸರುವಾಸಿಯಾಯಿತು. ಕಲಿಯುಗದ ಚರಕ ಎಂಬ 
ಬಿರುದು ನೀಡಿ ಮಾಸ್ತರರನ್ನು ಸ ಸನ್ಮಾನಿಸಲಾಯಿತು. ಕ್ಯಾ ಪ್ರಲ್ಲಿನಲ್ಲಿ ಅವರು ಅಡಗಿಸಿಡುತ್ತಿದ್ದ ಔಷಧ ಏನಂತ 
ನಮಗೆ ಮಾತ್ರ ಗೊತ್ತು. ಒಂದು ಸತ್ತ ನೊಣವನ್ನು ಅದರಲ್ಲಿಡುತ್ತಿದ್ದರೆಂದರೆ ನೀವೇ ಯೋಚಿಸಿ” ಎಂದು 
ಹೇಳುತ್ತಲೇ ನಾವೆಲ್ಲರು "ಓಹೋ... . ಫೈಟೋಮೈಸಿಟಿನ್‌'” ಎಂದುದ್ದರಿಸಿದೆವು. 

“ಎಂಬತ್ತೊಂದರಲ್ಲಿ, ಎನ್‌ಕೌಂಟರಿನಲ್ಲಿ ಸತ್ನಲ್ಲ ಡಾಕ್ಟರ (ವಣಸಿದ್ದಪ್ಪ.. .  ಆತನೇನು ಕಡ್ಮೆ 
ಇದ್ದಾಂತೀನಿ'' ಎಂದು ಮತ್ತೊಬ್ಬರು ಹಿರಿಯರು... 


79 


ಎನ್‌. ಕೆ. ಹೆನುಮಂತಯ್ಯ 


ಚಿತ್ರದ ಬೆನ್ನು 


ಈ ಇರುವೆಯ ಮೇಲೆ 

ನನ್ನ ಭಾರದ ಹೆಜ್ಜೆಯನಿಟ್ಟೆ 

ತುಸು ಕಾಲದ ನಂತರ ತೆಗೆದೆ; 
ಇರುವೆ ಮತ್ತೆ 

ಚಲಿಸುತ್ತಿದೆ! 

ಏ... ಕೂದಲು ಗಾತ್ರದ ಜೀವವೇ 
ನನ್ನ ಭಾರ ಹೊರುವ ನಿನ್ನ ಬೆನ್ನಿಗೆ 
ಶರಣು. 


ಆ ಬೇಲಿಯ ದಡದಿ 

ನಿಧಾನಕ್ಕೆ ತೆವಳುತ್ತಿರುವ 

ಬಸವನ ಹುಳುವೇ 

ನನ್ನ ಭಾರ ಹೊರಲಾರದ ನಿನ್ನ ಮೃದುತ್ವಕ್ಕೂ 
ಶರಣು. 


ಅಲ್ಲಿ ಆ ಗಿಡದಲ್ಲಿ 

ನೂಲಿನ ಗಾತ್ರದ ಕಡ್ಡಿಯ ಮೇಲೆ 
ಉಯ್ಯಾಲೆಯಾಡುವ ಹಕ್ಕಿಯೇ 

ಕಡ್ಡಿ ಮುರಿಯದೆ ಆಡುವ ನಿನ್ನ ತೂಕಕ್ಕೆ 
ಶರಣು. 


ಅಗ್ನಿ ಮಾಂಸದ ಕುಲುಮೆಯಲಿ 
ನನ್ನ ಕಾಯಿಸಿ ಬಣ್ಣವ ಮಾಡಿ 
ಮರಳಿ ನನ್ನ ರೂಪನೇ ಕಡೆವ 

ಏ ನನ್ನಾಳದ ಅಳುವೇ... 

ನನ್ನ ಚಿತ್ರ ಕ್ಕೇಕೆ ಬೆನ್ನು ಬರೆವೆ! 


“ನಾವನಾ ಮೇ, 2001 


ದೀಪ ಹಚ್ಚದಾಗ 


ನಿನ್ನ ಸೊಂಟಕ್ಕೆ 

ಅವನ ತೋಳುಗಳು ಬಿಗಿದಾಗ 
ಅಲ್ಲಿ ನನ್ನ ಬೆರಳುಗಳು ಸಿಗದಂತೆ 
ಕಾಪಾಡು 


ನಿನ್ನ ಗರ್ಭಗತ್ತಲಿಗಿಳಿದು 

ಅವನು ದೀಪ ಹಚ್ಚಿದಾಗ 

ಅಲ್ಲಿ ನನ್ನ ಹಳೆ ಅಂಗಿ ಕಾಣದಂತೆ 
ಕಾಪಾಡು 


ನಿನ್ನ ಕಂಗಳಿಗೆ 
ಅವನು ಬೆಂಕಿಯಿಟ್ಟಾಗ 
ಅಲ್ಲಿ ನಾನು ನದಿಯಾಗಿರುವುದ ನಂಜಿ 


ಅವ, ನಿಂತಿದಾಳೆ... 
೫.೪. a ಎ 
ಟಿಕಿಯ ಕಂಬಿಗಳ ಹಿಂದೆ 

ಅವ ನಿಂತಿದ್ದಾಳೆ 

ಹೊಗೆಯ ಕಂಭದ ಹಾಗೆ. 

ಅವಳ ಕಣ್ಣಲ್ಲಿ ನೀರು 

ಈಚಲು ಮರದಿ ಸೇಂಧಿ 
ಸೋರಿದಂತೆ 

ಅವಳ ಹತ್ತಿರದಲ್ಲೇ ನಾನು ನಿಂತಿದ್ದೇನೆ. 
ಕೋಣೆಯ ಕತ್ತಲಲ್ಲಿ ಕೇಳುತ್ತಿದೆ ನನಗೆ 
ಅಪ್ಪ ಕೆಮ್ಮಿದಂತೆ 

'ಸಿಟ್ಟಿನಲಿ ಕಟಕಟನೆ ಹಲ್ಲ ಕಚ್ಚಿದಂತೆ 
ಚಿಕ್ಕ ತಮ್ಮನು ಹಸಿದು 

ಅವು... ಎಂದಂತೆ 

ಹಟ್ಟಿ ಜನ ಮನೆಯೊಳಗೆ ನುಗ್ಗಿದಂತೆ 
ಅಪ್ಪ ಕಡೆಯ ಪ್ರಾಣ ನಡುಗಿದಂತೆ. 


ಅವ್ವ ನಿಂತಿದ್ದಾಳೆ 

ಸೃಶಾನದ ಒಂಟಿ ವೃಕ್ಷದಂತೆ 

ಅವಳ ಕಣ್ಣೀರ ಆತುಕೊಳ್ಳಲು ಹೋದೆ. 
ಕೈಸುಟ್ಟಿತು 

ಮನೆ ತುಂಬ ಜೇಡರ ಬಲೆ 

ಹಳೆಯ ಕಾಲದ ಮಡಕಿ 

ಸಗಣಿ ನೆಲದಲ್ಲಿ ಬಿದ್ದ ಸಿಗರೇಟ ತುಂಡು 
ಮುರಿದ ತೀರಿನ ಮಧ್ಯೆ ಬೆಳಕು ಬೆಳಕಲ್ಲ 
ಕಾಗೆನೆರಳು 


ಆ py ನಿಂತಿದ್ದಾಳೆ. 4 


ನಿಂತಲ್ಲೇ ಉರಿಯುವೆನು ಯಾರ ಬೆಂಕಿಗೋ ಏನೋ, 


ys 


) 


ಖಿ 

ಮ್ಳ 

) ಭ್ರ 
(ಗ್‌ೆ 


NN 


NN 
N 


ಕ 


N 
(| 
WN 


ಆ ಕಪ್ಪು ಜಡೆ ಉದುರಿ ಒಣ ಹುಲ್ಲಾಗಿ 
ಧ್ಯಾನದ ಗುಬ್ಬಿ ಗೂಡು ಕಟ್ಟಿರುವಂತೆ 
ನಿಂತ ಅವ್ವನ ಬಳಿಗೆ ಹೋದೆ ನಾನು 
ಕಿಟಕಿಗೆ ಕಣ್ಣಿಟ್ಟಿ, 

ಅವಳ ನೋಟದ ತಂತಿಯ ಮೇಲೆ 
ನಾನು ನಡೆದೆ. 


ಆಚೆ ಆ ಕೊಪ್ಪಲಲಿ 
ಅವನು ಮಲಗಿದ್ದಾನೆ 
ನಿನ್ನೆ ತಾನೇ ಮದುವೆಯಾದ ಹೆಂಡಿರೊಡನೆ 


" ಮೊಲೆ ಚಿಂಡಿನೊಡನೆ. 


ಅವನೇ ಆ ಬಿಳಿಯಂಗಿಯವನೇ 
ನಾನು ನಿದ್ದೆಗಣ್ಣಲಿ ಎದ್ದಾಗ 
ಸೇಬುಕೊಟ್ಟವನು. 

ಅಪ್ಪನ ಹೆಣ ಬೀದಿಯಲಿ ಸಾಗುವಾಗ 
ಅಳುವ ಅವ್ವನ ಎದೆಗೆ 

ನಗುವ ತಂದವನು. 


ಹೊಲೆಯ ಕೆರೆ ಬಿಟ್ಟು ವಲಸೆ ಹೋದ ಹಕ್ಕಿ ನಾನು 
ಯಾಕೋ ಬಂದಿದ್ದೇನೆ... 

ಅವ್ವ ನಿಂತೇಯಿದ್ದಾಳೆ 

ಹೊಲಸೆಂಬ ಒಣಕೆರೆಯ ಏಡಿಯಂತೆ! 


ಮ್‌ ಫೆ. ಚನುಯಂಸಮ್ಮ 


ಬಿಸಿಲು ಕೋಲು 
ದೇವಯಾನಿ 


ಮಟ ಮಟ ಮಧ್ಯಾಹ್ನ 
ನೀರವ ಮಂಚ, ಆಕಾರವಿಲ್ಲದ ದಿಂಬು 
ಹೆಂಚುಗಳೆಣಿಸಿ ಕಣ್ಣೆವೆ 

ಮುಚ್ಚುವ ಹೊತ್ತಿಗೆ 


ತೂರಿ ಬರುತ್ತದೆ ಬಿಸಿಲು ಕೋಲು. ಈ ಸಂಜೆಯೂ 


ಮಂಜುನಾಥ್‌ ಗೀತಾ | 
ಆಹಾ -ಹೆಂಚು ಸಂದಿನಿಂದ 2 | 


ನುಸುಳಿಬಂದ ಸಣ್ಣ ಕೋಲು ಮೇದ ದನಗಳು ಮರುಳುತ್ತಿವೆ 
ಎಷ್ಟು ನೇರ .. ಎನಿತು ದಿಟ್ಟ! ಸೂರ್ಯ ಸೋರುತ್ತಿದ್ದಾನೆ | 
ಇಲ್ಲಿ ಮುಟ್ಟಿ, ಅಲ್ಲಿ ತಟ್ಟಿ ಪಡುವಣ ಬಟ್ಟಲಿಗೆ | 
ಧೂಳು ಕಣಗಳ ಮೇಳ » ಗೂಡು ಮಕ್ಕಳ ಕಣ್ಣ ನೆನೆದು 
ಧೂಳಿನಲ್ಲಿ ಬೆಳಕೋ... ಗಾಳಿಯ ಸೀಳಿವೆ ಹಕ್ಕಿ ರೆಕ್ಕೆಗಳು 
ಬೆಳಕಿನಲ್ಲಿ ಧೂಳೋ... ಇ ಕೂಲಿ ಅವ್ವನೆದೆ ಹಾಲಿಗೆ 
ಕೊನೆಯಾಗಿದೆ ಕಾದ ಕಂದನ ಆಕ್ರಂ 
ಚಿತ್ತಾರದ ಕಿಟಕಿ ಗಾಜು ಕತ್ತಲೊಂದಿಗೆ ಮಲಗಲು | 
ಮೂಲೆಯ ಜೇಡನ ಬಲೆ ಸಿದ್ಧವಾಗಿದೆ ಆಕಾಶ ಮೋಡ ಹೊದ್ದು | 
ಧೂಳು ಹೊತ್ತ ಹೊತ್ತಿಗೆ ನ ಉತ್ತು ಬಂದವನ ಬೆವರುಮೈಯ 
NY i ತೊಳೆದಿದೆ ಅವನದೇ ನಿಟ್ಟುಸಿರು 
ಸಂದುಗೊಂದೆನ್ನದೆ ಸುಡ  ತರತರತಾರೆಗಳು ಸಿಂಗಾರಗೊಳ್ಳಲಿವೆ [ 
ನಿಚ್ಚಳ ತಿಳಿನೀರಂತೆ ಹ್‌ ಜೀಗ ಮೊಗ ತೋರಿ ಹಲ್ಲು ಕಿರಿಯಲು | 
ಹೀಗೆಯೇ ಬಂತೆ ಉರ್‌ ನಾಚಿವೆ ಬೆಟ್ಟಗುಡ್ಡದ ತೊಡೆ ಕಿಬ್ಬೊಟ್ಟಿಗೆ 
ಬೆಚ್ಚಗೆ ಎದೆಯೊಳಕ್ಕೆ ಚೆನ್ನಾದ ಚಂದ್ರನ ಬೆಳ್ಳಿಸೆರಗಿಗೆ 
ದ್‌ ಯಾ ಮುನಿದು ಮೈಮುರಿದಿವೆ 
ಹಸು ಬೆಳಗಿಂದ ತುಳಿಸಿಕೊಂಡ ದೂರರಾಂಗೆ 
ತೆಂಗು ತೋಳು ಇಳಿಬಿಟ್ಟಿವೆ 
ಇವತ್ತೂ ಆಯಿತೆಂದು ಕೆಳಕ್ಕೆ ತೋರಲು 
ಹಾಗೆಯೇ ಗೆಳೆಯಾ ಆವತ್ತಿನಿಂದಲೂ | 
ಸುಪ್ತ ಸುಖವ ತೋಡಿ ಸುಸ್ತಾಗಿವೆ 
ಈ ಜನರ ಕೈಕಾಲುಗಳು. | 


| 
ರಂಗೋಲಿ 


ಪುರ ಸಂಜೀವ 


ಬಾಗಿಲಿಗೆ ಚಿತ್ರದ ಪರದೆ 
ಮೆತ್ತನೆಯ ಮಾತು, 
ಕುಲು ಕುಲು ಕಾರಂಜಿ | 
ಅಂಗಳದಿ ನಗುವ ರಂಗೋಲಿ | 


ಇಪ್ಪತ್ತೆಂಟು ಚುಕ್ಕಿಗಳು 
ಹತ್ತಾರು ಹೂ ಬಳ್ಳಿಗಳು 
ನೂರೆಂಟು ಕನಸುಗಳ ಆಶೆಗಳು 


ಮುಟ್ಟದ ಬಾಗಿಲಿನ ಹಿಂದೆ 
ಗಂಭೀರ ವಾತಾವರಣ 
ರಂಗೋಲಿ ತೆಪ್ಪಗೆ ಬಿಳಿಚಿಕೊಂಡಿತ್ತು. 


ಔನವಿಡೀ ಮೌನ, ಮುನಿಸು 
ಸಂಚಿಗೆ ತಿಳಿಯಾಯಿತು ಮೋಡ 
ಸೆಲೆಯೊಡೆಯಿತು ಕಾರಂಜಿ 
ಸುರುದಿನ, 

ರಂಗೋಲಿ ನಕ್ಕಿತು ಅಂಗಳದಲಿ 


ಹೆದ್ದುಯಾರ ಸಂಜೆ 


ರು ಮನೆಯಲ್ಲೊಂದು ಯುವಜೋಡಿ 


ಗೆ 


ಒಂದು ಸಂಜೆ ಜೋರಾದ ಮಾತುಗಳು | 


(1111 
| 


ಸಂಜೆ ಮಳೆಯ ದಾರಿ 


ಚೇತನಾ ಬಾಳಗೋಡು 


ಬಾಹುಗಳು ಉದ್ದಕೂ ಚಾಚಿ 
ಕದಗಳನೆಲ್ಲ ತೆರೆದಿಟ್ಟು 
ದೂರಕೂ ದಿಟ್ಟಿ ಹಾಯಿಸುತಿರೆ 
ಕಣ್ಣ ನೋಟಗಳಲಿ 

" ಬಾನು ಪ್ರತಿಫಲಿಸುತಿದೆ 
ಜಿಟಿಜಿಟಿಯ ಸದ್ದು 
ತನ್ನೊಳಗೇನನೋ ಮೆದ್ದು 
ನಮ್ಮೊಳಗೆ ಬೆರೆಯುತಿದೆ!. 


ತನು ಮೀಟಿ ದಾಟಿ 
ಆತ್ಮವನು ಸ್ಪರ್ಶಿಸುವ 

| _ ಭಾವಕೆಲ್ಲಿದೆ ಹೊಸತು 
ಹಳತೆಂಬ ಭಾವ 

| ದಿನವು ಕಾಯುತ್ತೇನೆ 
ಸಂಜೆ ಐದರ ಮಳೆಗೆ 


ತೃಷೆಯ ತಣಿಸುವ ಜಲಕೆ 
ಹುಡುಕಾಟ ವ್ಯರ್ಥವೋ, 
ಸೀಳುನಾಲಗೆಗಷ್ಟು 
ಆರ್ದ್ರತೆಯ ಸ್ಪರ್ಶವೋ, 
ಎದೆಯ ಕರೆ ಕೇಳೆಯಾ, 
ದಾರಿ ಎಲ್ಲಿದೆ:ಪ್ರಭುವೆ 


ಬಿತ್ತು ಎದೆಯೊಳಗಿಷ್ಟು ಬೀಜ 
ಅಲ್ಲೊಂದು ಹೆಮ್ಮರವೆ ಎದ್ದುಬರಲಿ 
ಜಗ ರಕ್ಷೆ ಪಡೆವಂತೆ! 


ಡನ ಬಾಳಿಗೆ . 


83 


ಚ್‌ ಅಷ್ಟು ಸಾಕು 


ಯೊಂದನು ತಂದು ನೆಟ್ಟಿನು 
ಸಸಿ ಕವಲೊಡೆಯಿತು ಬೆಳೆಯಿತು 
ಸಾಕು ಕುಳಿತಿತು-ಪುಟ್ಟ ಹಳದಿ ಕೀಟ 
ಸಸಿ ಏರುತ್ತ ಮೂಡಿತು ಗಿಡವು 
2 
ಪುಟ್ಟ ಪುಟ್ಟ ಹೂ ಕರೆದವು 
ಪುಟ್ಟ ದುಂಬಿಗಳ ಹಾರು ಹಕ್ಕಿಗಳ 
ಅಷ್ಟು ಸಾಕು ಮನತಣಿಯೆ ಹೀರಿದವು ಮಕರಂದ 
ಪುಟ್ಟ ಹೂಗಳು ಹಣ್ಣಾಗಿ ತೊನೆದವು 
ಅಷ್ಟು ಸಾಕು-ಸವಿದವು ಅಳಿಲುಗಳು 
ಪುಟ್ಟ ಅಳಿಲುಗಳು ನಕ್ಕವು ನಲಿದವು 
ಅಷ್ಟು ಸಾಕು ತಲೆದೂಗಿತು ಮರವು 
ಚೇರೆಲ್ಲಿರುವುದೋ ಇಲ್ಲಿ ಹೂವಾಯಿತು ಮನವು 


2 
೨ 


LE ಬಿಪಿ 
2 ಪ್ರ 


G 
ಜಿ 
ಭ್ರ 

ಈ 
G 

ನ 
pi 
& 
4 

9] 
2 
iy 
ವಾಟ 
ಶ್ರ 


[A 


ಮೀಸಲಿರಿಸು ಕಂಬನಿಯ 
ಕಿರುಬಿಂದುವೊಂದ... 


ಮೀಸಲಿರಿಸು ನಿನ್ನ ಹೃದಯದ 
ಕಂಬನಿಯ ಕಿರು ಬಿಂದುವೊಂದ 
ಜಿನುಗಲದು ಹನಿಹನಿಯ ತೆರದಿ 
ಸುರಿಯಲಿ ಅದು ಧಾರೆಯಾಗಿ 
ತಂಪು ಜೀವದೊರತೆಯಾಗಿ 

ಜುಳು ಜುಳು ಜುಳು ಹೊಳೆಯೇ ಆಗಿ 


. ಹರಿದ ಹೃದಯಗಳ ತಣಿಸಿ 


ಕೀಲಿ ಮಣೆಯ ಮೇಲೆ 


ಅವನ ಘನಗಂಭೀರ ವಾದಗಳು 

ಸದಾ ಅಂಟಿರುತ್ತವೆ ಕಂಪ್ಯೂಟರ್‌ ಟೇಬಲ್ಲಿನಡಿಗೆ 

ಎಂದೂ ತಾಗದೆ ಮಣ್ಣಿನ ಬಿಸುಪಿಗೆ 

ಇರುತ್ತವೆ ಷೂಗಳೊಳಗೆ ಏಸಿ ರೂಮಿನ ಒಳಗೆ 

ಕೈಗಳು ಕೀಲಿಸಿರುತ್ತವೆ ಕೀಲಿಮಣೆಗೆ 

ಎಂದೂ ತಾಗದೆ ಹೂವಿನೆಸಳ ನುಣುಪಿಗೆ 

ಕಣ್ಣುಗಳು ಹೂತಿರುತ್ತವೆ ಕಲರ್‌ ಮಾನಿಟರೊಳಗೆ 
ಎಂದೂ ಅರಳದೆ ಪ್ರಕೃತಿಯೊಡಲ ಒನಪಿಗೆ 

ಕಿವಿಗಳು ಕೇಳುತ್ತವೆ ಬರೀ ನೋಟುಗಳ ಪರಪರ 

ಎಂದೂ ಆಲಿಸದೆ ಹಕ್ಕಿಗಳಿಂಚರ 

ಮತ್ತವನ ಪುಟ್ಟ ಮಗ 

ಉಲ್ಲಾಸದ ಚಿಟ್ಟೆಯಾಗಿ ಹಾರುತ್ತಿದ್ದಾನೆ 

ಇಡೀ ಅಂಗಳದ ತುಂಬಾ 

ಕುಣಿಯುತ್ತಾನೆ ಅಮ್ಮ ಬೆಳೆಸಿದ ಹೂ ಗಿಡಗಳ ನಡುವಿನಲ್ಲಿ 
ಕರೆಯುತ್ತಾನೆ ""ಡ್ಯಾಡೀ ಡ್ಯಾಡೀ ನೋಡಿ ಇಲ್ಲಿ! 

ಎಷ್ಟು ಚಂದದ ಹೂವುಗಳು! ನೋಡಿ ಎಂಥಾ ಬಣ್ಣಗಳು!'' 


ಕಂಪ್ಯೂಟರ್‌ ಮನುಷ್ಯನ ಮೊಗದ ಮೇಲೆ ತಿ 
ಅಕಾಲ ಸುಕ್ಕು 

ಎಳೆ ತಲೆಯ ಮೇಲೆಲ್ಲಾ 

ಮಾಸಲು ಬಿಳಿ ಕೂದಲು 

ಕಣ್ಣಿನಂಗಳದಲ್ಲಿ ಸತ್ತು ಬಿದ್ದಿದೆ 

ಒಂದು ಚಿಟ್ಟೆ. 


85 
41 


ಜನಪದ 


ಹೇಳಿದವರು: ಹೊನ್ನಪ್ಪ ಸಂಕು ಪಟಗಾರ 


ಸಂಗ್ರಹ: ಎಲ್‌.ಆರ್‌. ಹೆಗಡೆ 


ಪದ್ಧಗಂಧಿನಿ 


ಓ ೦ಿಡು ಊರಿನಲ್ಲಿ ಪದ್ಧಾವತಿ ಎಂಬ ಹೆಸರಿನ ವೇಶ್ಯೆಯಿದ್ದಳು. ಅವಳಿಗೆ ಪದ್ಧಗಂಧಿನಿ ಎಂಃ 
ಮಗಳಿದ್ದಳು. ಮಗಳು ಸುಂದರಿ. ಜಕಣಾಚಾರಿ ಕಟ್ಟಿದ ಮನೆ. ಅದಕ್ಕೆ ಅವಳು ಜಡಿದು ಫಲಕ ಬರೆ. 
ಬಾಗಿಲಿನ ಮುಂದೆ ತೂಗಹಾಕಿಸಿದ್ದಳು. ಅದರಲ್ಲಿ ಕೆಳೆಗಿನಂತೆ ನಿಬಂಧನ ಇತ್ತು. ತನ್ನ ಮನೆಗೆ ಬಂದು ತ: 
ಮಗಳನ್ನು ಕೂಡಲು ಬಯಸುವವರು, ಒಳಮನೆಯಲ್ಲಿ ಪ್ರವೇಶ ಮಾಡುವ ಮೊದಲು, ಒಂದಾಕ 
ಮೇಲೆ ಒಂದರಂತೆ ನಾಲ್ಕು ali. ಹೊಕ್ಕು, ದಾಟಿ ಬರೇಲಿ ಮೊದಲಿನ ಕೋಣೆಯಲ್ಲಿ ಒಸಿ 
ಮ: " ಫಾಂಕ ಇರುತ್ತಾನೆ. ಮೊದಲು ಅವನಿಗೆ ಸಮಾಧಾ 
ಮಾಡಬೇಕು. ಎರಡನೇ ಕೋಣೆಯಲ್ಲಿ ಆನೆಯಿ 
ಅದಕ್ಕೂ ಸಮಾಧಾನ ಮಾಡಬೇಕು. ಮೂರನೆ 
ಕೋಣೆಯಲ್ಲಿ ಹುಲಿಯಿದೆ. ಅದಕ್ಕೂ ಸಮಾಧಾ: 
ಮಾಡಬೇಕು. ನಾಲ್ಕನೇ ಕೋಣೆಯಲ್ಲಿ" ಸರ್ಪ ಇ 
ಅದಕ್ಕೂ ಕ, ಮಾಡಿ ಮುಂದೆ "ಮನೆಯ ಒಳ 
ಕೋಣಿಯ'ಪ ಕ್ರವೇಶ ಮಾಡಿದ ನಂತರ, ಒಳ ಕೋಣೆ! 
ಬಂದರೆ ಅಲ್ಲಿ a: ಬೆಕ್ಕು ಇದೆ. ಅದರ ತಲೆಯ ಮೇ" 
ಹಣತೆಯ ದೀಪ ಹೆಚ್ಚಿದ್ದು ಉಂಟು, ಅದನ್ನು ನಂದಿಸಿದ. ಮೇಲೆ ತನ್ನ ಮಗಳ ಸಂಪರ್ಕ ಮಾಡಬೇಕು 

ಬಹಳ ಜನರು ಅವಳ ಮಗಳ ಮೇಲೆ ಆಸೆ ಮಾಡಿ ಬಂದರು. ಆದರೆ ಸಾವಿರಾರು ಜ 
ಹೋದರೂ ಅವಳನ್ನು ಗೆಲ್ಲಲು ಸುಧ್ಯವಾಗಲಿಲ್ಲ. ಮೊದಲಿನ ಕೋಣೆಯಲ್ಲಿ ಕೂವನ್ನು ಹಿಡಿದು ನಿಂತಿ 
ಕ್ಲೌರಿಕನನ್ನು ನೋಡಿಯೇ ಹೆದರಿ Ae ಹಿಂದೆ ಹೋದರು. ಮುಂದೆ ಹೋದ ಸಾವಿರಾರು ಜ 
ಕೌರಿಕನೇ ಕೊಂದು ಹಾಕಿದನು. ಆನೆಯು ಎರಡನೇ ಕೋಣೆಯಲ್ಲಿ ಹೊಕ್ಕ ಒಬ್ಬನನ್ನು ಕೆಡವಿ ಮೆ 
ಕೊಂದು ಹಾಕಿತು. ಹುಲಿಯು ಅವನನ್ನು ತಿಂದಿತು. ತಪ್ಪಿಸಿಕೊಂಡು ನಾಲ್ಕನೇ ಕೋಣೆಯನ್ನು ಪ್ರ ವೇ 
ಮಾಡಿದವರನ್ನು ಸರ್ಪವು ಕಡಿದು ಕೊಂದಿತು. ಯಾರೂ ಹೋದವರು ಹಿಂದೆ ಬರಲಿಲ್ಲ. | 

ಒಬ್ಬ ಅರಸು ಮಗನು ಇದರ ರಹಸ್ಯ ತಿಳಿಯಬೇಕು ಎಂದು ನಿಶ್ಚಯಿಸಿ ಮನೆಯನ್ನು ಕಟ್ಟಿದ 
ಜಕಣಾಚಾರಿ ಎಂದು ತಿಳಿದುಕೊಂಡು ಅವನ ಹತ್ತರ ಹೋದನು. ಜಕಣಾಚಾರಿಯ ಹತ್ತಿರ. ವ | 
ಪದ್ಗಾವತಿ ವೇಶ್ಯೆಯ ಮನೆಗೆ ಅರಸರೂ, ಬೇರೆ ಜನರೂ ಹೋದವರು ಯಾರೂ ತಿರುಗಿ ಬರ 
ನಾಶವಾದರು, ಅವಳನ್ನು ಹೇಗೆ ಹೇಗೆ ಗೆಲ್ಲಬೇಕಾಗುತ್ತದೆ?'' ಅಂತ ಕೇಳಿದನು. 


ಭವನ. ಮೇ, 2001 : 


ಕಣಾಚಾರಿ ಏನೆಂದನೆಂದರೆ, ""ಎಲಾ ರಾಜ, ನಾನು ಹೇಳಿದ ರೀತಿಯಾಗಿ 
ಹಾರಿ ಮಾಡಿಕೊಂಡು ಹೋದರೆ ನೀನು ಅವಳನ್ನು ಗೆಲ್ಲಬಹುದು. ಮೊದಲಿಗೆ 
ನಿ ಕೆಲಸಿ (ಕ್ಲೌರಿಕ) ಸಿಗುತ್ತಾನೆ. ಒಂದು ಆಳೆತ್ತರದ ಮರದ ಗೊಂಬೆಯನ್ನು ನೀನು 
ವನಿಗೆ ಕೊಡಬೇಕು. ಗೊಂಬೆಯನ್ನು ಕೊಟ್ಟ ಕೂಡಲೆ ಅದರ ಕ್ಸೌರ ಮಾಡಲಿಕ್ಕೆ 
ನು ಕೂತುಕೊಳ್ಳುವನು. ನೀನು ಮತ್ತೊಂದು ಕೋಣೆಗೆ ಹೋಗುವಾಗ ಮೊದಲೇ 
ದು ಕಬ್ಬಿನ ಹೊರೆಯನ್ನು ತಕ್ಕೊ ೦ಡು ಬಂದಿರಬೇಕು. ಹೋದ ಕೂಡಲೆ ಆನೆ 
ನ ನ್ನು ಕೊಲ್ಲಲು ಬರುವುದು. 1 ನೀನು ಕಬ್ಬಿನ ಹೊರೆಯನ್ನು ಅದರ ಮುಂದೆ ಒಗೆಯಬೇಕು. ಅದು 
ತಿನ್ನುತ್ತಾ ಇರುತ್ತದೆ. ನಿನ್ನ ತಂಟೆಗೆ ಬರುವುದಿಲ್ಲ. ನೀನು ಮುಂದಿನ ಕೋಣೆಗೆ ಹೋಗುವಾಗ 
ಎ7 ಗೆಯೇ. ಹೋಗಬಾರದು. ನಿನ್ನ ಜೇಬಿನಲ್ಲಿ ನಾಯಿಮರಿಯನ್ನು ಹಾಕಿಕೊಂಡೇ ಬಂದಿರಬೇಕು. 
E ಹೂರನೇ ಕೋಣೆಯಲ್ಲಿರುವ ಹುಲಿಗೆ ನಾಯಿಮರಿಯನ್ನು ತಿನ್ನಲಿಕ್ಕೆ ಕೊಟ್ಟು ಮುಂದೆ ನಾಲ್ಕನೇ 
ಣೆಗೆ ಹೋಗುವಲ್ಲಿ ಒಂದು ಭಯಂಕರ ಸರ್ಪ ಇದೆ. Fie ನಿನ್ನನ್ನು ಕೊಲ್ಲಲು ಹೆಡೆ ಬಿಚ್ಚಿಕೊಂಡು 
ಬರುವುದು. ಅದಕ್ಕೆ ಕೊಡಲು. ನಿನ್ನ ಕಿಸೆಯಲ್ಲಿ ಹತ್ತು ಕೋಳಿ 
ಮೊಟ್ಟೆಗಳನ್ನು ಹಂ ಹಾಕಿಕೊಂಡು ಬಂದಿರಬೇಕು: 
ಕಿಸೆಯಿಂದ ತೆಗೆದು ಆ ಕೋಳಿ ಮೊಟ್ಟೆಗಳನ್ನು ಅದಕ್ಕೆ ತಿನ್ನಲು 
ಕೊಡಬೇಕು. ಅದು ತಿನ್ನುತ್ತಿರುವಾಗ ನೀನು ಐದನೆಯ 
ಕೋಣೆಗೆ-ಪದ್ಧಗಂಧಿನಿಯ , ಅಂತಃ *ಪುರಕ್ಕೆ -ಹೋಗಬೇಕು. 
ಃ ನ 5 ಅಲ್ಲಿ ಬೆಕ್ಕಿನ ತಲೆಯ ಮೇಲೆ ದೀಪ ಹಚ್ಚಿ 'ಇಟ್ಟಿರುತ್ತಾಳೆ. ಆ 

ಜೆ ದೀಪವನ್ನು ನೀನು ಕೈಯಿಂದ ಮುಟ್ಟದೆಯೇ ನಂದಿಸಬೇಕು. 
EN ಅದಕ್ಕೆ ಇಂದು ಟಮ ಅಂದರೆ “ಒಂಡು ಇಲಿಯನ್ನು ನಿನ್ನ 


ಮತ್ತೊಂದು ಕಿಸೆಯಲ್ಲಿ ಇಟ್ಟುಕೊಂಡೇ ಬಂದವನು, 
ಇಲಿಯನ್ನು ಆ ಬೆಕ್ಕಿನ ಮುಂದೆ ಒಗೆಯಬೇಕು. ಬೆಕ್ಕು 
ಗಾಬರಿಯಿಂದ ಇಲಿಯನ್ನು ಹಿಡಿಯಲು ಓಡಿ 
ಹೋಗುವದು. ಆಗ ಅದರ ತಲೆಯ ಮೇಲೆ ಇಟ್ಟಿದ್ದ ಹಣತಿ 
ನ ಕೆಳಗೆ ಬಿದ್ದು ನಂದಿ ಹೋಗುವುದು. ಅಗ ಅಲ್ಲೇ ಕಾದು ಕುಳಿತಿರುವ ಸುರಸುಂದರಿ ಪದ್ಧಗಂಧಿನಿ 
ೆ ನೆಗೆ ಸಿದ್ಧಳಾಗುವಳು'' ಎಂದು ಹೇಳಿದನು. 

ಸಕ ಯಕೆಣಾಚಾರಿಯು ಹೇಳಿದಂತೆ ಅರಸು ಮಗನು ಎಲ್ಲಾ ಸಾಹಿತ್ಯವನ್ನು-ಮರದ ಗೊಂಬೆ, i 
, ನಾಯಿಮರಿ, ಕೋಳಿಮೊಟ್ಟೆ, ಎಲ್ಲಾ-ತಕ್ಕೊಂಡೇ ಹೋದನು. ಭಕರ ಹೇಳಿದ ಪ್ರಕಾರ 
ನನ್ನೂ ಕ್ರಮವಾಗಿ ಕೊಡುತ್ತ. ಕೆಲಸಿ, ಫಸ ಹುಲಿ, ಸರ್ಪ ಎಲ್ಲಾ ಇರುವ ಕೋಣೆಗಳನ್ನು 
ತವಾಗಿ ದಾಟಿ ಅಂತಃಪುರದೊಳಗೆ ಹೋಗಿ ಬೆಕ್ಕಿನ ಕ ಇಲಿಯನ್ನು ಬಿಟ್ಟನು. ಬೆಕ್ಕು 
ನ್ನು ಹಿಡಿಯಲು ಓಡಿಹೋಯಿತು. ದೀಪ ಕೆಳಗೆ ಬಿದ್ದು ನಂದಿಹೋಯಿತು.. 
ಪದ್ಧಗಂಧಿನಿ, “ಇಂಥಾ ವ್ಯಕ್ತಿ ಜಗತ್ತಿನಲ್ಲೇ ಇಲ್ಲ. ನಾನು ನಿನಗೆ ಮನಸೋತೆನು. ನನ್ನ ಆಸ್ತಿ, 
ರ ಎಲ್ಲವನ್ನೂ ನಿನಗೆ ಒಪ್ಪಿಸಿಬಿಡುವೆನು. ನೀನು ನನ್ನನ್ನು ನ ಎಂದು ಹೇಳಿದಳು. ಅದರಂತೆ 
ತ ಗಿಯಿತು. 

ರಾಜಿಯಿಂದ ಕೂಡಿಕೊಂಡರು. ಇಲ್ಲಿಗೆ ಕತೆ ಸ್‌ 


87 


ಜಡೆಯ ಆಚೆಯ ಮುಖ 


ಪ್ಗ ಅಯ್ಯರ್‌ ಛಾಪಿನ ಮುಖದ ನನ್ನ ಫ್ರೆಂಡಿಗೆ ಮೈಕೆಲ್‌ ಜಾಕ್ಸನ್‌ ಅಂದರೆ ಪಂಚಪ್ರಾಣ. ಆದ 
ಅವಳ 'ಹೆಬ್ಬಾವಿನಂಥ ಜಡೆ, ದೊಡ್ಡ ಕುಂಕುಮ, ಗೌರಮೃನಂತೆ ಹೊದ್ದ ದುಪ್ಪಟ್ಟಾ, ತಲೆತಗ್ಗಿಸಿ ನಡೆ 
ಶೈಲಿ ಎಲ್ಲವನ್ನೂ ಒಂದೇ ನೋಟದಲ್ಲಿ ನೋಟ್‌ ಮಾಡಿಕೊಂಡುಬಿಡುವ ಕ್ಯಾಸೆಟ್‌ ಅಂಗಡಿಂ: 
ಇಡು “ಕೇಳಿ, ಚೆನ್ನಾಗಿದೆ' ಅಂತ ಅವಳಿಗೆ ಯಾವಾಗಲೂ ರೆಕಮೆಂಡ್‌ ನಡನ ಎಂ. 
ಸುಬ್ಬುಲಕ್ಷಿಯ ವೆಂಕಟೀಶ ಸ ಸುಪ್ರಭಾತದ ಟೀಪನ್ನೇ. "ಎಂ.ಎಸ್‌. ಬೇಡ. ಬ್ರೂಸ್‌ ಸ್ಟಿಂಗ್‌ಸ್ಟೀನ್‌ ಕೊ 
ಅಂತ ಹೇಳಿ ಅವನು ಮನಸ್ಸಿನಲ್ಲಿ ಕಟ್ಟಿಕೊಂಡ. ಇಮೇಜನ್ನು ಒಂದೇ ಭಗ ಮಂಜ ಮ 
ಬಾರದೆ ನಮ್ಮ ಹುಡುಗಿ ಏನೂ ಕೊಳ್ಳದೆ ಬಂದುಬಿಟ್ಟದ್ದೂ ಉಂಟು. 

"ಮೊದಲು ಈ ಜಡೆ ಕತ್ತರಿಸಬೇಕು' ಅಂತ ಆಗಾಗ ಹೇಳುತ್ತಿದ್ದರೂ, ಅಪ್ಪನ ಕೊ 
ಅಂಜಿಯೋ, ಅಮ್ಮನ ಮಲ್ಲಿಗೆ ಹಂಬಿನ ಮುಖ ನೋಡಿಯೋ, ಪಂಕಾತಿಪಂಕ್‌ ಹು 
ರಕ್ತದಲ್ಲಿಯೂ ಎಲ್ಲೋ ಅಡಗಿ ಕೂತ ನಾಗವೇಣಿಯರ ಮೇಲಿನ ವ್ಯಾಮೋಹಕ್ಕೆ ಬೆಲೆ ಕೊಟ್ಟೋ 
ಮನಸಿನ ನಿರ್ಧಾರ ಮಾಡಿರಲಿಲ್ಲ. 

ಒಂದೈದಾರು ವರ್ಷದ ನಂತರ ಸಿಕ್ಕ, ಈಗ ಅಮ್ಮ ಆಗಿರುವ ಗೆಳತಿಯ ಕೂದಲು ಹೆಗ 
ಮಾತ್ರ ಇತ್ತು. ಐದು ವರ್ಷ ವಯಸ್ಸು ಕಡಿಮೆ ಆದ ಹಾಗೆ ಕಾಣುತ್ತಿದ್ದಳು. "ಅಂತೂ ಧೈಯ 
ಮಾಡಿಬಿಟ್ಟಿಯಲ್ಲ' ಅಂದೆ. "ನನ್ನ ಮಗನ ಕೂದಲೆಳೆದಾಏದಲ್ಲಿ ಸಿಕ್ಕು ಬಿಡಿಸಿ ಬಿಡಿಸಿ ಸುಸ್ತಾಗಿಹೋ 
ಒಂದು ದಿನ ಯಾರಿಗೂ ಹೇಳದೆ, ಮತ್ತೆ ಮನಸ್ಸು ಹೊರಳುವುದಕ್ಕೆ ಮುಂಚೆಯೇ ಕತ್ತರಿಸಿಬಿ 
ಅಂದಳು. "ಅಂತೂ ವೆಂಕಟೇಶ ಸುಪ್ರಭಾತದಿಂದ ಮುಕ್ತಿ ಸಿಕ್ಕಿತಲ್ಲಾ!' ಅಂದುಕೊಂಡು ನಕ್ಕವು. ಕ 

ಜಡೆ, ಕುಂಕುಮ, ಹೂವು, ಸೀರೆ ಇತ್ಯಾದಿ ಸಂಕೇತಗಳು ನಮ್ಮ ಮನಸ್ಸಿನಲ್ಲಿ ನಮಗರಿಎಲ್ಲದೆ 
ಮೂಡಿಸಿಬಿಡುವ ಇನ್‌ಸ್ಲೆಂಟ್‌ ವ್ಯಕ್ತಿ ಚಿತ್ರ ಹಹ ಕುತೂಹಲ ಹುಟ್ಟಿಸುವಂಥವು. ಉದ್ದ ಜಡೆ, ಸಿ 
ಎಲ್ಲ ಸಂಪ್ರದಾಯಬದ್ಧತೆಯ ಸೇತು 0 ಗಿಡ್ಡ ಕೂದಲು, ಗಿಡ್ಡ ಸ್ಕರ್ಟು ಆಧುನಿಕತೆ | 
ಸ್ವೇಚ್ಛೆಯ ಸಂಕೇತ. ಜಡೆ ಇದ್ದು, ದುಪ್ಪಟ್ಟಾ ಇದ್ದು, ಬಿಳಿ ತೊಗಲಿದ್ದು, ಕುಂಕುಮ ಇಲ್ಲದಿದ್ದರೆ ಮು? 
ಹುಡುಗಿ ಎನ್ನುವ ತೀರ್ಮಾನ. 'ಜೀನ್ಸ್‌ ಪ್ಯಾ '೦ಟು, ಹವಾಯಿ ಚಪ್ಪಲಿ, "ದೊಡ್ಡ ಕುಂಕುಮ ಇದ್ದರೆ | 
ನಲ್ಲಿ ಕೆಲಸ ಮಾಡುವ ಹುಡುಗಿ ಇರಬಹುದೆನ್ನುವ ಅನುಮಾನ. ¥ 


ಇವನ . ಮೇ, 2001 


ನಮ್ಮ ಸರಳೀಕೃತ ಕಲ್ಪನೆಗಳು 10ರಲ್ಲಿ 9 
ಬಾರಿ ಗುರಿ ತಪ್ಪಿದರೂ, ಡಿಸ್ಕೋತೆಕ್‌ ಹಾಗೂ 
ಕರವಾಚೌತ್‌ ವೃತ್ತದ ನಡುವೆ ಹಾಯಾಗಿ 
ಶೆಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಎಗರುವ ಗೆಳತಿಯರ 
ಗುಂಪೇ "ಇದ್ದರೂ, 11ನೇ ಬಾರಿಯೂ ನಾವು 
ಠಕ್ಕಂತ ಹೊಸೆಯುವ ಫಾರ್ಮಲಾ ಮತ್ತೆ ಅದೇ. 
"ಜಡೆಯ ಆಚೆ ತಿರುಗಿಸಿದ ಮುಖ'ದ ಚರ್ಯೆ 
ಯನ್ನು ಸೆರೆ ಹಿಡಿದು, ಫ್ರೇಮಿನೊಳಗೆ' ಕೂರಿ 


ಅದೆಷ್ಟು ಕನ್ನಡ ಸಿನಿಮಾಗಳಲ್ಲಿ "ಲೂಸಿ' 
ಅಂತಲೋ "ಮೇರಿ' ಅಂತಲೋ ಹೆಸರಿಟ್ಟು 
ಕೊಂಡು ಬಾಸ್‌ಗೆ "ಕಮ್‌ ಆನ್‌' ದೃಷ್ಟಿ ಬೀರುವ 
ಗಿಡ್ಡ ಕೂದಲಿನ, ಗಿಡ್ಡ ಸ್ಕರ್ಟಿನ ಹುಡುಗಿಯರು 
ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ' ಅಂತ 
ಉದ್ದ ಜಡೆಯ ಹೀರೋಯಿನ್ನಿನಿಂದ ಉದ್ದುದ್ದ 
ಲಿಕ್ಷರ್‌ ಕೇಳಿಲ್ಲ! ಹೀರೋಯಿನ್ನುಗಳು "ಮೈಚಳಿ 
ಚಿಟ್ಟು' ನಟಿಸುವ ಚಿತ್ರಗಳಲ್ಲೂ ಕೊನೆಯ ಸೀನು ತಲುಪುವ ಹೊತ್ತಿಗೆ ಆಕೆ ಜಡೆ, ಕುಂಕುಮ 
ಸಮೇತವಾಗಿ "ಒಳ್ಳೆಯ ಹುಡುಗಿ'ಯಾಗಿ ತಯಾರಾಗಿಬಿಟ್ಟಿರುವುದು ಗ್ಯಾರಂಟಿ. 

' ನಮ್ಮ ಮನಸ್ಸಿನ ಪಟದಲ್ಲಿ ಮೂಗಿನಲ್ಲಿ ವಜ್ರದ ನತ್ತು ಹೊಳೆಸುತ್ತಾ, ಪುಡಿ ಕುಂಕುಮ 
ಇ ಕೊಂಡಿರುವ ಸೆಕ್ರೆಟರಿ, ಬಾಸಿನ ಜೊತೆ ಚೆಲುಚೆಲ್ಲಾಗಿ ಮಾತನಾಡುವ ದೃಶ್ಯವಾಗಲೀ, 
ರಾಮನವಮಿ ಕಚೇರಿಯಲ್ಲಿ ಬಾಯ್‌ಕಟ್ಟಿನ ಹುಡುಗಿ ಲೂಸ್‌ ಪ್ಯಾಂಟು, ಲೂಸ್‌ As ತೊಟ್ಟು 
*ನಗುಮೋಮು' ಹಾಡುವ. ದೃಶ್ಯ ವಾಗಲಿ ಖಂಡಿತ ಎಂದೂ ಮೂಡುವುದಿಲ್ಲ. ಸೋನಿಯಾ ಗಾಂಧಿಯ 
ವಿರುದ್ಧ ಸುಷ್ಮಾ ಸ್ವರಾಜ್‌ ನಮಗೆ. ಭಾರತೀಯತೆಯೇ ಮೂರ್ತಿವೆತ್ತಂತೆ ಕಾಣುವುದರಲ್ಲಿ ಆಕೆಯ ಕಣ್ಣಿಗೆ 
ರಾಚುವಂತೆ ಕಾಣುವ ಕುಂಕುಮ, ಬೈತಲೆಯಲ್ಲಿ ಒತ್ತಿ ಒತ್ತಿ ತುಂಬಿದ ಸಿಂಧೂರದ ಪಾತ್ರ 
ಮಹತ್ತರವಾದದ್ದೇ. ಉಷಾ ಉತ್ತುಪ್‌ನಂಥ ವ್ಯಕ್ತಿಯ ಇಮೇಜು ನಮ್ಮ ಮನಸ್ಸಿನಲ್ಲಿ ಉಳಿಯುವುದು 
ಸಂಸ್ಕೃತಿ-ಸಭ್ಯತೆ- ಸೌಂದರ್ಯ'ದ ಸಮ್ಮಿಲನದ ನಮ್ಮ ಮಹಾ ಸಂಕೇತಗಳನ್ನು 
'ಸ್ನೇಚ್ಛೆ -ಆಧುನಿಕತೆ'ಯ ಸಂಕೇತಗಳ ಜೊತೆ ಬೆರೆಸಿ, ನಮ್ಮ ಫಾರ್ಮಲಾಗಳನ್ನು ಕಾಲು ಮೇಲೆ, ತಲೆ 
ಳಗೆ ಮಾಡಿ ನಿಲ್ಲಿಸಿ ಶಾಕ್‌ ಮಾಡುವ ತಂತ್ರದಿಂದಲೇ. 
ಕೃಷ್ಣ ನೀ ಬೇಗನೆ ಬಾರೋ' ಹಾಡನ್ನು ಡ್ರಮ್‌ ಬೀಟಿಗೆ ಹಾಡುವುದು ಸಾಮಾನ್ಯ ಆಗಿ ಹೋಗಿ 
ುವ, "ಎತ್ತಿಕ್‌ ಸ್ಟೈಲು'ಗಳು ಫ್ಯಾಷನ್‌ ಗುರುಗಳಿಗೆ ಪಿ ಪ್ರೀತಿಪಾತ್ರ ಆಗಿರುವ ನಮ್ಮ ಈ ಸಂದರ್ಭದಲ್ಲಿ 
ಶಿನ್ನೂ ಜಡೆ ಜಡ "ಒಳ್ಳೆ, ಚೆಂದ ಹುಡುಗಿ' ಗನ್‌ ಅಂತೆಲ್ಲ ಅನ್ನುವುದು ಸಳ ಕತೆ. ಯಾವ 
ಅವೆ ಟೂ ನಿಂತ ನೀರಲ್ಲ "ಅಂತೆಲ್ಲ ಅನ್ನಬೇಡಿ. ಗಾಗ್ರಾ ಚೋಲಿಗೆ, ಬಾಂದನಿ ಬಟ್ಟೆಗೆ “ಎತ್ತಿಕ್‌ ಚಿಕ್‌' 
ಸಾನ ದೊರಕಿರಬಹುದು. ಆದರೆ ಕೊಬ್ಬರಿ ಎಣ್ಣೆ ಹಚ್ಚಿ, ಗಟ್ಟಿ ಹೆಣೆದ ಜಡೆಗೆ ಖಂಡಿತ ಸಿಕ್ಕಿಲ್ಲ. 


89 


ಹಷಾನಿನ ಹಳ್ಳಿಗಾಡಿನ ಆಸ್ಪತ್ರೆಯೊಂದರಲ್ಲಿ ಆಗತಾನೆ ವಿಶ್ವವಿದ್ಯಾಲಯದ ಕೋರ್ಸಃ 
ಮುಗಿಸಿದ್ದ ವೈದ್ಯ ವಿದ್ಯಾರ್ಥಿಯು ತನ್ನ ಆಸೆಗೆ ವಿರುದ್ಧವಾಗಿ, ಆರು ತಿಂಗಳ ಪ್ರಾಯೋಗಿ 
ತರಬೇತಿಯನ್ನು ಹಳ್ಳಿಗಾಡಿನ ಹಿಂದುಳಿದ ಪ್ರದೇಶದ ಸರ್ಕಾರಿ ಆಸ್ಪತ್ರೆಯೊಂದಡೆ 
ಪಡೆಯಬೇಕಾಗಿ ಬರುತ್ತದೆ. ಅವನಿಗೋ ತಾನು ಚಕ್ರವರ್ತಿಯ ಆಸ್ಥಾನದಲ್ಲಿ ಕುಲೀನೆ 
ವೈದ್ಯನಾಗಬೇಕೆಂಬ ಆಕಾಂಕ್ಷೆ. ಅದಕ್ಕೆ ಅನುವಾಗುವಂತೆ ರಾಜಧಾನಿಯ ಯಾವುದಾದದೆ 
ಸುಸಜ್ಜಿತ, ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ತನ್ನ ಪ್ರಾಯೋಗಿಕ ತರಬೇತಿಯನ್ನು ಪಡೆಯ4 
ಬಯಸಿರುತ್ತಾನೆ. ಆದರೆ ಅವನನ್ನು ಕೊಳಕು ರೋಗಿಗಳಿಂದ ತುಂಬಿದ, ಅಸಹ್ಯಕ 
ವಾತಾವರಣದ, ಗಬ್ಬು ವಾಸನೆಯಿಂದ ತುಂಬಿದ ಗ್ರಾಮೀಣ ಆಸ್ಪತ್ರೆಗೆ ತರಬೇತಿಗಾ 
ಕಳಿಸಲಾಗಿರುತ್ತದೆ. ಅಲ್ಲಿ ಅವನು "ಕೆಂಪು ಗಡ್ಡ' ಎಂದೇ ಪ್ರಸಿದ್ಧನಾದ ಮುಖ್ಯ ಡಾಕ್ಷರ 
ಬಳಿ ಕೆಲಸ ಕಲಿಯಬೇಕಿರುತ್ತದೆ. | 

ತಾನು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುವ ಆಧುನಿಕ ವೈದ್ಯಕೀಯ ಜ್ಞಾ 
ಶ್ರೇಷ್ಠವಾದುದು, ಈ *ಕೆಂಪುಗಡ್ಡ'ದ ಬಳಿ, ಈ ಕೊಂಪೆಯ ಆಸ್ಪತ್ರೆಯಲ್ಲಿ ತಾಸ 
ಕಲಿಯಬೇಕಾದ್ದು ಏನೂ ಇಲ್ಲ ಎಂಬ ಧೋರಣೆಯಿಂದ ಪ್ರಾರಂಭವಾಗಿ, ಒ. 
ಡಾಕ್ಟರನಿಗೆ ಅಗತ್ಯವಾಗಿರುವುದು ಪುಸ್ತಕದ ಜ್ಞಾನ ಮಾತ್ರವಲ್ಲ ರೋಗಿಗಳನ್ನು 
ಮಾಡಿಕೊಳ್ಳುವ ಅಂತಃಕರಣ, ಸಹನೆ ಮತ್ತು ರೋಗ ವಾಸಿ ಮಾಡುವ ಹಠ ಎಂಬುದೆ 
ಈ ತರುಣ ಡಾಕ್ಟರ್‌ ಅರ್ಥಮಾಡಿಕೊಳ್ಳುತ್ತಾನೆ. ಚಿತ್ರದ ವಸ್ತು. ಈ ಸತ್ಯವಸ 
ಕಂಡುಕೊಳ್ಳಬೇಕಾದರೆ ಅವನು ಹಲವಾರು ಅನುಭವಗಳ ಮೂಲಕ ಸಾಗಿ ಪಯಃ 
ಮಾಡಬೇಕಾಗುತ್ತದೆ. 

ಆಸ್ಪತ್ರೆಯಲ್ಲಿ ಸುಂದರಳಾದ ಮಾನಸಿಕ ರೋಗಿಯೊಬ್ಬಳಿರುತ್ತಾಳೆ. ಅವಳ 
ಅಪಾಯಕಾರಿಯಾದ್ದರಿಂದ ಅವಳಿರುವಲ್ಲಿಗೆ ಹೋಗಬಾರದೆಂದು "ಕೆಂಪುಗಡ್ಡ 
ಹೇಳಿರುತ್ತಾನೆ. ಆದರೆ ಆ ತರುಣಿಗೆ ಚಿಕಿತ್ಸೆ ನೀಡಲು ತಾನು "ಕೆಂಪುಗಡ್ಡ'ಕ್ಕಿಂತ ಹೆಚ್ಚಿ 
ಜ್ಞಾನವುಳ್ಳವನು ಎಂದು ನಂಬಿಕೊಂಡಿರುವ ತರುಣ ಡಾಕ್ಟರ್‌ ಅವಳನ 
ಭೇಟಿಯಾಗುತ್ತಾನೆ. ತನಗೆ ಅವಳಲ್ಲಿ ಲೈಂಗಿಕ ಆಸಕ್ತಿ ಇಲ್ಲ ಎಂದು ನಂಬಿಕೊಂಡ 
ಸಹಪಾಠಿಯೊಂದಿಗೆ ವಾದಿಸಿರುತ್ತಾನೆ. ರಾತ್ರೆ ಇವನೊಬ್ಬನೇ ಕೋಣೆಯಲ್ಲಿದ್ದಾಗ * 


*ನಾವನಾ ಮೇ, 2001 


Sea 


ತರುಣಿ ತನ್ನ ವಾರ್ಡ್‌ನಿಂದ ತಪ್ಪಿಸಿಕೊಂಡು ಬರುತ್ತಾಳೆ. ಇವನೊಂದಿಗೆ ತನ್ನ ಕಥೆಯನ್ನು 
ಹೇಳುತ್ತಾ ಇವನ ಲೈಂಗಿಕಾಸಕ್ತಿಯನ್ನು ಉದ್ರೇಕಿಸುತ್ತಾಳೆ. ಇಬ್ಬರೂ ತಜ್ಜಕೊಂಡಿರುವಾಗ 
ಇವನ ಕತ್ತಿನ ನರವೊಂದನ್ನು ಅದುಮಿ ಪ್ರಜ್ಞೆ ತಪ್ಪುವಂತೆ ಮಾಡುತ್ತಾಳೆ. ಇನ್ನೇನು ತನ್ನ 
ಹೇರ್‌ಪಿನ್‌ನಿಂದ ಅವನನ್ನು ಕೊಲ್ಲಲಿರುವಾಗ “ಕೆಂಪುಗಡ್ಡ' ಬಂದು ಅವನನ್ನು 
ಉಳಿಸುತ್ತಾನೆ. ಈಗಾಗಲೆ ಅವಳು ಮೂವರು ತರುಣರನ್ನು ಈ ರೀತಿ ಕೊಂದಿರುತ್ತಾಳೆ. 
ತಾನು ಮಾನಸಿಕ ರೋಗಿಗೆ ಚಿಕಿತ್ತೆ ಕೊಡುವುದರಲ್ಲಿ ಮಹಾನ್‌ ಪಂಡಿತ ಎಂದುಕೊಂಡಿದ್ದ 
ತರುಣ ಡಾಕ್ಟರನಿಗೆ ತನ್ನ ಪ್ರಾಣವೇ ಹೋಗುವಂಥ ಪರಿಸ್ಥಿತಿಯನ್ನು ಅರ್ಥ 
ಮಾಡಿಕೊಳ್ಳಲಾಗದ್ದು ಮತ್ತು "ಕೆಂಪುಗಡ್ಡ' ತನ್ನ ಜೀವ ಉಳಿಸಿದ್ದು-ಇವೆಲ್ಲಾ ಅವನಿಗೆ ತನ್ನ 
ಪುಸ್ತಕ ಜ್ಞಾನ ಮತ್ತು ಕೆಂಪುಗಡ್ಡದವನ ಅನುಭವಗಳ ನಡುವಣ ವ್ಯತ್ಯಾಸ ತೋರಿಸುತ್ತದೆ.. 
ಈಗವನು ಆಸ್ಪತ್ರೆಯ ಚಟುವಟಿಕೆಗಳಲ್ಲಿ ಆಸಕ್ತಿ ತಳೆಯುತ್ತಾನೆ. 


ಸಾಯುತ್ತಿರುವ ರೋಗಿಯೊಬ್ಬನನ್ನು ಗಮನಿಸಲು ತರುಣ ಡಾಕ್ಟರನನ್ನು "ಕೆಂಪುಗಡ್ಡ' 
ನೇಮಿಸುತ್ತಾನೆ. ವೈದ್ಯಕೀಯ ಗ್ರಂಥಗಳಲ್ಲಿ ಸಾವಿನ ಬಗ್ಗೆ ಬಹಳಷ್ಟು ಓದಿಕೊಂಡಿದ್ದ 
ಇವನಿಗೆ ಸಾವನ್ನು ಪ್ರತ್ಯಕ್ಷವಾಗಿ ನೋಡುವುದು ಭಯಂಕರವಾದ ಅನುಭವವಾಗುತ್ತದೆ. 
ಒಂದು ಬಾರಿಲ್ಲಿ "ಕೆಂಪುಗಡ್ಡ' ಬಹಳ ಕಷ್ಟಕರವಾದ ಹೆರಿಗೆಯನ್ನು ಮಾಡಿಸುತ್ತಾನೆ. 

ಅಂಥ ಘಟನೆಗಳು ತರುಣ ಡಾಕ್ಷರನಿಗೆ ಕೆಂಪುಗಡ್ಡ' ಹೊರಗೆ ಕಾಣುವಂತೆ 
ಒರಟನಲ್ಲ; ತಾಯಿಯ ಮನಸ್ತುಳ್ಳವನೆಂಬುದನ್ನು ಮನವರಿಕೆ ಮಾಡಿಸುತ್ತವೆ. ಆಸ್ಪತ್ರೆಯ 


91 


ನಿಯಮದಂತೆ ಸಮವಸ್ತ್ರ ಧರಿಸಲಾರಂಭಿಸುತ್ತಾನೆ. "ಕೆಂಪುಗಡ್ಡ' ರೋಗಿಗಳನ್ನು 
ನೋಡಲೆಂದು ಹೊರಗೆ ಹೋದಾಗಲೆಲ್ಲ ಜೊತೆಯಲ್ಲಿ ತಾನೂ ಹೋಗುತ್ತಾನೆ. 
ಒಮ್ಮೆ ಹೀಗೆ ವೇಶ್ಯಾ ಗೃಹದ ರೋಗಿಗಳ ತಪಾಸಣೆಗೆಂದು ಹೋಗಿದ್ದಾಗ, 
ಅಲ್ಲಿ ಹನ್ನೆರಡು ವರ್ಷದ ಬಾಲಕಿಯೊಬ್ಬಳು ಘರವಾಲಿಯ ಹಿಂಸೆಯಿಂದ 
ಜರ್ಜರಿತಳಾಗಿರುತ್ತಾಳೆ. "ಕೆಂಪುಗಡ್ಡ' ಮತ್ತವನ ಸಿಬ್ಬಂದಿಗಳು ಅಲ್ಲಿಯ 
ಗೂಂಡಾಗಳೊಂದಿಗೆ ಬಡಿದಾಡಿ ಆ ಬಾಲಕಿಯನ್ನು ಆಸ್ಪತ್ರೆಗೆ ತರುತ್ತಾರೆ. ಅವಳು 
ದೈಹಿಕವಾಗಿ ನಲುಗಿದ್ದಾಳೆ ಮಾತ್ರವಲ್ಲ ಮಾನಸಿಕವಾಗಿ 
ಮುದುರಿಹೋಗಿರುತ್ತಾಳೆ. ಅವಳನ್ನು ಸರಿಪಡಿಸುವ ಜವಾಬ್ದಾರಿಯನ್ನು 
“ಕೆಂಪುಗಡ್ಡ', ""ಇವಳು ನಿನ್ನ ಮೊದಲ ರೋಗಿ, ಗುಣಪಡಿಸು'' ಎಂದು ತರುಣ 
ಡಾಕ್ಟರನಿಗೆ ವಹಿಸುತ್ತಾನೆ. ಪ್ರೀತಿಯನ್ನೂ ದ್ವೇಷದಿಂದ ಪ್ರತಿಭಟಿಸುವ ಮಟ್ಟಕ್ಕೆ ಕುಸಿದಿರುವ 
ಆ ಬಾಲಕಿಯನ್ನು ಸಂಭಾಳಿಸುವುದರಲ್ಲಿ ತರುಣ ಡಾಕ್ಟರ್‌ ತಾನೇ ಕಾಯಿಲೆ ಬೀಳುತ್ತಾನೆ. 
ಆಗ ಅದೇ ಹುಡುಗಿ ಅವನ ಶುಶ್ರೂಷೆ ಮಾಡುತ್ತದೆ. - 
ಪುಸ್ತಕ ಜ್ಞಾನದ ಅಹಂಕಾರದಿಂದ ಅನುಭವ ಜ್ಞಾನದ ವಿನಯವಂತಿಕೆಗೆ ಬೆಳೆಯುವ ಆ 
ತರುಣ ಡಾಕ್ಷರನ ಶಿಕ್ಷಣದ ವಿವರಗಳನ್ನೊಳಗೊಂಡ "ಕೆಂಪು ಗಡ್ಡ'' ಚಿತ್ರ ಅದರಲ್ಲಿರುವ 
ಸರಳ ಶೈಲಿ, ಆ ಸರಳ ಶೈಲಿಯಲ್ಲೇ ರೂಪುಗೊಳ್ಳುವ ರೂಪಕಗಳು ಸಂಕೇತಗಳು ಮತ್ತು 
ಧ್ವನಿಗಳ ಮೂಲಕ ಯಾವುದೇ ಶ್ರೇಷ್ಠ ಕಲಾಕೃತಿಗೆ ಸಮನಾಗಿದೆ. | 
(ಸಿನಿಮಾ ಜಗತ್ತಿನ ದೊಡ್ಡ ಹೆಸರು-ಜಪಾನಿ ನಿರ್ದೇಶಕ ಅಕಿರಾ ಕುರೊಸಾವನ 
“ಕೆಂಪುಗಡ್ಡ' ಸಿನಿಮಾ ಕತೆ) | 


ಬೆಂಗಳೂರು ಪರಮೇಶ್ವರ ಗುರುಸ್ವಾಮಿ 


ನೊಣದ ಕನಸು 


ಎನು ಅವತ್ತಿನವರೆಗೂ ದೇವರನ್ನು ಏನೂ ಕೇಳಿಕೊಂಡವನಲ್ಲ. ಅಂದು 
ಮೊಟ್ಟಮೊದಲ ಬಾರಿಗೆ ದೇವರಲ್ಲಿ ಒಂದೇ ಒಂದು ಬೇಡಿಕೆಯಿಟ್ಟ. ಅತ್ಯಂತ ' 
ದೈನ್ಯತೆಯಿಂದ ಬೇಡಿಕೊಳ್ಳಲಾರಂಭಿಸಿದ. ಆ ದೇವರು ಎಂಬುವನು ಯಾರು 
ಯಾರದೋ, ಎಂಥೆಂಥದೋ ಬಿಚಿತ್ರ ಬೇಡಿಕೆಗಳನ್ನೆಲ್ಲಾ ಪೂರೈಸಿರುವ ಕರುಣಾಮಯಿ. 
ಈ ಮೊರೆ ಯಾಕೆ ಕೇಳಿಸಲಿಲ್ಲವೋ ಪಾಪ. ಆದರೆ ಇವನು ಮಾತ್ರ ಅಷ್ಟೇ ಭಕ್ತಿಯಿಂದ 
ಇಂದಿನವರೆಗೂ ಬೇಡಿಕೊಳ್ಳುತ್ತಿದ್ದಾನೆ. ಅಷ್ಟಕ್ಕೂ ' ಅವನದೇನೂ ಮಹಾ 
ಬೇಡಿಕೆಯೇನಲ್ಲ ಬಿಡಿ. ಅವನೊಂದು "ನೊಣ'ವಾಗಬಯಸಿದ್ದ ಅಷ್ಟೇ! 

ಅದು ಹೇಗಾಯಿತು ಎಂದರೆ ಅವನ ರೂಮಿನ ಪಕ್ಕದಲ್ಲೇ ಅವಳ ಮನೆ. ಅವಳು 
ಇವನೊಂದಿಗೆ ನಗುನಗುತ್ತಾ ಮಾತನಾಡುತ್ತಾಳೆ. ಗಂಟೆಗಟ್ಟಲೇ ಹರಟೆಕೊಚ್ಚುತ್ತಾಳೆ. 
ಇವನು ಎರಡು ದಿನಕ್ಕೊಮ್ಮೆಯಾದರೂ ಅವರ ಮನೆಗೆ ನುಗ್ಗಿ, ಅವರಮ್ಮ ಮಾಡುವ 
ರುಚಿ ರುಚಿಯಾದ ವಡೆ ತಿನ್ನುತ್ತಾನೆ. ಅದೊಂದು ದಿನ ಇವನು ಅವಳನ್ನು 


ಭವನಿ ಮೇ, 2001 


ಹುಡುಕಿಕೊಂಡು ಅವಳ ಮನೆಗೆ ಹೋದಾಗ, ಅವಳು ಸ್ನಾನ ಮಾಡುತ್ತಿದ್ದಾಳೆಂದೂ, 
. ಕುಳಿತು ಕಾಯುವಂತೆಯೂ ಅವಳಮ್ಮ ತಿಳಿಸಿದಳು. ಬಚ್ಚಲಲ್ಲಿ ಸ್ನಾನದ ನೀರಿನ ಸದ್ದನ್ನು 
' ಆಲಿಸುತ್ತಾ ಇವನು ಕೂತಿರುವಾಗಲೇ, ಅವಳು ಬಾಗಿಲು ತೆರೆದುಕೊಂಡು 
ಹೊರಬಂದಳು. ಅವಳ ಸೌಂದರ್ಯ ಇಮ್ಮಡಿಸಿತ್ತು. ಇವನು ತಳಮಳಗೊಂಡ. 
' ಅವನಿಗೆ ಆಗಲೇ ಹೊಳೆದಿದ್ದು-ತಾನು ಒಂದು ನೊಣವಾದರೂ ಆಗಿದ್ದಿದ್ದರೆ ಅವಳು 
ಸ್ನಾನ ಮಾಡುವಾಗ ಅವಳ ಮೈಯನ್ನು ನಿರಾತಂಕವಾಗಿ ಆಸ್ವಾದಿಸಬಹುದಿತ್ತು! ಅವನಿಗೆ 
ಸುತ್ತಾ ಹಾರುವ ಎಲ್ಲಾ ನೊಣಗಳ ಅದೃಷ್ಟವನ್ನು ನೋಡಿ ಕರುಬುವಂತಾಯಿತು. ತಾಳ್ಮೆ 
ಕಳೆದುಕೊಂಡು ಹಗಲು-ರಾತ್ರಿ ನೊಣವಾಗುವ ಕನಸು ಕಾಣತೊಡಗಿದ. ದೇವಸ್ಥಾನಕ್ಕೆ 
ಹೋಗಿ ತಾನು ನೊಣವಾದರೆ ಸಾಕು ಏನೇನೋ ಮಾಡಿಸುತೀನಿ ನಿನಗೆ ಅಂತ ಹರಕೆ 
ಹೊತ್ತುಕೊಂಡ. ಉರುಳುಸೇವೆ, ಮಾಡಿದ. 
"ಯಾರು ಯಾರದೋ, ಎಂಥೆಂಥದೋ ವಿಚಿತ್ರ 
: ಬೇಡಿಕೆಗಳನ್ನೆಲ್ಲಾ ಪೂರೈಸಿದ ಆ ದೇವರು ನಮ್ಮ ಇವನ 
ಬೇಡಿಕೆಗೆ ಇಲ್ಲವೆಂದು ಎಷ್ಟು ದಿನ ಅಂದಾನು? 
ಅದೊಂದು ದಿನ ಅವನು ಸುಂದರ ನೊಣವಾದ. 
' ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮನೆ 
' ತುಂಬಾ ಹಾರಾಡಿದ. ಅವಳ ಹತ್ತಿರವೇ ಹಾರಾಡಿದ. 
ಅವಳು ಸ್ನಾನಕ್ಕೆ ಹೋಗುವ ಸಮಯವನ್ನು 
ಕಾಯುವಷ್ಟರಲ್ಲಿ ಅವನಿಗೆ ಸಾಕುಸಾಕಾಯಿತು. ಆ 
ಗಳಿಗೆಯೂ ಬಂತು. ಬಿಸಿನೀರು ತೋಡಿಕೊಂಡು 
ತಣ್ಣೀರು ಬೆರೆಸಿದ ಅವಳು, ಬಾತ್‌ರೂಮಿನ 
ಬೋಲ್ಟ್‌ನ್ನು ಭದ್ರಪಡಿಸಿ, ತನ್ನ ಸೀರೆಯನ್ನು ಬಿಚ್ಚಿ 
ಮೊಳೆಗೆ ನೇತುಹಾಕಿದಳು. ಅದಕ್ಕಾಗಿಯೇ 
ಗೋಡೆಯ ಮೇಲೆ ಉಸಿರುಕಟ್ಟಿ ಕೂತಿದ್ದ "ನೊಣ' 
ರೋಮಾಂಚಿತಗೊಂಡು ಕಾಯುತ್ತಿತ್ತು. 
ಅದರ ಕಣ್ಣೆಲ್ಲಾ ಈಗ ರವಿಕೆಯ ಮೊದಲ ಬಟನ್‌ 
ಬಿಚ್ಚುತ್ತಿದ್ದ ಅವಳ ಕೈಯ ಮೇಲಿತ್ತು. ಇನ್ನೇನು ರವಿಕೆ ಅವಳಿಂದ ಬೇರ್ಪ ಣ. 
"ಎಷ್ಟು ಹೊತ್ತು ಹೊಂಚುಹಾಕಿ ಕಾದಿತ್ತೋ, ಹಿಂದಿನಿಂದ ಬಂದ ಆ ಪಾಷಿ ಹಲ್ಲಿ 
ಕ್ಷಣಾರ್ಧದಲ್ಲಿ "ನೊಣ'ವನ್ನು ನುಂಗಿಬಿಟ್ಟಿತು! 


(ಎಂದೋ ಓದಿದ ಮಲೆಯಾಳಂ ಕಥೆಯ ನೆನಪು) 


ಹಿರಿಯೂರು ಅಪಾರ 


“ಸಂಗೀತ ಬರೇ ರಂಜನೆಯ 
ಹವ್ಯಾಸವಲ್ಲ, ಅದೊಂದು ಮಾನವೀಯ 
ಇತಿಮಿತಿಗಳನ್ನು ದಾಟಬಲ್ಲ ಆತ್ಮಿಕ 
ವಿಧಾನ'-ಎಂದು ನಂಬಿರುವ ಹಿಂದುಸ್ಥಾನಿ 
ಸಂಗೀತಗಾರ್ತಿ, ಚಟುವಟಿಕೆಯ ತರಳೆ 
ಸುಮತಿ, ಈಗ ಕನ್ನಡ ಸ್ತ್ರೀ ಸಂವೇದನೆಗೊಂದು 
ಅಕ್ಷರಶಃ ಹೊಸ ಸ್ವರವನ್ನು ನೀಡಿದ್ದಾರೆ. 
ಕನ್ನಡದ ಕೆಲ ವಿಶಿಷ್ಟ ಸ್ತ್ರೀ ರಚಿತ ಕವಿತೆಗಳಿಗೆ 
ಸುಮತಿ "ವಿಶಿಷ್ಠ ಮುಕ್ತ ಧಾಟಿ'ಯಲ್ಲಿ ಸ್ವರಗಳನ್ನು ಸಂಯೋಜಿಸಿರುವ "ಗಾಮಿನಿ' 
ಎಂಬ ಹೆಸರಿನ ಕ್ಯಾಸೆಟ್‌, “ಹೆಂಗಸರ ಹಕ್ಕಿನ ಸಂಘ'ದ ಮೂಲಕ ಹೊರ 
ಬಂದಿದೆ. ಸ್ತ್ರೀ ಚೇತನದ ಅಸೀಮ ಸಾಧ್ಯತೆಗಳ ಉತ್ಸವದಂತಿರುವ: ಈ 
ಸಂಯೋಜನೆಗಳು ತಮ್ಮ "ಧಾಟಿ, ಧೋರಣೆ'ಗಳಲ್ಲಿ ಕನ್ನಡಕ್ಕೆ ಹೊಸತಾಗಿವೆ. 
ಕೇವಲ ಒಂದೇ ಹಾಡನ್ನು ಇಂಪಾಗಿಸಿ, ಟಿವಿಯಲ್ಲಿ ಸೊಂಪಾಗಿಸಿ, ಜತೆ 
ಏಳೆಂಟು ಕಳಪೆ ಹಾಡು ಹಾಕಿ ಮೋಸ ಮಾಡುವ "ದೇಸಿ ಪಾಪ್‌' ಕ್ಯಾಸೆಟ್‌ಗಳ 
ಮಧ್ಯೆ, ತನ್ನ ಪ್ರತಿ ಹಾಡನ್ನು ವಿಶಿಷ್ಟವಾಗಿಸಲು ಯತ್ನಿಸಿರುವ "ಗಾಮಿನಿ', ಸ್ತ್ರೀಯ 
ಗುಪ್ತಗಾಮಿನಿ ಅಲೆಗಳ ಪ್ರಯೋಗಶೀಲ ಸಂಚಯವಾಗಿದೆ. 


ಲಗ್ನ 'ಪುಸ್ತಕ'! | 

ಬೆಂಗಳೂರಿನ “ಪುಸ್ತಕ ಪ್ರಿಯ' ಕೆ.ಎಸ್‌.ಉಮಾಪತಿ, ಈ 
ಮಾರ್ಚ್‌ನಿಂದ ಜೂನ್‌ವರೆಗಿನ ಅವಧಿಯಲ್ಲಿ ಮದುವೆಯಾಗಲಿರುವ 
ನವದಂಪತಿಗಳಿಗಾಗಿ ಒಂದು ಕುತೂಹಲಕಾರಿ ಕೊಡುಗೆಯ 
ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ""ದಯವಿಟ್ಟು ಪುಸ್ತಕ ಕೊಡಿ. ಅದನ್ನು 
ನಾವು ಓದಿ ಪ್ರೀತಿಯಿಂದ ಮನೆಯಲ್ಲಿಟ್ಟುಕೊಳ್ಳುತ್ತೇವೆ'' ಎಂಬ 
ವಿನಂತಿಯೊಡನೆ, "ಲಗ್ನಪತ್ರಿಕೆ'ಯನ್ನು ರಾಮಕ್ಕ-ಪದ್ಧಕ್ಕ ಸೇವಾನಿಧಿ ಟ್ರಸ್ಟ್‌, 
447, 11ನೇ ಮುಖ್ಯರಸ್ತೆ, ಪದ್ಮನಾಭನಗರ, ಬೆಂಗಳೂರು-560070 ಈ 
ಎಳಾಸಕ್ಕೆ ಕಳಿಸಿದರೆ, ಅವರು ನವದಂಪತಿಗಳಿಗೆಂದೇ ಆರಿಸಲಾದ, 
ಖ್ಯಾತನಾಮರ 30 ಪುಸ್ತಕಗಳನ್ನು ಉಡುಗೊರೆಯಾಗಿ ಕಳಿಸಿಕೊಡುತ್ತಾರೆ. 
ಅಂದರೆ, ವಧುವನ್ನಪ್ಪೇ ಅಲ್ಲ, ಪುಸ್ತಕಗಳನ್ನೂ ಮನೆ ತುಂಬಿಸಿಕೊಳ್ಳುವ ಒಂದು 
ಶುಭ ಅವಕಾಶ! ಹಸಿರು, ಒಂದು ಊರಿನ ಆರೋಗ್ಯವನ್ನು ಪೋಷಿಸುವಂತೆ 
ಪುಸ್ತಕಗಳು ಒಂದು ಮನೆಯಲ್ಲಿ ಗಾಳಿ, ಬೆಳಕು ತರುವ ಕಿಟಕಿಗಳಾಗುತ್ತವೆ. 


 ಜೀಶದಲ್ಲೀ ಯಾರೂ ಮಾಡಿರದ ಈ ಶುಭ ಯೋಜನೆಯಲ್ಲಿ, ಪುಸ್ತಕಗಳ ಸೌಲಭ್ಯವಿದಲ್ಲದಂಥ 
ಗಾ ಫ್ರಾಮಾಂತರ ಪ ಪ್ರದೇಶಗಳಿಂದ ಬರುವ ವಿನಂತಿಗಳಿಗೆ ಆದ್ಯತೆ ಇದೆ! 

ಧಾರೆ ಆದದ್ದೇ, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಪುಸ್ತಕ ಹಿಡಿದು ಕೂರಬೇಕು ಎಂಬ ಒತ್ತಾಯ 
ಮಾತ್ರ ಖಂಡಿತ ಇಲ್ಲ! 


ಡಾಟ್‌ ಕಾಮಿಗಳು 
"ಕನ್ನಡ ಸಾಹಿತ್ಯ ಡಾಟ್‌ ಕಾಂ' ಈಚೆಗೆ ವೋಗ್‌ ಜು ಭಾ? 
% ದೊಂದು ಉದ್ಧಾಟನೆಗೊಂಡಿತ್ತು. ಅದಕ್ಕೂ ಮುನ್ನ "ಸೃಜನ್‌' ಎಂದೊಂದು ವೆಬ್‌ಸೈಟು ಸುಮ್ಮನೆ ತನ್ನ 
ಪಾಡಿಗೆ ತಾನು ನಡೀತಿತ್ತು. ಈ ಮಧ್ಯೆ ಹನ ps ಡಾಟ್‌ ಕಾಂಗಳು, ವೆಬ್‌ಸೈಟುಗಳು 
ಕೇಳಿಬಂದವು. ಸ್ಟಾರ್‌ ನೆಟ್‌ವರ್ಕ್‌ನಂಥ ದೈ ಸಂಸ್ಥೆಯೂ ತನ್ನೆಲ್ಲ ವೆಬ್‌ ಸೈಟುಗಳನ್ನು, ಡಾ 
ಯಾವ ಫಲವೂ ಇಲ್ಲ' ಎಂದು i ne ಉಳಿದೆಲ್ಲ ಸೈಟುಗಳ ಕಥೆಯೇನು ಎಂಬ 
ಪ್ರಶ್ನೆಗೆ ಸಮಾಧಾನಕರ ಉತ್ತರ ಇಲ್ಲ. ಹಳ್ಳಿ ಕಡೆ ಟೆಂಪೋಗಳು, "ಬನ್ನಿ ಸಾರ್‌, ಆಯ್ತು ಇನ್ನೇನು 
'ಹೊರಡೋದೇ' ಎಂದು ನಿಮ್ಮ ಬಸ್ಸನ್ನು ತಪ್ಪಿಸಿ, ಕೂರಿಸಿ, ಕಾಯಿಸಿದಂತೆ ಈ ವೆಬ್‌ಸೈಟ್‌ಗಳು ಕೆಲ 
ಪ ಶ್ರತಿಭಾವಂತರನ್ನು ಬಲಿತೆಗೆದುಕೊಂಡಿವೆ. ಇದರಿಂದ ಯಾರಿಗೇನು ಲಾಭ? ಸಾಹಿತ್ಯಕ್ಕೇನು ಲಾಭ? 
ತ ದೆಲ್ಲ ಪ್ರಶ್ನೆಗಳನ್ನು ಸರಳವಾಗಿ ಕೇಳಿದರೂ ಉತ್ತರಗಳು ಸ್ಪಷ್ಟವಾಗಿರುವಂತಿಲ್ಲ. ಬೀಗಾಗಿ ಇದೂ ಕೂಡ 
ಜಾಗತೀಕರಣದ ಅವಲಕ್ಷಣ' ಗಳ ಮತ್ತೊಂದು ಸುಶಿಕ್ಸಿತ ರೂಪವಾಗಿಯೇ ತೋರುತ್ತದೆಯೇ? 


ಕಾದಂಬರಿ - ಸಿನಿಮಾ 
ನಾಗರ ಹಾವು' ದಿಂದ ಈಚಿನ "ಮತದಾನ'ದ ತನಕ, ಸಾಹಿತ್ಯ ಕೃತಿಯೊಂದು ಚಿತ್ರಪಟವಾದಾಗ 
"ತುಲನೆ, ಗೊಣಗಾಟ, ಚರ್ಚೆ ಇದ್ದಿದ್ದೇ. ಈ ಸಂದರ್ಭದಲ್ಲಿ ಪ್ರಪಂಚದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದ 
ನೊಬೆಲ್‌ ಪ್ರಶಸ್ತಿ ವಿಜೇತ ಮಾರ್ಕೆರು್‌ನ "ಹಂಡ್ರೆಡ್‌ ಇಯರ್ಸ್‌ ಆಫ್‌ ಸಾಲಿಟ್ಯೂಡ್‌'ನ ಪ್ರಸಂಗ 
ಉಲ್ಲೇಖನೀಯವಾಗಿದೆ. ಹಾಲಿವುಡ್‌ನವರು ಕೋಟಿಗಟ್ಟಲೆ ಡಾಲರ್‌ ಕೊಟ್ಟು ಸಮಾ: ಹಕ್ಕು 
| ಹೇಳಲು ಬಂದಾಗ, ಮಾರ್ಕ್ಟೆರು್‌ "ಇಲ್ಲ' ಅಂದುಬಿಟ್ಟ. “ಪರಿಮಿತ ಹಣವನ್ನು ಜದುಕೊಜಲಹು 
ದಾಗಿದ್ದ ಅವಕಾಶ ಯಾಕಿ ಕಳೆದುಕೊಂಡಿರಿ ಅಂದಿದ್ದಕ್ಕೆ ಆತ ಹೇಳಿದ" 'ಇಲ್ಲಿಯವರೆಗೆ PAE 
ಟೆ ಓದುಗರು ಮನಸ್ಸಿನಲ್ಲಿ ನನ್ನ ಕಾದಂಬರಿಯ ಪಾತ್ರ | | 
ಗಳನ್ನು ತಮ್ಮ ''ತಮ್ಮ 'ರೀತಿಯಲ್ಲಿ ಚಿತ್ರಿಸಿಟ್ಟು 
ೊಂಡಿದ್ದಾರೆ. ಅವೆಲ್ಲ ಅವರ ಮನದಲ್ಲಿ ೫ 
ಉಳಿದಿವೆ, ಬೆಳೆಯಲಿವೆ. ಕಾದಂಬರಿಯ ಅನಿಶ್ಚಿತತೆ, 
ಅನೇಕಾನೇಕ ಅರ್ಥ ವಿನ್ಯಾಸಗಳು .. . ಆಳ... ಇದೆಲ್ಲ 
ಸಿನಿಮಾದಲ್ಲಿ ಒಂದು ಸಣ್ಣ ಬಿಂಬವಾಗಿ ಚಿತ್ರಿ ತವಾಗಿ 
ಬಿಡುತ್ತವೆ. "ಕೋಟಿಗಟ್ಟಲೆ ಮನಸ್ಸುಗಳಲ್ಲಿ ಜಾ 
ಸೊಪುಗೊಂಡಿರುವ ಚಿತ್ರ ಗಳು- "ಹಾಲಿವುಡ್‌ನ 
ಔಂದೇ ಚಪ್ಪಟೆ ಬಿಂಬವಾಗಿ ಸ್ಥಗಿತಗೊಳ್ಳುವುದು 
ನನ ಗಿಷ್ಟವಿಲ್ಲ.'' 


ಪಟ್‌. 


ಮೂ ದರ್ಜೆಯ ನೌಕರ ಮೂಲಿ 


ಮನಿ ಪಾಟೀಲರಿಗೆ ಇದೆಲ್ಲಾ ಬೇಕಾಗಿರಲಿಲ್ಲ. 
ಆದರೆ ಆ ವಿಧಿಯೆಂಬುದಕ್ಕೆ ಈ ಮನುಷ್ಯನಿಗೆ 
ಬೇಡವಾದುದನ್ನೇ ಒಡ್ಡಿ, ನಗೆ ಪಾಟಲಿಗೆ ಈಡು 
ಮಾಡುವುದು ಬೇಕಾಗಿರುತ್ತದೇನೋ? ನಡು 
ಗುವ ಚಳಿ, ಮಳೆಗೆ, ತಾತ್ಕಾಲಿಕ ರಕ್ಷಣೆಗೆಂದು 
ಅಂಬೇಶ್‌ ಹೋಟೆಲ್‌ಗೆ ಹೋಗಿ ಕೂತ 
ಪಾಟೀಲರೆದುರು, ಆ ಸೇಲ್ಸ್‌ಮನ್‌ ಸಿಗರೇಟು 
ಸೇದುತ್ತಾ, ಯಾವುದಾದರೂ ಬಕರಾ ಬಂದು 
ಬಲೆ ಬೀಳುತ್ತಾದಾ ಎಂದು ಸಿಗರೇಟಿನ 
ಹೊಗೆಯಿಂದ ಚಕ್ರವ್ಯೂಹ ನಿರ್ಮಿಸುತ್ತಾ 
ಕೂತಿದ್ದ. ಬೋಳು ತಲೆಯ ಪಾಟೀಲರು, ತಮ್ಮ 
ಕರವಸ್ತ್ರದಿಂದ ಗಸ ಗಸ ತಲೆ ತಿಕ್ಕಿ, ಉಳಿದ 


ETRE 


ಪ್ರಹ್ಲಾದ ಅಗಸನಕಟ್ಟೆ 


ಕಮಾನ್‌ ಇಂಡಿಯಾ... 


ನಾಲ್ಕಾರು ಕೂದಲುಗಳು ಕಿತ್ತು ಬಂದವೇನೊಃ 
ಎಂಬಂತೆ ವ್ಯಸನ ವದನರಾಗಿ ತಮ್ಮ ಕರವಸ 
ನೋಡುತ್ತಿರಲಾಗಿ, : ಎದುರಿಗೆ ಕೂತ ಸೇಲ್‌ 
ಮನ್‌, ಒಮ್ಮೆ ಬಿಳಿ ನಗೆ ನಕ್ಕು, "ಸಾರ್‌, ಹೊಸ 
ಡಾಬರ್‌ ಆಮ್ಲಾಂತ ಬಂದಿದೆ. ತಲೆಗೆ ಹಬ್ಬ 
ಕೊಂಡರೆ, ಒಂದು ತಿಂಗಳಲ್ಲಿ ಹೊಸ ಹೊಸ 
ಕೂದ್ಲು ಬರ್ತಾವೆ, ನೋಡಿ, ನಾನು ಅದಕ್ಕೆ 
ಹಚ್ಚುತಿನಿ,'' ಅಂದು ಒಮ್ಮೆ ತನ್ನ ಎಡಗೈಯಿಂದ 
ಅಮಿತಾಬ್‌ ಸ್ಟೈಲ್‌ನ ಕೂದಲುಗಳನ್ನು ಹಿಂದಕ್ಕೆ 
ನೀವಿಕೊಂಡ. ದಿಢೀರನೇ ಅನವಶ್ಯಕವಾದ 
ಇಂತಹ ಪ್ರಶ್ನೆ ಅಪರಿಚಿತರೊಬ್ಬರಿಂದ ಬಂದದ್ದಕ್ಕೆ 
ಗಲಿಬಿಲಿಗೊಂಡ ಪಾಟೀಲರು, "ಇದ್ಲಿ ಬಿಡ್ರಿ: 
ಕೂದ್ಧ ತಗಂಡೇನು ಮಾಡೋದು, ವಯಸ್ಸಿಗೆ 


| 


Meee 


 ತಕ್ಕಂಗ್ಗೆ ಕೂದ್ಧ ಉದುರಿದರೇನೆ ಚೆಂದ,'' 
ಅಂದವರು ಸಫ್ಲೆಯರ್‌ಗಾಗಿ ಸುತ್ತೂ ನೋಡಿ 
ದರು. ಹೊಟೆಲ್‌ ಗಿಜಿಗಿಜಿಗುಡುತ್ತಿತ್ತು. ಸಿಗ 
ರೇಟ್‌ ಹೊಗೆ ತೆಳ್ಳಗೆ ಹರಡಿ ನಿಧಾನಕ್ಕೆ ಮೇಲೇ 
ರುತ್ತಿತ್ತು. ಹೊರಗಿನಿಂದ ಬಂದವರು ನಡುಗುತ್ತಾ, 
ತಮ್ಮ ಎರಡೂ ಕೈಗಳಿಂದ ತಮ್ಮ ಮೈಯನ್ನ ತಾವೇ 
ಉಜ್ಜಿಕೊಳ್ಳುತ್ತಾ, ಒರೆಸಿಕೊಳ್ಳುತ್ತಾ, ಚಳಿಗೆ ದವಡೆ 
ಗಳನ್ನು ಅದುರಿಸುತ್ತಾ ಬೆಚ್ಚನೆಯ ಮೂಲೆಗಳನ್ನ 
ರಿಸಿ ಕೂರುತ್ತಿದ್ದರು. 

ಪಾಟೀಲರ ಎದುರಿಗಿನ ಟಿಪ್‌ ಟಾಪ್‌ 
ಸೇಲ್ಸ್‌ಮ್ಯಾನ್‌ ಈಗ, ತನ್ನ ನೀಟಾದ ಕಪ್ಪು 
ಬ್ಯಾಗಿನಿಂದ ಕ್ಯಾಲುಕ್ಷೇಟರ್‌ ತೆಗೆದು, ಅದರ 
ಅಂಕಿಗಳ ಮೇಲೆ ಬೆರಳಾಡಿಸುತ್ತಾ, ಆಗಾಗ 


ಸಿಗರೇಟಿನ ಹೊಗೆಯನ್ನು ಗಾಳಿಗೆ ಬಿಡುತ್ತಾ, 
ಪಾಟೀಲರ ದರ್ಜೆಯನ್ನು ಅಳೆಯುವವನಂತೆ 
ಆಗಾಗ ಓರೆಗಣ್ಣಿನಿಂದ ನೋಡುತ್ತಿದ್ದ. ಪಾಟೀಲ 
ರಿಗೆ ಇದೆಲ್ಲಾ ಅನವಶ್ಯಕ ಕಸಿವಿಸಿಗೆ ಕಾರಣವಾಗಿ, 
""ತಾವು ಏನ್‌ ಕೆಲ್ಲ ಮಾಡ್ತಿರಾ ಸಾರ್‌'' ಅಂದರು. 
ಇಂಥ ಮಾತಿಗೆ ಕಾದಿದ್ದವನಂತೆ ಆ ಸೇಲ್ಸ್‌ 
ಮ್ಯಾನ್‌, "“ನಾನು ಪಾಲಿ ಕ್ಯಾಬ್‌ ಕಂಪನಿಯಲ್ಲಿ 
ಸೇಲ್ಸ್‌ ರೆಪ್ರೆಸೆಂಟೆಟಿವ್‌ ಅಂತ ಇದ್ದೀನಿ. ಕಂಪನಿ 
ಹೆಸರು ಕೇಳಿದಿರಾ,'' ಅಂದವ ತನ್ನ ಕಂಪನಿ 
ಯನ್ನು, ಅದರ ಪರಿಚಯವನ್ನು ಇನ್ನಷ್ಟು ಸಚಿತ್ರ 
ವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ಹೇಳುವ ಉಮೇದಿ 
ನಿಂದ, "ಟಿ.ವಿ.ಯಲ್ಲಿ ಕಮಾನ್‌ ಇಂಡಿಯಾ 
ಅಂತ ಒಂದು ಜಾಹಿರಾತು ಬರ್ತದಲ್ಲ, ಆ 


97 


ಜಾಹಿರಾತು ನಮ್ಮ ಪ್ಪಾ 
ಮಿಷನ್‌, ಪಾಲಿ `ಹ್ಯಾಬಂತ' ಅಂದವ, ತಾನು 
ಹೇಳಿದ್ದು ಈ ಮನುಷ್ಯನ ತಲೆಗೆ ಸರಿಯಾಗಿ 
ನಾಟಿಲ್ಲವೆಂದುಕೊಂಡವನಂತೆ, ತನ್ನ ಬ್ಯಾಗಿನಿಂದ 
ಕ್ಯಾಟಲಾಗ್‌, ಫ್ಲಾಶ್‌ಕಾರ್ಡ್‌, ಅಡ್ಡರ್ಟೈಸ್‌ 
ಪಾಂಪ್ಲಟ್ಸ್‌ ಗಳನ್ನ ಒಮ್ಮೆಗೆ ಹೊರ ತೆಗೆದು ಟೇಬಲ್‌ 
ಮೇಲೆ ಹರಡಿ, ""ನೋಡಿ ಇದೇ ಈ ಮಿಷನ್‌, 
ಇದು ಮಲ್ಟಿಪರ್ಟಸ್‌ ವರ್ಕ್‌ ಮಾಡುತ್ತೆ. ಈ 
ಆ್ಯಂಗಲ್‌ನಿಂದ ಕಸವನ್ನ suckಮಾಡುತ್ತೆ. ಈ 
ಆ್ಯಂಗಲ್‌ನಿಂದ ವಾಷ್‌ ಮಾಡುತ್ತೆ. ಇಲ್ಲೋಡಿ 
ಇದನ್ನ ಇದಕ್ಕೆ ಜೋಡ್ಲಿದರೆ ಇದು spray 
ಮಾಡುತ್ತೆ, just ten minutesನಲ್ಲಿ ಇಡೀ 
house clean, ಗಿಬಿಡುತ್ತೆ'' ಅಂತ 
ಹೇಳುತ್ತಾ ಹೇಳುತ್ತಾ ಆ ಸೇಲ್‌ಮ್ಯಾನ್‌, ಮತ್ತಷ್ಟು 
ಸಿಗರೇಟು ಸೇದಿ, ಬೂದಿ ಕೊಡವಿ, ಆ ಟೇಬಲ್‌ 
ನೆಲ್ಲಾ ಹೊಲಸು ಮಾಡಿದ. 

ಪಾಟೀಲರಿಗೆ ಇವೆಲ್ಲಾ ಏನೂ ಬೇಕಾಗಿರ 
ಲಿಲ್ಲ, ಉದ್ದಕ್ಕೆ ಕಾಲು-ಕೈ ಚಾಚಿದರೆ ಗೋಡೆ 
ಗಳಿಗೆ ಹೋಗಿ ಬಡಿಯುವಂತಹ ಕ್ವಾರ್ಟರ್ಸ್‌ನಲ್ಲಿ 
ರುವ ಅವರಿಗೆ ಇದರ ಅವಶ್ಯಕತೆ ಇರಲಿಲ್ಲ, 
ವಿನಾಕಾರಣ ಈ ಸೇಲ್‌ಮ್ಯಾನ್‌ ತನ್ನ ಸಮಯ, 
ಶಕ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆನಿಸಿ 
ಕರುಣೆ ಉಕ್ಕಿ, ""ನಮ್ಮಂಥವರಿಗೆಲ್ಲಾ ಯಾಕೆ ಸಾರ್‌, 
ಯಾರಾದರೂ ಪಾಷ್‌ ಬಂಗ್ದೆದಲ್ಲಿ ಇದ್ದವರಿಗೆ 
ಇಂಥವೆಲ್ಲಾ ಅನುಕೂಲ'' ಅಂದ ಪಾಟೀಲರು, 
ಹೊರ ನೋಡಿ, ಅಲ್ಲಿ ಮಳೆ ಕಡಿಮೆಯಾಗಿರಲು 
ಹೊರಡಲು ಅನುವಾದರು. ಅವರ ಅವಸರ, 


ನಿರಾಸಕ್ತಿ ನೋಡಿದ ಆ ಸೇಲ್ಸ್‌ಮನ್‌ನೇನು ತನ್ನ 


ಪ್ರಯತ್ನ ಕೈಬಿಡದೆ, ""ಏನ್ನಾರ್‌ ಹಿಂಗಂತೀರಾ, ಆ 
ಕಾಲ ಹೋಯ್ತು ಸಾರ್‌, ಅವರು ಶ್ರೀಮಂತರು, 
ಇವರು ಬಡವರು-ಅನ್ನೋದೆಲ್ಲಾ ಈಗ ೦0೬ 
dated, ' ಅಟೆಂಡರ್ಟ್‌ಗಳೆಲ್ಲಾ ಕಾರಿನಲ್ಲಿ 
ಕೋರ್ಟಿಗೆ ಬರ್ತಾರೆ, ಮೊನ್ನೆತಾನೆ ಕೆ.ಇ.ಬಿ.ಯ 
ಕ್ಲಾಸ್‌ ಫೋರ್ತ್‌ ಕ್ವಾರ್ಟರ್ಸ್‌ನಲ್ಲಿ ಹತ್ತು ಪೀಸ್‌ 


ಇವನ ಮೇ, 2001 


)ಡಕ್ಟ್‌ದೇ, ಹೌಸ್‌ ಕ್ಲೀನ್‌. 


ಷ್ಟ ಡಿಸೈಡ್‌ ಮಾಡಿ'' ಅಂತ ಪಾಟೀ 


ಮಾರಿದಿನಿ'' ಅಂದು ಪಾಟೀಲರನ್ನು ಕೂರಿಸಿ 
ಬಿಟ್ಟ, ಹಾಗೆ ಕೂರಿಸಿದವ, ""ಏನಾದರೂ 0 
ಕುಡೀತೀರಾ'' ಎಂದ. ಪಾಟೀಲರು ಜೇಡ ಬಿ 
ಎಂದರೂ, ಸಚೆನ್‌ ತೆಂಡೂಲ್ಕರ್‌ ; ಇದ್ದಿ 
ಮಾಂಗೇ ಮೋರ್‌' ಭಂಗಿಯಲ್ಲಿರುವ, ಎ 
ಪೆಪ್ಪಿ ತರಿಸಿ, ಅದರ ಮುಚ್ಚಳ ಓಪನ್‌ 
ನೊರೆಯುಕ್ಕಿಸಿ, "ಕುಡಿರೀ ಸಾರ್‌'' ಅಂ 
ಹಾಗೆ ಅಂದವ, "by the by ನಿಮ್ಮ 
ಎಲ್ಲಿ ಬರ್ತದೆ, ನೀವು ]85£ ಅಡ್ರೆಸ್‌ ಕೊ 
ನೀವು ತಗೋಬೇಡಿ,. ಒಂದ್ದರಿ ನಮ್ಮ ಹುಡುಗ 
ಬಂದು ಡೆಮಾನಸ್ಟೇಷನ್‌ ಮಾಡ್ತಾರೆ, ನೋ 


ಸ್‌ನ್ನು ತನ್ನ ನೋಟ್‌ಬುಕ್‌ನಲ್ಲಿ ನೋ 
ದು 
"ಪಾಟೀಲರು “ಗಂಟಲುರಿವ ಪೆಪ್ಸಿ 
ಅಂತಹ ಮೈ ಹಿಂಡುವ ಚಳಿಯಲ್ಲಿ ಗುಟು 
ಸುತ್ತಾ, ನಡುಗುತ್ತಾ ಮತ್ತೊಮ್ಮೆ ಬೋಳು 
ಮೇಲೆ ಕೈಯಾಡಿಸಿಕೊಂಡರು. ಹಾಗೆ ಕೈಯಾ 
ಕೊಂಡವರಿಗೆ ಅಲ್ಲಿ ಮತ್ತೂ ನಾಲ್ಕು ಕೂದ 
ಗಳು ಉದುರಿರಬಹುದೇನೋ ಎಂದಿನಿಸಿತು. 
ನಿಸುತ್ತಿದ್ದಂತೆ ಭಯವಾಗಿ ಮೇಲೆದ್ದವರು, ““ನಾ 
ಬರ್ದೆ? ಆಫೀಸಿಗೆ ತಡವಾಯ್ತು'' ಎಂದು 
ಟರು. ಸೇಲ್ಸ್‌ಮನ್‌ ಮುಗುಳ್ನಗುತ್ತಾ ಟಾಟಾ 
ದಿಲ್‌ ಮಾಂಗೆ ಮೋರ್‌ನ ಬಿಲ್‌ ಎತ್ತಿಕೊಂಡ. 
ಅಂಬೇಶ್‌ ಹೊಟೇಲಿನಿಂದ ಪಾಟೀಲ! 
ನೇರವಾಗಿ ತಾವು ಕೆಲಸ ಮಾಡುವ ಆಸ್ಪತ್ರೆ 
ಬಂದರು. ತಮ್ಮ ಅಸಿಸ್ಟೆಂಟ್‌ ಗಾಯಕ್ವಾಡ್‌, ಮೆ 
ಕಲ್‌ ಆಫೀಸರ್‌ ಡಾ| ಕತ್ತಿಯವರು, ಪಾ ಪ್ರಾಜೆಕ 
ಆಫೀಸರ್‌ ಡಾ।। ಜತ್ತಿಯವರು ಇನ್ನೂ ಯಾರು 
ಬಂದಿರಲಿಲ್ಲ, ಆಸ್ಪತ್ರೆಯ ಮುಂದೆ. ನಿಧಾನ 
ಜನ ಜಮಾಯಿಸುತ್ತಿರುತುದು, ಬಸ್ಸಿನಿಂದ ಇ 
ಯುವುದು, ಮಳೆಯ ಇರಿಚಲಿಂದ 
ಕೊಳ್ಳಲು ಮಂದಿ ಬಸ್‌ಸ್ವಾಂಡ್‌ ಸಮೀಪಃ 
ಮರದ ಬುಡಗಳ ಕಡೆಗೆ ಓಡುವುದೂ, ಕಿಟಕಿಯ 


| 
ೈ] 
| 


ಇಲಕ ನೋಡುತ್ತಿದ್ದ ಪಾಟೀಲರಿಗೆ ಯಾವುದೋ. 


ತ್ರ ಒಂದು ದೃಶ್ಯದಂತೆ ಕಾಣುತ್ತಿತ್ತು, 
ನುಳೆಗಾಲವೇ ಹೀಗೆ, ಮನಸ್ಸಿಗೆ ಒಂದು ಬಗೆಯ 
ಖಂಕ ಕವಿಸುತ್ತದೆ.. ಓಡುವ ಭಾವನೆಗಳನ್ನ 
ಡಿದ ಅವುಗಳ ಮೇಲೆ ತಣ್ಣನೆಯ ನೀರು 
ುರುವಿದಂತೆ ಎಲ್ಲಾವೂ ದ ್ರೈವೀಕರಣಗೊಳ್ಳುತ್ತದೆ. 
 ಜೋಗಿಗಳಿಗಿಂತ ಔಷಧಿ ಮಾರುವ, 
ಔಷಧಗಳ ಪ ಶ್ರಚಾರವನ್ನು ಮಾಡುವ ಮೆಡಿಕಲ್‌ 
ರೆಪೆ ್ರಿಸೆಂಟಿವ್‌ಗಳ ತಂಡ. ತಂಡಗಳೇ ಕಾರು, 
ಟರ್‌, ಬೈಕುಗಳಿಂದ ಇಳಿದು, ಕೈಗಳ 
ನ್ರಗುಗಳನ್ನು ತೂಗಿಸುತ್ತಾ, ಕುತ್ತಿಗೆ ಕಟ್ಟಿದ 
ಟೈಯನ್ನು, "ತಮ್ಮ ಕ್ರಾಪನ್ನು ತಿದ್ದಿಕೊಳ್ಳುತ್ತಾ, 
ಓ.ಡಿ. ಜ್‌ ವಿವಿಧ ಡಿಪಾರ್ಟ್‌ಮೆಂಟ್‌ 
ಳ ಕೋಣೆಯೊಳಕ್ಕೆ ನುಗ್ಗುತ್ತಿರುವ ಅವಸರದ 
ತಗರವು os ಕಣ್ಣಿಗೆ ಕಾಣಿಸಿತು. ಈ 
ಪ್ರತ್ರೈದು ವರ್ಷದ ಆಸ್ಪತ್ರೆ ಸೇವೆಯಲ್ಲಿ 
ಟೀಲರು ಎಂಥೆಂಥ ವೈದ್ಯರನ್ನೂ, ಎಂಥೆಂಥ 
ಪ ಕ್‌ಗಳನ್ನೂ ನೋಡಿಲ್ಲ!, ಈ ಹಿಂದೆ ಬರುತ್ತಿದ್ದ 
ಬ್ಬರೋ, "ಇಬ್ಬರೋ ಮೆಡಿಕಲ್‌ ರೆಪ್ರೆ ಸೆಂಟಿ 
 ರೋಗಿಗಳೆಲ್ಲಾ ಹಾವ್‌ ತನಕ 
, ಡಾಕ್ಟರ್‌ಗಳು ಬಿಡುವಾಗಿ ಕೂತಿದ್ದಾಗ, 
ರ. ಮುಂದೆ ಕುಂತು, ತಮ್ಮ ಕಂಪನಿಯ 
ಪ್ರಾಡಕ್ಟ್ಸ್‌ ಗಳ ಬಗ್ಗೆ ವಿವರವಾಗಿ ವರ್ಣಿಸಿ, 
ಅವಶ್ಯವಿದ್ದರೆ ಈ ಸ್ಯಾಂಪಲ್ತ್‌ಗಳನ್ನು ಬಳಸಿ ಎಂದು 
ಓಂದೆರಡು ಔಷಧಿಯ ್ಹಸ್ಟಿಪ್ಪ್‌ಗಳನ್ನೋ, 
ಬಾ: ಲ್‌ಗಳನ್ನೊ ಇಟ್ಟು ಹೋಗುತ್ತಿದ್ದರು. ಡಾಕ್ಷರು 
ಗೆ ನದರೋ, ಅವರು ಪುಕ್ಕಟಿಯಾಗಿ ಕೊಟ್ಟಿದ್ದಾರೆ, 
ಯಂತೆ ಇಂಗ್ಲಿಷ್‌ನಲ್ಲಿ ಉಲಿದಿದ್ದಾರೆಂದು 
ಕ್ಕನೆ ಅವುಗಳನ್ನೆಲ್ಲಾ ನಂಬಿ, ತಮ್ಮನ್ನ ನಂಬಿ 
ರುವ ಬಡರೋಗಿಗಳ ಮೇಲೆ ತಟಕ್ಕನೆ 
ಶಿಯೋಗಿಸುತ್ತಿರಲಿಲ್ಲ. ತೂಗಿ ನೋಡಿ 
ರೀಕ್ಷಸಿ, ಟಡ ರೋಗಿಗಳ ಕೈಗೆ ಎಟುಕುವ 
ಲೆಯಿದ್ದರೆ ಅವುಗಳನ್ನ ಬರೆಯುತ್ತಿದ್ದರು. 

ಈಗ ಏನಾಗಿದೆ! ಡಾಕ್ಟರಗಳ ಮುಂದೆ 


ರೋಗಿ ಕೂರುವ ಮೊದಲೇ ಈ ರೆಪ್‌ಗಳು 
ಕೂತಿರುತ್ತಾರೆ. ರೋಗಿಗಳಿಗಿಂತ ಇವರ ಪಾಳಯ 
ದೊಡ್ಡದು. ಒಬ್ಬರಾಗುತ್ತ ಒಬ್ಬರು ಡಾಕ್ಟರ್‌ಗಳ 
ಮುಂದೆ ಕುಂತು, ಅರ್ಧ ಗಂಟೆಗಟ್ಟಲೆ ಇಂಗ್ಲಿಷ್‌ 
ನಲ್ಲಿ ಟಸ್‌, ಪುಸ್‌ ಎಂದು ಗುನುಗುನಿಸಿ, ತಮ್ಮ 
ಬ್ಯಾಗಿನಿಂದ ರಾಶಿಗಟ್ಟಲೆ ಮೆಡಿಸಿನ್‌ಗಳನ್ನು ಹೊರ 
ತೆಗೆದು, ಅವುಗಳನ್ನು ಡಾಕ್ಟರ್‌ ಟೇಬಲ್‌ ಮೇಲೆ 
ಸುರಿದು, ಇನ್ನೊಂದು ಬ್ಯಾಗಿನಿಂದ ಮತ್ಯಾವು 
ದೋ ಕಂಪನಿ ಗಿಫ್ಟ್‌ ಎಂದು ಕೊಟ್ಟು, ಕೈ 
ಹೊಸೆಯುತ್ತಾ ಮತ್ತೊಬ್ಬನಿಗೆ ಪಾಳಿ ಬಿಟ್ಟು 
ಕೊಡುತ್ತಾರೆ. ಈ ಡಾಕ್ಟರ್‌ಗಳಾದರೂ ರೋಗಿಯ 
ರೋಗ ಗುಣವಾಗಲಿಂದು ಮೆಡಿಸಿನ್‌ಗಳ ಬರೆಯು 
ತ್ತಾರೋ, ಅಥವಾ ಈ ಮೆಡಿಕಲ್‌ ರೆಪ್‌ ಕೊಟ್ಟ 
ಗಿಫ್ಟ್‌ನ ಯಣಭಾರಕ್ಕೆ ಬರೆಯುತ್ತಾರೋ... 

ಹೀಗೆ ಯೋಚಿಸುತ್ತಾ ತಮ್ಮ ಬೀರುವಿನಿಂದ 
ಆವಕ-ಜಾವಕ ರಿಜಿಸ್ಟರ್‌ಗಳನ್ನು ಸ್ಟ್ಯಾಂಪ್‌ ಪ್ಯಾಡ್‌, 
ರೂಲರ್‌, ಪೆನ್ನು, ಪೆನ್ಷಿಲು ಇತ್ಯಾದಿ ಸಲಕರಣೆ 
ಗಳನ್ನು ತೆಗೆದು ಟೇಬಲ್‌ ಮೇಲೆ ಇಡುತ್ತಿದ್ದಂತೆ 
ಅಸಿಸ್ಟೆಂಟ್‌ ಗಾಯಕ್‌ವಾಡ್‌ ಓಡುತ್ತ ಬಂದ. 

ಮಳೆಯಲ್ಲಿ ನೆನೆದು ಹೋದ ತಲೆಯನ್ನು 
ಕೊಡವಿಕೊಳ್ಳುತ್ತ ಬಂದ ಗಾಯಕ್ವಾಡ್‌, ""ನಮಸ್ಕಾರ್ರಿ 
ಸರಃ'' ಅಂದವ, ತನ್ನ ಟೇಬಲ್‌ನಲ್ಲಿ ಕೂತು, 
""ಅವ್ನಮ್ಮನ್‌, ಏನ್‌ ಮಳೀರಿ ಇದು, ಒಂದು 
ನಮೂನಿ ಸಿಡಿ ಸಿಡಿ'' ಅಂದು ತನ್ನ ತೊಯ್ದ 
ಬಟ್ಟೆಗಳನ್ನು ಒದರಿಕೊಂಡ. ಹಾಗೆ ಅಂದವ 
ಮತ್ತೇನೋ ನೆನಪಾದಂತೆ, ""ಸರ್‌ ಇವತ್ತಿನ 
ಪೇಪರ್‌ ನೋಡಿರೇನು? ಶ್ಯಾಮಸನ್‌ ಕಂಪನಿ 
ಬಟ್ಟೆದು ಸೆಕೆಂಡ್ಸ್‌ ಸೇಲ್ಸ್‌ ಹಾಕ್ಯಾರ. ಇಪ್ಪತ್ತು 
ರೂಪಾಯಿಗೆ ಒಂದು ಮೀಟರ್‌ ಅಂತ್ರಾಪಾಃ 
ಅಂಗಿ ಬಟ್ಟೆ, ನಲ್ಪತ್ತ ರೂಪಾಯಿಗೆ ಒಂದು 
ಪ್ಯಾಂಟ್‌ ಪೀಸ್‌ ಅಂತ, ಮೊನ್ನಿಂದ 
ಶುರುವಾಗಿದಂತ. ಮುಂಜಾನಿ ಮುಂಜಾನಿನೇ 
ಕ್ಯೂ ಅಂತ ಸರ್‌*'' ಅಂದ, ಅವನೂ ಇಷ್ಟತನಕ 
ಕ್ಯೂ ನಿಂತು ಬಂದವನಂತೆ. 


99 


ಪಾಟೀಲರೂ, ಗಾಯಕ್ವಾಡ್‌, ನಗರದ 
ಯಾವ ಯಾವ ಅಂಗಡಿಯಲ್ಲಿ ಯಾವ ಯಾವ 
ಸೇಲ್‌ಗಳು, ಡಿಸ್ಕೌಂಟ್‌ ಗಳು, ಎಕ್ಸ್‌ಚೇಂಜ್‌ 
ಗಳು, ಏನ ತಗಂಡರೆ ಏನು ಗಿಫ್ಟ್‌ ಎಂದು 
ಮಾತಾಡುತ್ತಾ ಆಫೀಸಿನ ಪೈಲುಗಳನ್ನು ಹರವಿ 
ಕೂತರು. ನಾಲ್ಕು ಅಕ್ಷರ ನಾಲ್ಕು ಸಾಲು ಬರೆ 
ಯುತ್ತಿದ್ದಂತೆ ಪಕ್ಕನೆ ಗಾಯಕ್ವಾಡ್‌, ಯಾವುದಾ 
ದರೂ ರೋಚಕ ಸ್ಕೀಮುಗಳನ್ನು, ಅವುಗಳ ವಿಧ, 
ವಿಧಾನಗಳ ಕುತೂಹಲದ ಕತೆಗಳನ್ನು ವರ್ಣಿಸು 
ತ್ತಿದ್ದ. ಯಾವುದನ್ನು ಕೊಂಡರೆ, ಯಾವುದು ಫ್ರೀ 
ಎಂಬುದರ ಬಗ್ಗೆ ರಸವತ್ತಾಗಿ ಮಾತಾಡ್ತಿದ್ದ. 

ಅಷ್ಟರೊಳಗೆ ಡಾ|। ಕತ್ತಿಯವರೂ ಮತ್ತು 


`ಡಾ|| ಜತ್ತಿಯವರೂ ಒಟ್ಟಿನಲ್ಲಿಯೇ ಕಾರಿನಲ್ಲಿ | A 


ಬಂದವರು, ಕಾರನ್ನು ಆಫೀಸಿನ ವರಾಂಡದಲ್ಲಿ 
ನಿಲ್ಲಿಸಿ, ಅದೂ ಇದೂ ಮಾತಾಡುತ್ತಾ ಒಳ 
ಪ್ರವೇಶಿಸಿದರು. 

""ಏನರಾ 


ಅರ್ಜೆಂಟು ಟಪಾಲು 


ಅದಾವೆನ್ರಿ'' ಎಂದರು ಡಾ।। ಕತ್ತಿಯವರು, ತಮ್ಮ 


ಕುಚಿರ್ಯಲ್ಲಿ ಕೂರುತ್ತಾ. ""ಏನು ಅರ್ಜೆಂಟು 
ಇರ್ತಾವರಿ, ಈ ಪ್ರಾಜೆಕ್ಟ್‌ ಆಫೀಸ್‌ನಲ್ಲಿ ತಿರುಗ 
ಬರುಗ ಎಷ್ಟು ನಿರೋದ್‌ ಹಂಚಿದೆ, ಎಷ್ಟು ವಂಕಿ 
ಹಾಕಿದೆ, ಎಷ್ಟು ಜನರ ನರ ಕಟ್‌ ಮಾಡಿದೆ ಎಷ್ಟು 
ಹುಡುಗ್ರಗೆ ಪೋಲಿಯೋ ಹಾಕಿದೆ'' ಅಂತ ಡಾ| 
ಜತ್ತಿಯವರು ನಗೆಯಾಡಿದರು. 

"“ಏನ್ನಾರ್‌ ಮಂತ್‌ ಎಂಡ್‌, ಎಲ್ಲಾ 
ರಿಪೋರ್ಟ್‌ ಕಳ್ಳೀವಿ, ಯಾವ ಕೈಲೂ ಬಾಕಿ 
ಉಳಿದಿಲ್ಲ'' ಅಂದರು ಪಾಟೀಲರು ಡಾ| ಇಬ್ಬರ 
ಮಾತಿಗೆ ಪ್ರತಿಯಾಗಿ. ಕಚೇರಿಯಲ್ಲಿ ಕೂತು 
ಕಡಿಯಲು ಘನಂದಾರಿ ಕೆಲಸವೇನೂ ಇಲ್ಲ 
ವೆಂಬುದು ಹೊಳೆಯುತ್ತಲೆ ಡಾ।। ಜತ್ತಿಯವರು, 
ಎಲ್ಲರನ್ನೂ ಉದ್ದೇಶಿಸಿ, "ಒಂದಿಪ್ಪತ್ತು. ಮಿನೀಟು 
ಇಲ್ಲೇ ಒಂದು. ಅಂಗಡಿಗೆ ಕಾರಲ್ಲಿ ಹೋಗಿ 
ಬರೋಣ ಬರ್ರಿ. ಡಾ| ಕತ್ತಿಯವರೇ, ನೀವೂ 
ಬರ್ರೀ ಪಾಟೀಲರೇ, ಹಿರಿಯರು, ಗಾಯಕ್ಟಾಡ್‌ 


“ನಾವಸಾ ಮೇ, 2001 ಷ್‌ 


ನೀ ಇಲ್ಲೆ ಇರು, ಫೋನ್‌ ಅಟಿಂಡು ಮಾಡ 
ಯಾರಾದರೂ ಕೇಳಿದ್ರೆ, ಇಲ್ಲೇ ಫೀಲ್ಡ್‌ಗೆ ಕ 


ನೋಡ್ಲಿಕ್ಕೆ ಹೊಗ್ಯಾರೆ ಅನ್ನು'' ಅಂದಕ್ಕೆ 
ಡಾ| 'ಜತ್ತಿಯವರ ಹಃ ಧಾವಂತ ನೋಡಿ 
ಡಾ||ಕತ್ತಿಯವರು ““ಅದೇನ್ರಿ ಅಂತ ಅರ್ಜೆಂ' 
ಖರೀದಿ. ಏನ್ರಪಾ EP ನಮಗೊಂದೀ। 
ಹೇಳ್ರಲಾ, ಏನರಾ ಡಿಸ್ಕೌಂಟು ಆಯಿತೇನೆ 
ಅಂದರು. ಇದೇ ಪ್ರಶ್ನಾಭಾವದಿಂದ ಪಾಟೀಲ 
ಗಾಯಕ್ವಾಡ್‌, ಡಾ|| ಜತ್ತಿಯವರ ಮುಖ ನೋಡಿದ 

"“ಏನಿಲ್ಲರಿ, ಅದೇನೋ ಹೊಸ! 
ಮ್ಯಾಗ್ಗಟಿಕ್‌ ಬೆಡ್‌ ಅಂತ ಬಂದಾವಂತ, ಅದ 
ಮ್ಯಾಗ ಮಲಗಿದ್ರ ಬಿ.ಪಿ.,ಡೆಯಾಬಿಟಿ? 
ಅರ್ಥ್ರೈಟಿಸ್‌, ಅಲ್ಲರ್‌, ಕ್ಯಾನ್ಸರ್‌ ಎಃ 
ಗುಣಕ್ಕವಂತಾ ಹೇಳಾಕತ್ಯಾರ, ನವ 
ನನಗೊಂದು ಕೊಡಿಸ್ರಿ ಅಂತ ಕಾಡಕತ್ಯಾ 
ನೋಡ್ಯಾರ ನೋಡ ಬರಾಣಾಂತ'' ಅಂ 


I ಜತ್ತಿಯವರು, ""ಬರ್ರಿ ಬರ್ರಿ ಲಗೂನ 
ಹಸೀಣ' ಅಂತ ಹೊರಬಂದರು. ಅವರ 
ಡಾ|। ಕತ್ತಿಯವರು, ಪಾಟೀಲರು 
ಿಹಲದಿಂದ ಹೊರಟರು. 


ಯಂದ ತುಂಬಿತ್ತು 
ಸ್‌ ಕಮಾನ್‌, ಬಿ ಸೀಟಿಡ್‌, ಎಂದೊಬ್ಬಳು 
ದರೆ ಮತ್ತೊಬ್ಬಳು ಇವರುಗಳ ಆಗಮನ 
ಒಳಗಿರುವ sales manager 
ನ್‌ ಮೂಲಕ ಮೇಸೆಜ್‌ ಮುಟ್ಟಿಸಿದಳು. 

ಸೇಲ್ಸ್‌ ಮ್ಯಾನೇಜರ್‌ ಕೂತಿರುವ ಛೇಂಬರ್‌ 
ಕ್ರ ಕಪ್ಪು ಗಾಜು, ಒಳಗಿಂದ ಅವನು 
ಇರಗಿನವರನ್ನು ಸುಲಭವಾಗಿ ನೋಡಲಿಕ್ಕೆ 
ಔಗ್ಯವಾದ 507 81855ಗಳನ್ನು ಜೋಡಿಸಿ 
ರು. ಇವರು ಕೂತ ಸೋಫದ ನೆತ್ತಿಯ ಮೇಲೆ- 
ಗೆ ತಾಗುವಂತೆ ಫ್ಯಾನೊಂದು ಭರ್ರೆಂದು 


೧ ಡಿಸಿದ್ದರು. ಒಂದಿಬ್ಬರು ಗಿರಾಕಿಗೆ, sales- 
ಗಗಳು ಬಹಳ ರಸವತ್ತಾಗಿ ಅಂಗಾಭಿನಯ 
ದ ವರ್ಣಿಸುತ್ತಿದ್ದರು. ಈ 581053೩0 ಗಳ 


ಕೈಟಿನಲ್ಲಿ ಮಾರಿಬಿಡುವಷ್ಟು ವಾಕ್‌ ಚಾತುರ್ಯ 
ಸ್ಲೂ ಮೋಡಿ ಮಾಡುವ ನೈಪುಣ್ಯವನ್ನು ಗಳಿಸಿ 
0G ಡುಬಿಟ್ಟಿದ್ದಾರೇನೋ ಎನಿಸಿತು ಪಾಟೀಲರಿಗೆ. 
ಎದುರು ಕೂತ ಸುಂದರ 
ತುಗಿಯರು ತಮ್ಮ ಸೌಂದರ್ಯದ ಆಧಾರದ 


| ಒಂದಷ್ಟು ಹಿಡಿ ಮಣ್ಣನ್ನು ಕೊಟ್ಟರೂ ಅದನ್ನು 


ಮೇಲೆಯೇ ಅಲ್ಲಿ ನೌಕರಿ ಗಿಟ್ಟಿಸಿದ್ದಾರೇನೋ 
ಎಂಬಂತೆ ವಿಶೇಷವಾದ ಮೇಕಪ್‌ನಲ್ಲಿ ಬಂದವ 
ರನ್ನು ಸೆರೆ ಹಿಡಿಯುವಂತಿದ್ದರು. ಬಂದವರೆದರು 
ನಕ್ಕು, ಹಲ್ಲಿಂಜಿ, ಓಲೈಸಿ, ಸುಳ್ಳು ನಾಟಕ 
ಮಾಡಿಮಾಡಿ ಹೆಣ್ಣು ಹುಡುಗಿಯರಿಗೆ ಸಹಜ 
ವಾಗಿರುವ ಮುಗ್ಧತೆ, ನಾಚಿಕೆ, ಸಂಕೋಚಗಳನ್ನು 
ಬಿಟ್ಟು, ಒಂದು "ಬಗೆಯ ಪ್ರೊಫೆಷನಲ್‌ ವ್ಯಕ್ತಿ 
ಪಡಕೊಂಡಂತೆ ಕಾಣುತ್ತಿದ್ದರು. 

ಸೇಲ್ಸ್‌ ಮ್ಯಾನೇಜರ್‌ ರೂಂನಿಂದ ಇಬ್ಬರು 
ಧಡೂತಿ ವ್ಯಕ್ತಿಗಳು ನಗಾಡುತ್ತಾ ಹೊರಬಂದರು. 
ಮ್ಯಾಗ್ನೆಟಿಕ್‌ ಬೆಡ್‌ಗಳನ್ನು ಹೊಂದಿಸಿರುವ ಹಾಲ್‌ 
ಕಡೆ ನಡೆಯಲಾರದೆ ನಡೆದುಹೋದರು. ಇನ್‌ 
ಶರ್ಟ್‌ ಮಾಡಿದ ಪ್ಯಾಂಟನ್ನೂ, ಅಂಗಿಯನ್ನೂ 
ಭೇದಿಸಿ ಅವರ ಕೊಬ್ಬು ಮೈ ಕುಣಿಯುವುದು, 
ಅಲ್ಲಾಡುವುದು, ತೊನೆಯುವುದು ಮಾಡುತ್ತಿತ್ತು. 

ಅವರುಗಳು ಆಚೆ ಹೋಗುತ್ತಿದ್ದಂತೆ ಡಾ| 
ಕತ್ತಿ, ಡಾ।। ಜತ್ತಿ ಹಾಗೂ ಪಾಟೀಲರಿಗೆ ಒಳಗಿ 
ನಿಂದ ಬುಲಾವ್‌ ಬಂದಿತು. ಮೂವರೂ ಒಳ 
ಪ್ರವೇಶಿಸುತ್ತಿದ್ದಂತೆ ಈ ಕಂಪನಿಯ ಕರ್ನಾಟಕದ 
ಡಿಸ್ಟ್ರಿಬ್ಯೂಟರ್‌ ಹಾಗೂ ಸೇಲ್ಸ್‌ ಮ್ಯಾನೇಜರ್‌ 
ಮಿಸ್ಟರ್‌ ಶೆಣೈ, "ಹಲೋ ಕಮಿನ್‌ ಡಾಕ್ಟರ್‌, 
ಸಾರಿ, ಸಾರಿ, ಸ್ವಲ್ಪ ಲೇಟ್‌ ಆಯಿತು. ಫ್ಲೀಸ್‌, ಬಿ 
ಸೀಟೆಡ್‌'', ತಾನೇ ಸೀಟಿನಿಂದ ಎದ್ದು, ಅವರನ್ನು 
ಕೈ ಹಿಡಿದು ಕೂರಿಸುವವನಂತೆ ಅವರುಗಳೆಲ್ಲ 
ಕೂರುವವರೆಗೂ ತಾನು ನಿಂತಿದ್ದು, ಅವರು 
ಕೂರುತ್ತಿದ್ದಂತೆ ರಿಸೆಪ್ಟನಿಸ್ಟ್‌ಗೆ ಫೋನು ಮಾಡಿ 
ಮೂರು ಕೂಲ್‌ ಡ್ರಿಂಕ್ಸ್‌ಗೆ ಆರ್ಡರ್‌ ಮಾಡಿ, 
ಉಳಿದವರಿಗೆ ಮಾತಿಗೆ ಅವಕಾಶವಿಲ್ಲದಂತೆ ತಾನೆ 
ಹರಳು ಹುರಿದಂತೆ ಮಾತಾಡಲು ಶುರುಮಾಡಿದ. 

ನೋಡಲು, ತೆಳ್ಳಗೆ, ಬೆಳ್ಳಗೆ ಬಹಳ ಸ್ಮಾರ್ಟ್‌ 
ಆಗಿದ್ದ ಶೆಣೈ, ಮಾತಿಗೊಮ್ಮೆ ಕತ್ತು ಕೊಂಕಿಸುತ್ತಿದ್ದ. 
ಗಂಭೀರವಾದ ಪಾಯಿಂಟ್‌ನ್ನು ಒತ್ತಿ ಹೇಳುವಾಗ 
ಹಣೆಯ ನೆರಿಗೆಗಳನ್ನು ಕೂಡಿಸುತ್ತಿದ್ದ. ಆಶ್ಚರ್ಯ 
ವಾದ ವಿಷಯಗಳನ್ನು ಹೇಳುವಾಗ ಹುಬ್ಬಗಳನ್ನು 


101 


` ಹಾರಿಸಿ, ಕಣ್ಣುಗಳ ಅಗಲ ಮಾಡುತ್ತಿದ್ದ. ತಮ್ಮ 


ಕಂಪನಿಯ ಬ್ರಾಂಚ್‌ ಆಫೀಸು ಕರ್ನಾಟಕದಲ್ಲಿ 
ಶುರುವಾಗಿ ಎರಡೇ ತಿಂಗಳಲ್ಲಿ ಅದು ಸಾಧಿಸಿರುವ 
ಪ್ರಗತಿಯನ್ನು, ಮಾರಿರುವ ಬೆಡ್‌ಗಳ ಸಂಖ್ಯೆ 
ಯನ್ನು, ಹಾಗೂ ಅದಕ್ಕಿರುವ ವ್ಯಾಪಕವಾದ 
ಡಿಮ್ಯಾಂಡನ್ನು ವರ್ಣಿಸಿದ. 

"ನೋಡಿ world health 
organisation ಕೂಡ ನಮ್ಮ ಕಂಪನಿಯ 
ಪ್ರಾಡಕ್ಟ್‌ನ ರಿಸಲ್ಟ್‌ ನೋಡಿ it has given 
its appreciation. ಜಪಾನ್‌ನಲ್ಲಿ ಈಗ 
ಪ್ರತಿಯೊಬ್ಬರ ಮನೆಯಲ್ಲಿ ಮ್ಯಾಗ್ನಟಿಕ್‌ ಬೆಡ್ಡನ್ನೇ 
ಜನ ಬಳಸುತ್ತಾರೆ. ಎಷ್ಟು ಗಳಿಸಿದರೇನೂ, 
health ಮುಖ್ಯ ಅಲ್ವೇ, ಜನ ಈಗ ಗುಳಿಗೆ 
ನುಂಗಿ, ಇಂಜೈಕ್ಟನ್‌ ಚುಚ್ಚಿಸಿಕೊಂಡು 
ಆಪರೇಶನ್‌ಗಳನ್ನು ಮಾಡಿಸಿಕೊಂಡು 106 up 
ಆಗ್ಬಿಟ್ಟಿದ್ದಾರೆ. They want alternative 
system of medicine, ನೋಡಿ ನಮ್ಮ 
ಬೆಡ್‌ ಬಳಸಿದವರಲ್ಲಿ, ಬಿ.ಪಿ. ಇದ್ದವರು, 
ಡಯಾಬಿಟಿಸ್‌ ಇದ್ದವರು, ಆಸ್ತಮಾ ಇದ್ದವರು, 
ಅರ್ಥೈಟಿಸ್‌ ಇದ್ದವರು ಅಲ್ಲರ್‌ ಇದ್ದವರು, 
೦೪೮೧ ಕ್ಯಾನ್ಸರ್‌ ಇದ್ದವರು ಕೂಡ, thy 
have expressed satisfaction. 
ಬಹಳ ಜನಕ್ಕೆ ಆರಾಮ ಆಗ್ಬಿಟ್ಟಿದೆ. ಮ್ಯಾಗ್ಗಟಿಕ್‌ 
ಪವರ್‌ ಬಗ್ಗೆ ನಮ್ಮ ಪ್ರಾಚೀನ ಕಾಲದ ಜನಕ್ಕೆ 
ಬಹಳ ಗೊತ್ತಿತ್ತು. ಅದಕ್ಕೆ ಅವರು ಬರಿ ನೆಲದ 
ಮೇಲೆ ಮಲಗುತ್ತಿದ್ದರು. ಇಲ್ಲಾಂದರೆ 
ಸಣ್ಣದೊಂದು transparent ಆದ ಚಾಪೆ 
ಹಾಸಿಕೊಂಡು ಮಲಗುತ್ತಿದ್ದರು. ಭೂಮಿಯ 
ಮತ್ತು ನಮ್ಮ ದೇಹದ ಒಳಗೆ ಇರುವ ಮ್ಯಾಗ್ನಟಿಕ್‌ 
ಪವರ್‌ ಮದ್ಯೆ ಈಗ link ತಪ್ಪಿ ಹೊಗ್ಗಿಟಿದೆ. 
ನಾವು ಕೂತರೆ ಕುರ್ಚಿಯ ಮೇಲೆ ಕೂರ್ತೀವಿ, 
ಉಂಡರೆ ಕುರ್ಚಿಯ ಮೇಲೆ ಕೂರ್ತಿವಿ, 
ಮಲಗಿದರೆ ಕಾಟ್‌ ಮೇಲೆ ಮಲಗ್ತಿವಿ. 
ಓಡಾಡಲಿಕ್ಕೆ ಕಾರ್‌ ಬಳಸ್ತಿವಿ, ನಡೆದಾಡುಕ್ಕೆ 


9ನಾವನಾ ಮೇ, 2001 


ಕ್ಲಿನಿಕ್‌ಗೆ ಹೋಗಿದ್ದೀರಾ,'' ಎಂದು ಪ್ರಶ್ನಿಸಿ8 


ಬೂಟ್‌ ಬಳಸ್ತಿವಿ. ಇನ್ನು ಕೆಲವರು 
ಮನೆಯಲ್ಲಿ ಸ್ಯಾಂಡಲ್‌ ಚಪ್ಲಿ ಹಾಕ್ಕೊಂ' 
ಓಡಾಡ್ತರೆ. ಒಟ್ಟಾರೆ. ನೆಲದ ಸಂಬಂಧವೆ 
ಹೋಗಿದೆ. ಹೀಗಾಗಿ...'' 
ಶೆಣೈೆ ಮಾತು ಮುಗಿಸುವ ಮುಂಚೆ ಆತೆ 
ಮಾತಿನ ಓಫಕ್ಕೆ, ಆಕರ್ಷಣೆಗೆ ಮರುಳಾದ 
ಡಾ।। ಕತ್ತಿಯವರು, "ಸಾರ್‌ ಈಗ ಹೊ 
ಲ್ಯಾಟ್ರಿನ್‌ಗಳು ಬಂದಾವೆ. ಅಲ್ಲಂತೂ 
ನಿಂತಂಗಲ್ಲ, ಅತ್ತಗೆ ಕುಂತಗಲ್ಲ, ಎಲ್ಲ ಅಂತರ 
ಮಾಡಿದಂಗೆ, ಒಂದು ನಮೂನಿ ಪಿಶಾಚಿಗಳ ಥ 
ಆಗ್ಬಿಟ್ಟೀವೆ'' ಎಂದು ನಕ್ಕರು. ಇದು ತನ್ನಮಾ 
ಸಿಕ್ಕ ಪ್ರಶಂಸೆಯಂತೆ ಶೆಣೈ ಮತ್ತೂ ಉಳಿ 
“ನೋಡಿ ಗಾಂಧಿಯವರೂ ನೆಲದ ಮ್ಯಾ 
ಮಲಗ್ರ ಇದ್ದರು, ಅವರಿಗೆ ಈ ನಿಸರ್ಗದ ರಹ 
ಗೊತ್ತಿತ್ತು, ಗೋಡೆ ಏನಾದರೂ ಅವಡಿ 
ಕೊಲ್ಪಿದ್ದರೆ ಅವರು ನೂರು ವರ್ಷ ಬದು 
ಇದ್ದರು'' ಅಂದ. ಶೆಣೈ ಪಾಟೀಲರತ್ತ ತಿರು: 
""ಏನ್ಸಾರ್‌ ನೀವು ಎಂದಾದರೂ ನ್ಯಾಚುರೊಷೆ 


ಅಷ್ಟೊತ್ತಿಗೆ ಕೂಲ್‌ಡ್ರಿಂಕ್ಸ್‌ ಬಂದವು. ಸುಂಡೆ 
ಹುಡುಗಿಯರಲ್ಲಿ ಒಬ್ಬಾಕೆ, ""ಪ್ಲೀಸ್‌'' ಎ ತ್‌ 
ಎಲ್ಲರ ಕೈಗೊಂದೊಂದನ್ನು "ಓಪನ್‌ ಹ 
ಕೊಟ್ಟಳು. ಹಾಗೆ ಕೊಟ್ಟವಳು, ಅವರು ಕುಡಿಯ 
ವುದನ್ನೇ ತನ್ಮಯತೆಯಿಂದ ನೋಡುವವಳಳೆ 
ನೋಡುತ್ತಾ ಶೆಣೈ ಬಾಜೂಕ್ಕೆ ನಿಂತಳು. 

ಸಂಬಂಧವಿಲ್ಲದ್ದಕ್ಕೆ ಸಂಬಂಧ ಹಚ್ಚೆ, ತಾಃ 
ಪ್ರಶ್ನೆ ಮಾಡಿ, ತಾನೇ ಉತ್ತರ ಹೇಳಿ, ತಾ 
ಬಯಕೆಗಳನ್ನು ಹುಟ್ಟಿಸಿ, ತಾನೇ ಅದ 
ಪರಿಹಾರಗಳನ್ನು ತಣಿಸುವ ಮಾರ್ಗಗಳ 
ಹುಟ್ಟು ಹಾಕುತ್ತಿರುವುದೇ ಈ ಆಧು 
ಮಾರ್ಕೆಟಿಂಗ್‌ನ ತಂತ್ರವಿರಬಹುದೆ? ಎಂದೇ 
ಏನೇನೋ ಅಸ್ಪಷ್ಟವಾದ ಅನುಮಾನಗ ॥ 
ಪಾಟೀಲರ ತಲೆಯಲ್ಲಿ ಶೆಣೈ ಮಾತುಗ 
ಕೇಳುತ್ತಾ, ಕೇಳುತ್ತಾ ಮೂಡತೊಡಗಿದವು, ಡ 


ಜತ್ತಿಯವರು, ಡಾ|। ಕತ್ತಿಯವರು ಮಂತ್ರ 
| ನದಿಯ ಮುಂದೆ ಕೂತ ಮುಗ್ಧ ಮಕ್ಕಳಂತೆ, 
ಹೌದು, ಹೌದು'' ಎಂದು ತಲೆ ಅಲ್ಲಾಡಿಸುತ್ತಿದ್ದರು. 
“ನೋಡಿ, ನಮ್ಮ ಕಂಪನಿ ಮ್ಯಾಗ್ಗಟಿಕ್‌ 
'ಇನ್‌ಟ್ರೂಮೆಂಟ್‌ ಪ್ರೊಡಕ್ಷನ್‌ ಕಂಪನಿ. ಕಳೆದ 
ಪತ್ತು ವರ್ಷದಿಂದ ಇದ್ದೆಲ್ಲಾ ಅಭ್ಯಾಸ ಮಾಡಿ, 
'ಈ ಪ್ರಾಡಕ್ಟ್‌ನ್ನ ಲಾಂಚ್‌ ಮಾಡಿದೆ, It has 
produced wonderful results, ಅಂದ 
ಣೃ. “ಬನ್ನಿ ನಿಮಗೆ ನಮ್ಮ ಪ್ರಾಡಕ್ಟ್‌ನ 
96181101 ವ್ಯಾಕ್ಯೂಂ ತೋರಿಸ್ಟೇನೆ'' ಎಂದು 
(ಆ ಮೂವರನ್ನು ಕರಕೊಂಡು ಪಕ್ಕದಲ್ಲಿದ್ದ 
| ನ್ನೊಂದು ವಿಶಾಲ ರೂಂಗೆ ಹೊರಟ, ಅವ 
'ಕೇವಲ ಮ್ಯಾಗ್ಗಟಿಕ್‌ ಬೆಡ್‌ಗಳನ್ನು ಮಾರುತ್ತಿರಲಿಲ್ಲ 
ೈಿಗ್ಗಟಿಕ್‌ ೫7೦೯೦ ಗಳನ್ನು ಮಾರುವವನಂತೆ, 
ಹು ಆಕರ್ಷಕವಾಗಿ ಮಾತಾಡುತ್ತಿದ್ದ. 
ನಕಿಗಳನ್ನು 11708055 ಮಾಡುವುದೇ, 
?ರಾಟ ಮಾಡುವ ಕೆಲಸದಲ್ಲಿ ಐವತ್ತು ಭಾಗ 
ಖ್ಯ ಎನ್ನುವಂತಿತ್ತು ಅವನ ಹಾವಭಾವ. 

ಅವರು ಪ್ರವೇಶಿಸಿದ ಹಾಲ್‌ ಮಧ್ಯ 
ಔಸಿದ, ಹಾಸಿದ, ಸುರಳಿ ಸುತ್ತಿದ್ದ ವಿವಿಧ 
ಬಣ್ಣಗಳ ಬೆಡ್‌ಗಳನ್ನು ಬಹಳ ಸುಂದರವಾಗಿ, 
ಸೆಳೆಯುವಂತೆ ಒಪ್ಪವಾಗಿ ಜೋಡಿಸ 
ಗಿತ್ತು. ಒಂದು ಅಡಿ ಎತ್ತರದ ಕಬ್ಬಿಣದ ಕಾಟು 
ಗಳನ್ನೂ ಇನೊಂದು ಬದಿಗೆ ಜೋಡಿಸಲಾಗಿತ್ತು. 
ಲ್‌ನಲ್ಲಿ ಮಧ್ಯೆ ಇದ್ದ ಒಂದು ಬೆಡ್ಡನ್ನ 
ರುಳಿಸಿ, "ನೋಡಿ, ಇದು ನೋಡ್ಲಿಕ್ಕೆ ಬಹಳ 
ನರಿ ಬೆಡ್‌ ಥರ ಕಾಣುತ್ತೆ, ಇದರೊಳಗಿರುವ 
ಳಿಗೆ ಮ್ಯಾಗ್ಗಟಿಕ್‌ ಪವರ್‌ ಇರುವ 
rdientsನ್ನ ಜನರೇಟ್‌ ಮಾಡಲಾಗಿದೆ. 
$ರ ಮೇಲೆ ಮಲಗಿದ ಕೂಡಲೆ ಮನುಷ್ಯನ 
ಹದ ಗೀ೩tಗೆ ಇವುಗಳ ಪವರ್‌ ಜನರೇಟ್‌ 
ದೆ, ನಿಧಾನಕ್ಕೆ ಇವು ದೇಹದೊಳಗಿನ 
Natural ದೋಷಗಳನ್ನ ತಮ್ಮ ಮ್ಯಾಗ್ನಟಿಕ್‌ 
ರ್‌ನಿಂದ suck ಮಾಡಿ, ೦೩೧/0 ಗೆ ರವಾನೆ 


ಮಾಡ್ತಾವೆ'' ಅಂದ ಶೆಣೈ ಅಲ್ಲಿಯೆ ನಿಂತಿದ್ದ 
ಪ್ಯೂನನ್ನು ಕರೆದು ಮೂಲೆಯಲ್ಲಿರಿಸಿದ ಕಬ್ಬಿಣದ 
ಕಾಟ್‌ ಮೇಲಿ ಆ ಬೆಡ್‌ನ್ನು ಹಾಸುವಂತೆ ಆಜ್ಞಾಪಿಸಿದ. 

ಆ ಆಳು, ಆ ಕಾಟನ್ನು ಹೊಂದಿಸಿ, ಅದರ 
ಮೇಲೆ ಬೆಡ್‌ ಹೊದಿಸುವ ಮಧ್ಯೆ ಗಿರಾಕಿಯ 
ಮನಸ್ಸು ಸಂದೇಹಗಳಿಗೆ ಸಿಲುಕಲು ಸಮಾಯಾ 
ವಕಾಶ ಕೊಡಬಾರದೆಂಬಂತೆ, “ಡಾಕ್ಟರ್‌ ಆ 
ಕಾಟ್‌ ಇದೆಯಲ್ಲಾ ಅದು ಕೂಡ ಮ್ಯಾಗ್ನಟಿಕ್‌ 
ಪವರ್‌ ಹೊಂದಿದೆ. ಕೆಲವರಿಗೆ ನೆಲದ ಮೇಲೆ 
ಬೆಡ್‌ ಹಾಸಿಕೊಂಡು ಮಲಗೋ ರೂಢಿ 
ಇರೋದಿಲ್ಲ, ಅಂಥವರಿಗೆ ಇದನ್ನು ನಮ್ಮ ಕಂಪನಿ 
ವಿಶೇಷವಾಗಿ ತಯಾರಿ ಮಾಡಿದೆ'' ಎಂದ. 
ಅಷ್ಟರಲ್ಲಿ ಆ ಆಳು ಕಾಟ್‌ ಮೇಲೆ ಬೆಡ್‌ ಹರಡುವ 
ಕೆಲಸ ಮುಗಿಸಿದ. 

“ಬನ್ನಿ ಡಾ॥ ಜತ್ತಿಯವರೆ ಇದರ ಮೇಲೆ 
ಎರಡು ನಿಮಿಷ ಮಲಗಿ'' ಅಂದ ಶೆಣೈ 
ಹಿಂಜರಿಯುತ್ತಿದ್ದ ಡಾ।! ಜತ್ತಿಯವರನ್ನು, 
""ಕಮಾನ್‌ ಡಾಕ್ಟರ್‌, ಬರೀ ಕೇಳಿ ಕೊಳ್ಳಬಾರದು 
we should personaly verify it” 
ಅಂದು ಅದರ ಮೇಲೆ ಮಲಗಿಸಿ, ಅವರ ಕಣ್ಣುಚ್ಚಿ 
ಸಿದ, ಕಣ್ಮುಚ್ಚಿ ಮಲಗಿದ ಡಾ|। ಜತ್ತಿಯವರು 
ಯುದ್ಧಭೂಮಿಯಲ್ಲಿ ಶರಶಯ್ಯೆಯಲ್ಲಿ ಮಲಗಿ 
ದಂತಹ ಭೀಷ್ಮನ ಥರ ಕಂಡರು. 

ಸೇಲ್ಸ್‌ ಮ್ಯಾನೆಜರ್‌ ಶೆಣ್ಯೆ, ""ಒಂದು ನಿಮಿಷ 
ಬಂದೆ'' ಅಂದವನು, ಅಲ್ಲಿಯೇ ಟಿ ಕಟ್ಟಿಕೊಂಡು 
ಕಾದು ಠಾಕೊಠೀಕಾಗಿ ನಿಂತಿದ್ದ ನಾಕಾರು ಸೇಲ್ಸ್‌ 
ಮ್ಯಾನ್‌ಗಳಲ್ಲಿ ಬಹಳ ಸ್ಮಾರ್ಟ್‌ ಇದ್ದ ಒಬ್ಬನನ್ನು 
ಕರೆದು, ತಮ್ಮ ಕಂಪನಿಯು ಮುಂದೆ ಹೊರತರ 
ಲಿರುವ ಹೊಸ ಪ್ರಾಡಕ್ಟ್‌ಗಳ ಬಗ್ಗೆ ಎಕ್ಸ್‌ಪ್ಲೇನ್‌ 
ಮಾಡ್ಲಿಕ್ಕೆ ಹೇಳಿ ತನ್ನ ಛೆಂಬರ್‌ಗೆ ಧಾವಿಸಿದ. 

“ನೋಡಿ ಸಾರ್‌, ಇದು ನಮ್ಮ 86% 
product. ಈಗ ನಮ್ಮದು ಮ್ಯಾಗ್ಗಟಿಕ್‌ ಬೆಡ್‌ 
ಮಾತ್ರ ಇದೆ, next ನಾವು ಲಾಂಚ್‌ ಮಾಡ್ತಾ 
ಇರೋದು ಮ್ಯಾಗ್ಗಟಿಕ್‌ ರಗ್ಗಂತಾ, ನೀವು ಯಾಕೆ 


103 


ಅಂತ ಕೇಳಬಹುದು, ನೋಡಿ ಸಾರ್‌, ದೇಹದಲ್ಲಿ 
ಎರಡು ಪಾರ್ಟ್‌ ಇದೆ, lower pat ಮತ್ತು 
upper part ಅಂತ. ಈಗಿನ ಜಮ್ಮಮ್ಯಾಗ್ನಟಿಕ್‌ 
ಬೆಡ್‌ ದೇಹದ lower part ದೋಷಗಳನ್ನ 
heal ಮಾಡೋದರಲ್ಲಿ ಯಶಸ್ವಿಯಾಗಿದೆ. 
upper part ಇದೆಯಲ್ಲಾ, ಅಂದ್ರೆ, heart, 
yes, ar, face ಇವೆಲ್ಲಾ ಇನ್ನಷ್ಟು ಕ್ಲಿಕ್‌ ಆಗಿ 
ಮ್ಯಾಗ್ಗಟಿಕ್‌ ಪವರ್‌ನಿಂದ ಹೀಲ್‌ ಮಾಡೋ 
ಸಲುವಾಗಿ, ಮ್ಯಾಗ್ಗಟಿಕ್‌ ರಗ್‌ ತಯಾರು ಮಾಡ್ತಾ 
ಇದ್ದೀವಿ. ಈಗ ಎಕ್ಸ್‌ಪೆರಿಮೆಂಟ್‌ ನಡಿತಾ ಇದೆ. 
results also 8೦೦6, ಅಂತ ಆ ಹುಡುಗ 
ಮಾತು ಮುಗಿಸುವುದರೊಳಗೆ ಡಾ| 
ಕತ್ತಿಯವರಿಗೆ "ಮ್ಯಾಗ್ಗಟಿಕ್‌ ಕಾಚಾ ಏನಾದರೂ 
ನಿಮ್ಮ ಕಂಪನಿ ತಯಾರು ಮಾಡುತ್ತಾ' ಎಂದು 
ಕೇಳುವ ಪ್ರಲೋಭನೆ ತುಟಿಯವರೆಗೆ ಬಂತು. 
ಆದರೆ ಶೆಣೈ ಮತ್ತಾರೋ ನಾಲ್ಕಾರು ಮ್ಯಾಗ್ಗಟಿಕ್‌ 
ಆಕಾಂಕ್ಷಿಗನ್ನು ಕರಕೊಂಡು ಹಾಲ್‌ಗೆ 
ಬಂದದ್ದರಿಂದ ಸುಮ್ಮನಾದರು. 

ಹೊಸದಾಗಿ ಬಂದ ಆ ಗಿರಾಕಿಗಳನ್ನು 
ಮೂಲೆಯಲ್ಲಿ ನಿಂತಿದ್ದ ಉಳಿದ ಸೇಲ್ಸ್‌ 
ಮ್ಯಾನ್‌ಗಳ ಕೈಗೆ ಒಪ್ಪಿಸಿ, ಕ್ರಾಪು ತಿರುವಿಕೊಳ್ಳುತ್ತಾ 
ಬಂದ ಶೆಣೈ, ನೇರವಾಗಿ ಮಲಗಿದ್ದ ಡಾ| 
ಜತ್ತಿಯವರ ಬಳಿ ಹೋಗಿ, “How yಂu 
feel sir, come on get up, and 
relax’’ ಅಂದ. 

ನಿದ್ದೆಯಿಂದ ಮೇಲೆದ್ದವರಂತೆ, ಅಥವಾ 
ಯಾವುದಾದರೂ ಮೋಡಿಗೆ ಒಳಗಾದವರಂತೆ 
ಸೊಂಟದ ಮೇಲೆ ಕೈಯಿರಿಸುತ್ತಾ, ಜೋಮು 
ಹಿಡಿದ ಕಾಲುಗಳನ್ನು ಅಲ್ಲಾಡಿಸುತ್ತಾ, "ಸ್ವಲ್ಪ 
ಅನ್‌ಕಂಫರ್ಟ್‌ ಬಲ್‌ ಆಗುತ್ತಲ್ಲ ಸಾರ್‌. ಸೊಂಟ 
ನೋಯುತ್ತೆ'' ಅಂದರು. ಅವರ ಮಾತಿಗೆ ಶೆಣೈ 
ನಗುತ್ತಾ, "“that is right ಸಾರ್‌, ಮುಳ್ಳನ್ನು 
ಮುಳ್ಳಿಂದ ತೆಗೆಯುವ ಫಿಲಾಸಫಿ ನಿಮಗೆ 
ಗೊತ್ತಿಲ್ವೆ, ಅನ್‌ಕಂಫರ್ಟ್‌ ಬಲ್‌ನಿಂದ ಅನ್‌ ಕಂಫರ್ಟ್‌ 


“ನಾವನಾ ಮೇ, 2001 


ಬಲನ್ನು 1೮೧3೦೪೮ ಮಾಡೋ meth; 
ಇದು, ನೀವು ಡಾಕ್ಟರ್‌, ನಿಮಗೆ ನಾನಿಜ 
ಹೇಳಬೇಕೆ? ಪೋಲಿಯೋ ಕಾಯಿಲೆ ಬರಜಿ 
ದೂಂತ ನೀವು ಹುಡಗ್ರ ಬಾಯಲಿ ಏನಾಕ್ತಿ 
ಪೋಲಿಯೋ ವೈರಸ್‌ನ್ನೇ ಹಾಕ್ತಿರಿ, 
ದೇಹದಲ್ಲಿ ಹೋಗಿ ಆ್ಯಂಟಿಬಾಡಿ ಕ್ರಿಯೆ 
ಮಾಡ್ತಾವೆ, ಹಾಗೇನೆ ನಮ್ಮ ಪ್ರಾಡ 
ಅನ್‌ಕಂಫೆರ್ಟ್‌ಬಲ್‌ ಸ್ಟಾರ್ಟ್‌ ಮಾಡಿ, ೬ 
ಕಂಫರ್ಟ್‌ಬಲ್‌ನ ರಿಮೂವ್‌ ಮಾಡ್ತವೆ,'' 
ಶೆಣೈ ನಿಮಗೆ ಬೇಕೂಂದರೆ ಇವತ್ತೆ ಬುಕ್‌ ವಮ 
ನಮ್ಮಲ್ಲಿ ಹೆಚ್ಚಿಗೆ ಸ್ಟಾಕ್‌ ಇಲ್ಲ, ಸದ್ಯಕ್ಕೆ ಜಪ 
ನಿಂದ ಬರೋದು ಗ್ಯಾರಂಟಿಯಿಲ್ಲ'' ಅಂದ. 

ಡಾ।। ಜತ್ತಿಯವರು ಡಾ॥ ಕತ್ತಿ 
ಮುಖ ನೋಡಿದರು. ಡಾ॥ ಕತ್ತಿ 
""ಇರಲಿ ತಗೊಳ್ಳಿ, ನಿಮಗೇನು ಮಹಾ ಇರಾ 
ಹೋಗಿ ಹತ್ತು ವರ್ಷ ದುಡ್ಡು ಬಂಡಿ 
ಮ್ಯಾಗ್ನಟಿಕ್‌ ಬೆಡ್‌ ಏನು, ಮ್ಯಾಗ್ಗಟಿಕ್‌ ಮಃ 
ಕಟ್ಟಿಸಬಹುದು'' ಎಂದು ಪುಸಲಾಯಿಸಿದರು 

"ಆಗಲಿ ನಮಗೊಂದು ಕಳ್ಳಿಕೊಡ್ರಃ 
ರಾತ್ರಿ ನಮ್ಮತ್ತೆ ಮಲ್ಯೋತಾರೆ. ಹಗಲು 
ಹೆಂಡ್ತಿ ಮಲಕ್ಕೊತಾರೆ. ಟೈಮ್‌ ಸಿಕ್ಕರೆ ನಾ 
ಒಂಚೂರು ಉಲ್ಲಾಡತಿನಿ'' ಎಂದರು 


ಓಂ 


ಆಫೀಸಿಗೆ ಬರುವ ಹೊತ್ತಿಗೆ ಮಧ್ಯಾಹ್ನ ಒ€ 
ಗಂಟೆಯೇ ಆಗಿಬಿಟ್ಟಿತ್ತು. ಬೆಂಗಳೂರಿಗೆ ಹೆ 
ಎಜ್ಯುಕೇಷನ್‌ ಟೈನಿಂಗ್‌ಗೆ : ಹೋಗಿಬಂ 
ಹೆಲ್ತ್‌ ಎಜ್ಯುಕೇಟರ್‌ ನರಸಪ್ಪ ಟೇಬಲ್‌ : 
ಸೂಟ್‌ಕೇಸ್‌ ಇರಿಸಿ, ಬೆಂಗಳೂರಿನಿಂದ ಕೊ€ 
ತಂದ ಥರಾವರಿ ಸಾಮಾನುಗಳ ಪ್ರದಶ 
ಇಟ್ಟಿದ್ದ. ಗಾಯಕ್ವಾಡ್‌, ಎ.ಎನ್‌.ಎಮ್‌ ಜ 
ಬಾಯಿ, ಬಾಯಿ ಬಾಯಿ ಬಿಟ್ಟುಕೊಂಡು ಆ 
ಗಳನ್ನ ನೋಡುತ್ತಿದ್ದರು. ಕ್ಕಿ 
ನರಸಪ್ಪ ತಾನು ಬೆಂಗಳೂರಿನಿಂದ ಖರೀ 


ರ್ಜೆಸುತ್ತಾ, "ಸರು ಬೆಂಗಳೂರಿನ ಮೆಜಸ್ಟಿಕ್‌ 
೪ ಒಂದು ಕತ್ತರಿ ಬಜಾರ್‌ ಅಂತ ಇದಾಃ 
ಲ್ಲಾ 8010180 .8೦೦65, ಮೊದಲು 
-ಇನ್‌-ಒನ್‌, ಈಗ ಹಂಗಲ್ರಾ, ಟೂ- 
' ಟೆನ್‌, ಇಲೆವನ್‌, ಟ್ವೆಲ್ಟ್‌, ಟೂ ಇನ್‌ -ಫಿಪ್ಪಿ 
ಬಂದವಾ'' ಅಂದವ, ಯಾವುದೋ 


ದ ಸಾಮಾನುಗಳು, ಅವುಗಳ ಬೆಲೆಗಳನ್ನು 


ಒಂದು ಸಾಮಾನನ್ನು ಸೂಟ್‌ಕೇಸ್‌ನಿಂದ ತಗದು, 
""ನೋಡ್ರಿ ಸಾರ್‌, ಇದು ಟಿ.ವಿ./ರೇಡಿಯೊ/ 
ಟೆಪರೆಕಾರ್ಡ್‌ /ಕ್ಯಾಲುಕೇಟರ್‌/ವಾಚ್‌/ 
ಸೆಲ್ಯುಲರ್‌ ಫೊನ್‌, ಎಲ್ಲಾ ಇದರಾಗ ಅದಾ 
ಮೊದ್ದಂಗ ಜನ ಬ್ಯಾರ ಬ್ಯಾರ ಸಾಮಾನ ಖರಿದೀ 
ಮಾಡಂಗಿಲ್ಲ, ಎಲ್ಲಾ ಒಂದರಾಗ ಬೇಕಂತಾರ 
ಟೂನ್‌-ಆಲ್‌ ಬೇಕಂತಾರ'' ಎಂದು ಆ ಸಾಮಾನು 
ಗಳ ವಿವಿಧ ಪ್ರಯೋಗವನ್ನು ಅಲ್ಲಿಯೇ 
ಮಾಡಿದ. ಅವನು ತೋರಿಸಿದ ಸಾಮಾನುಗಳನ್ನು 
ನೋಡುತ್ತಾ ಪ್ರತಿಯೊಬ್ಬರೂ ""ಅಯ್ಯೊ ಮೊದ್ದ 
ಹೇಳಿದ್ದರು ನಾನು ಒಂದು ಬೇಕಂತಿದ್ದಲ್ಲಾ 
ನರಸಪ್ಪ'' ಅಂತೆಲ್ಲಾ ಚುಚ್ಚು ಅನ್ನತೊಡಗಿದರು. 

"“ಏನು ನರಸಪ್ಪ ಅದ್ದೆಲ್ಲಾ ಕಟ್ಟಿ ಇಡು. 
ICE್ಟಿನಿಂಗ್‌ನಲ್ಲಿ ಏನು ಹೊಸದು ಹೇಳಿದ್ರ 
ಅದನ್ನರ ನಾಕು ಪಾಯಿಂಟ್‌ ಹೇಳು, ICE 
ಅಂದ್ರ ನೆಪ್ಪೈ ತೊ ಇಲ್ಲೊ-ಇನ್‌ಫಾರ್ಮೆಶನ್‌, 
ಕಮ್ಯೂನಿಕೇಶನ್‌, ಎಜ್ಯುಕೇಶನ್‌'' ಅಂದು ಡಾ॥ 
ಜತ್ತಿಯವರು ಗದರಿಸಿದರು. ಎಲ್ಲರೂ ನರಸಪ್ಪನ 
ಟೇಬಲ್‌ ಬಿಟ್ಟು ದೂರ ಸರಿದರು. ನರಸಪ್ಪ ತನ್ನ 
ಸಾಮಾನುಗಳನ್ನು ಸೂಟ್‌ಕೇಸ್‌ನಲ್ಲಿ ತುಂಬುತ್ತ, 
""ಸಾರ್‌, ನ್ಯಾಷನಲ್‌ ಹೆಲ್ತ್‌ ಪ್ರೋಗ್ರಾಮ್‌ಗಳನ್ನು 
ಹೆಂಗ ಪ್ರೋಪಾಗಾಂಡ ಮಾಡಬೇಕು ಅಂತ 
ಹೇಳಿದ್ರೂ, ಮಾರೈಟ್‌ ಟೆಕ್ನಾಲಜಿಯಲ್ಲಿ ಹೆಂಗ 
ಪ್ರೊಪಾಗಾಂಡ ಬಳಸಿ, ಜನರ ಮೈಂಡನ ವಾಷ್‌ 
ಮಾಡುತ್ತಾರೋ ಹಂಗ ನಾವು ಮಾಡ 
ಬೇಕಂದರು'' ಅಂದ ನರಸಪ್ಪ. 

ಪಾಟೀಲರು ಮಧ್ಯೆ ಪ್ರವೇಶಿಸಿ, ಪ್ರೊಪಾ 
ಗಾಂಡದ ಪ್ರಿನ್ಸಿಪಲ್ಸ್‌ ಏನಪಾ ಅಂದರು. ನರಸಪ್ಪ 
ಟ್ರೈನಿಂಗ್‌ ಸಂದರ್ಭದಲ್ಲಿ ತನಗೆ ಕೊಟ್ಟಿದ್ದ 
ಮೆಟೀರಿಯಲ್‌ಗಳಲ್ಲಿ ಹಲವನ್ನು ಹುಡುಕಿ, 
ಕೈಯಲ್ಲಿ ಒಂದನ್ನು ತಕ್ಕೊಂಡು, ""ವಿಷಯ 
ಹೇಳಬೇಕು, ವಿಚಾರ ಮಾಡ್ರಿ ಅನ್ನಬಾರದು. 
ಇದು ಫಸ್ಟ್‌ ಪಾಯಿಂಟ್‌. ಸೆಕೆಂಡ್‌ ಪಾಯಿಂಟ್‌, 
ರೆಡಿಮೆಡ್‌ ಸ್ಲೋಗನ್‌ಗಳನ್ನ ಪ್ರಚಾರ ಮಾಡ 


105 


ಬೇಕು, ಮೂರನೆದು ಅವರೊಳಗೆ ಇರೋ 
ಬಯಕೆಗಳನ್ನು ಭಾವನಾತ್ಮಕ ರೀತಿಯಲ್ಲಿ 
ಉದ್ದೀಪಿಸಬೇಕು. ನಾಲ್ಕನೆಯದು ಎಮೋ 
ಷನಲ್‌ ಆಗಿ ಅಪೀಲ್‌ ಆಗೊ ಹಂಗ ಹೇಳ 
ಬೇಕು. ಐದನೆಯದು ಎಲ್ಲಾ ಜನ ಒಂದೇ ಥರ 
ಯೋಚ್ನೆ ಮಾಡೋ 
170016 ಗಳನ್ನು ತಯಾರಮಾಡಬೇಕು. ಆರನೆ 
ಯದು ಸಾರ್‌, ಅದು ಇಂಗ್ಲಿಷನಲ್ಲಿದೆ... ಹಂಗೆ 
ಓದ್ರನಿ, Knowledge is spoon fed 
and passively received, ನರಸಪ್ಪ 


ಓದುವ st ಬಹಳ ಇತ್ತೇನೋ,. ಡಾ| 
ಜತ್ತಿಯವರಿಗೆ ಊಟದ ನೆನಪಾಗಿ, "ಸಾಕು 
ನಿಲಪ್ರಾ ನಿನ್ನ ಪ್ರೋಪಗಾಂಡ,'' ಅಂತ 


ಮೇಲೆದ್ದರು. ಅವರೊಡನೆ ಎಲ್ಲರೂ ಮೇಲೆದ್ದರು. 
' ಟಿ.ವಿ. ನೋಡುತ್ತಿದ್ದ ಪಾಟೀಲರ ಮಗ, 
ಮುಂಜಾನೆಯ ಪತ್ರಿಕೆಯಲ್ಲಿ ಮ್ಯಾಚ್‌ ಫಿಕ್ಸಿಂಗ್‌ 
ಪ್ರಕರಣ ಕುರಿತು ಓದುತ್ತಿದ್ದ ಪಾಟೀಲರನ್ನ ಅವರ 
ಓದನ್ನು ರಸಭಂಗ ಮಾಡುವಂತೆ, ""ಅಪ್ಪಾ 
ಇವರು ಕಮಾನ್‌ ಇಂಡಿಯಾ, ಕಮಾನ್‌ 
ಇಂಡಿಯಾ, ಅಂತ ಯಾವುದೇ ಸಿಗರೇಟ್‌ 
ಅಡ್ಡಟಿಜ್‌ ಯಾಕೆ ಮಾಡ್ತಾರೆ, ಇಂಡಿಯಾದ 
ಮಂದಿಯೆಲ್ಲಾ ಸಿಗರೇಟ್‌ ಸೇದಬೇಕಂತಾನ''. 
ಅಂತ ಕೇಳಿದ. ಮಗನ ಮಾತನ್ನು ಒಳಗೆ ಅವಲಕ್ಕಿಗೆ 
ಒಗ್ಗರಣೆ ಬೆರೆಸುತ್ತಿದ್ದ ಬಸವ್ವ ಕೇಳಿಸಿಕೊಂಡವ್ಳ, 
""ಲೇ ತೆಪರಾಃ, ನೀ ಅವ್ರುನ್‌ ನೋಡಿ ನೋಡಿ 
ಕೆಟ್ಟೆ ಕಣೋ, ಇವರು ಅದ್ಯಾವನೋ ಮನೆ ಕ್ಲೀನ್‌ 
ಮಾಡೋನಿಗೆ ಇವತ್ತೆ ಬರೋಕೆ ಹೇಳಾರೆ, 
ಆಯ್ತವಾರ, ಒಂದೀಟ ಅರಾಮಿರಾಣ 
ಅಂದರೇ, ಅದೇನೋ ರಾಮಾಯಣ ಹಚ್ಚರೇ, 
ಅಪ್ಪ, ಮಕ್ಕಳು ಬಾಳ ಚಲೋ ಆದೀರಿ, "ಬರ್ರಿ 
ಅವಲಕ್ಕಿ ನುಂಗಿರಿ'' ಅಂತ ಒಗ್ಗರಣೆ 
ಪಾತ್ರೆ ಯನ್ನು ಎತ್ತಿ ನೆಲದ ಮ್ಯಾಲೆ ಕುಕ್ಕಿದಳು. 
ಬಸವ್ವನ ಮಾತಿಗೆ. ಪಾಟೀಲರ ಪೇಪರ್‌ ಜಸ 
ಮೂಡು ಹಾಳಾಗಿ, ""ಏ, ಏ, ನಾನೇನ ಅವ್ನಬಾ 


ಸ 1ನಾವನಾ ಮೇ, 2001 


pattern ಮತ್ತು 


ಕ | 
ಅಂದ್ನೆ, ಏನೋ ನಿಮ್ಮ ಮನೆ ಎಲೈತ್ರಿ ಆ 
ಅಡ್ರಸ್‌ ಬರ್ಕಂಡ, ನೀವು ತಕ್ಕಬ್ಯಾಡಿ, ಸು 
ನೋಡ್ರಿ ಅಂಡ ಸುಮ್ಮ ನೋಡಕರ 'ಎನಾಕಸ 
““ಆಗಾಃ ನಿಮಗೆ ಪುಗಸಟ್ಟಿ ತೋರಿಸ 
ಅವರು, ನೀವು ನೋಡವಂತ್ರಿ ಅದೆಃ 
ನಮ್ಮೂರ ದೊಡ್ಡಾಟಾದೀತಾ'', ಬಸವ್ವ ಲ್ಗೆ 
ಲೊಟ 'ಗುಚ್ಛುತ್ತ ನಾಲ್ಕು ಫ್ಲೇಟಿಗೆ ಅವಲಕ್ಕಿ ಹ 
ಹೊರಗೆ ಉಗುರು ಕತ್ತರಿಸಿಕೊಳ್ಳುತ್ತ ನಂ 
ಮಗಳನ್ನ, "ನೀನೂ ಬಾರೆ,' ಅಂದು ಒದರಿದ 
ಸಂತೋಷವಾಗಿ ಕಾಲ ಕಳೆಯಬೇಕಾ? 
ಸಂಡೆಯ ಮುಂಜಾನೆ ಬಿಗುವಿನ ಕಾಮೊ 
ದಿಂದ ಆರಂಭವಾದಂತಾಗಿ ಯಾಕೋ ಪಾ 
ರಿಗೆ ಅವಲಕ್ಕಿ ರುಚಿ ಅನ್ನಿಸಲಿಲ್ಲ. ಅವರಿ 
ತೊಳೆದುಕೊಂಡಿರಲಿಲ್ಲ, “ಮೇ ಐ ಕ 
ಸಾರ್‌'' ಎಂಬ ದನಿ ಬಾಗಿಲಿನಿಂದ ಕೇಳಿಬ 
ಜೊತೆಗೆ ನಾಕಾರು ನೆರಳುಗಳು, 
ಗಂಟಲಿನ ಹರಟೆಗಳೂ ಕೇಳಿಬಂದವು. 
ಮನೆಯಿಂದ ಹೊರಬಂದು ನೋ 
ಪಾಟೀಲರ ಕಣ್ಣಿಗೆ ಕಂಡದ್ದು, ಅದೇ ಅಂ 
ಹೊಟೆಲಿನಲ್ಲಿ ಕೂತಿದ್ದ ಟಿಪ್‌ಟಾಪ್‌ ಸೆ 
ಮ್ಯಾನ್‌, ಅವನ ಹಿಂದೆ ನಾಲ್ಕಾರು ಹುಡು 
ಕೆಳಗೊಂದು house cleaner machi 
ಪಾಟೀಲರು ಅವರನ್ನು ನೋಡಿ ಬನ್ನಿ 
ಮೊದಲೆ ಒಳನುಗ್ಗಿದ ಆ ಸೇಲ್‌ಮ್ಯಾನ್‌, ಇಇ 
ಬಹಳ 6085! ಆಗಿದೆ, ಮತ್ತೆ 0 ಕಂ 
ಇದೆ, ನಿಮಗೆ ನಮ್ಮ cleaner ಅ 
ಬಹಳ ಇದೆ ಸಾರ್‌'' ಅಂದ. 
ಒಳಗಿನಿಂದ ಬಸವ್ವ ಮತ್ತು ಎ 
ಹುಡುಗರೂ ಕುತೂಹಲದಿಂದ ಆ ಸೇಲ್ಸ್‌ 
ನನ್ನು ಹಾಗೂ ಅವನ ಸಹಚರರನ್ನು, ಹಾ 
ಯಂತ್ರವನ್ನು ನೋಡಿ ಪಾಟೀಲರತ್ತ ಇ 
ಏನ್ರಿ ಎನ್ನುವಂತೆ ನೋಡಿದರು. ಪಾಟೀ 


ುಟಿಯ ಮೇಲೆ ಬೆರಳಿಟ್ಟು, “ನೀವೇನೂ 
ಮಾತಾ ಡಬೇಡಿ'' ಎಂಬಂತೆ ಸಂಜ್ಞೆ ಮಾಡಿದರು. 
ಆ ಸೇಲ್ದ್‌ಮ್ಯಾನ್‌ ಸಹಾಯಕರು ಆ 
ಕುಂತ್ರದ ನಾಕು ದಿಕ್ಕಿನ ನಾಕು ಬಾಯಿಗಳಿಗೆ 
ಓಂದೊಂದು ಕೊಳವೆ ಸಿಗಿಸಿ, ಮತ್ತೊಂದು ಕಡೆ 
ಹಂ ದೆರಡು ಬಕೆಟ್‌ನಲ್ಲಿ ನೀರು, ಬಣ್ಣಗಳ ಕಲಸಿ 
ಖುಂದಿನ ಆಜ್ಞೆಗೆ ಆ ಸೇಲ್ಸ್‌ಮ್ಯಾನ್‌ ಕಡೆ 
ತಿರುಗಿದರು. ಆ ಸೇಲ್ಸ್‌ಮ್ಯಾನ್‌ ಅಸತ 
ಹನೆಯು ತನ್ನದೇ ಅನ್ನುವಂತೆ ಅವರಿಗೆಲ್ಲಾ, " "ಆ 


ಬಾಡು, ಆ ಟಿವಿ. ಯನ್ನು ಇತ್ತ ಇರಿಸು 
ದೆಲ್ಲಾ ಹೇಳುತ್ತಾ ಇಡೀ ಮನೆಯ ಸಾಮಾನು 
ಳನ್ನು ಚೆಲ್ಲಾಪಿಲ್ಲಿಗೊಳಿಸಿದ. ಪಾಟೀಲರು ಇದ 
ಲ್ಲಾ ನೋಡಲಾರದೆ ನೋಡಿ, 

“ದ್ರೀ ಇವರ್ರೆ, ನಾವಿರದು ಕ್ವಾರ್ಟರ್ಸ್‌, 
ದಕ್ಕೆ ಸುಣ್ಣ, ಬಣ್ಣ ಸರ್ಕಾರದೋರು ಹೊಡಿಸು 
ರೆ. ನಾವಿರತನಕ ಕಸಬರಿಕೆಯಿಂದ ಕಸ 
ಔಡಿಸಿಗೋತಿವಿ, ನಾ ನಿಮಗೆ ಅವತ್ತೆ 


ಮ್ಜ ಟೈಂ ವೇಸ್ಟ್‌, ನಮ್ಮ ಟೈಂ ವೇಸ್ಟ್‌,'' 
ದರೂ ಅದಕ್ಕೆ ಆ ಸೇಲ್ಸ್‌ ಮ್ಯಾನ್‌, "ಸರ್‌ 
ಮ ಕಂಪನಿ ನಮಗೆ ಟಾರ್ಗೆಟ್‌ ಕೊಟ್ಟಿರುತ್ತೆ. 
ಷ್ಟ ಫೀಸ್‌ ಖರ್ಚು ಮಾಡಿದಿರಿ. ಎಷ್ಟು 
ನೆಯಲ್ಲಿ ಡೆಮನ್‌ಸ್ಟೇಟ್‌ ಮಾಡಿದಿರಿ, ಆಂತ. 
ವು "ನಮ್ಮ ಡೆಮಾನಸ್ಟೇಷನ್‌ ನೋಡಿ 
)ರೀದಿಸುವ ಮನಸ್ಸು ಮಾಡಬಹುದು ಅಥವಾ 
ಡೆಮಾನ್‌ಸ್ಟ್ರೇಷನ್‌ ನೋಡ್ಲಿಕೆ ಬರ್ತಾರಲ್ಲಾ ಆಚೆ 
ಮನೆಯವರು, ಅವರು ಆಸ್ಟರ್‌ 
ಿಡಬಹುದು'' ಅಂದವ, ತನ್ನ ಸಹಾಯಕರ 
ತಿರುಗಿ, "" ಏ, ಆ ಕಡೆ ಈ ಕಡೆ ಮನಿಗೆಲ್ಲಾ 
ಗೀಗಿ, ಹಿಂಗಿಂಗಿ, ಇಂಥ ಮೆಷಿನ್‌ ಬಂದದೆ, 
ಹಾನ್‌ಸ್ಟೇಷನ್‌ ಮಾಡ್ತಾರೇ ನೋಡಿ ಬನ್ನಿ, 
ದು ಹೇಳಿ ಬರ್ರೋ'' ಎಂದು ಕಾಟಿನ ಮೇಲೆ 
ಸಿಗರೇಟು ಹಚ್ಚಿದ. 


ನಂಚವನ್ನು ಆ ಕಡೆ ತಳ್ಳು, ಈ ಬೀರನ್ನು ಈಚೆಗೆ 


ಅದ್ದೆಲ್ಲ, ನಮಗ ಇದೆಲ್ಲಾ ಬೇಡಾಂತ, ಸುಮ್ನೆ 


ಮುಂಜಾನೆ 


ಮುಂಜಾನೆ ತನ್ನ ಮನೆಯನ್ನು ಅಡವಿಗಿಟ್ಟಂಗೆ, ತನ್ನ 
ಸಾಮಾನುಗಳನ್ನು ಹರಾಜಿಗಿಟ್ಟಂತೆ ನೆರೆಹೊರೆ 
ಯವರ ಎದುರು ಪ್ರದರ್ಶನಕ್ಕಿಡುವ ಪ್ರಸಂಗ 
ಬಂತಲ್ಲಾ ಎಂದು ನೊಂದು ತಮ್ಮ ಬೋಳು 
ತಲೆಯ ಮೇಲೆ ಕೈಯಾಡಿಸಿಕೊಂಡರು ಪಾಟೀಲರು. 

ಬಸವ್ವ ಮತ್ತು ಹುಡುಗರು ಪಾಟೀಲರ 
ಭೋಳೆತನ ಹೀಗೆ ಪದೇ ಪದೇ ತಮ್ಮನ್ನ 
ಪೇಚಿಗಿಡುತ್ತಿರುವ ಪ್ರಸಂಗದಿಂದಾಗಿ ಬಹಳ 
ಕೋಪಗೊಂಡವರಿತ: ಮುಸುಮುಸುಗುಡುತ್ತಾ, 
ಹೊರ ಹೋಗಿ ನಿಂತರು. 

ಸೇಲ್ಸ್‌ಮ್ಯಾನ್‌ ಸಹಾಯಕರು ನೆರೆಹೊರೆಯ 
ಮನೆಗಳಿಗೆಲ್ಲಾ ನುಗ್ಗಿ, “"ಬನ್ನಿ, ಪಾಟೀಲರ ಮನೆ 
ಯಲ್ಲಿ ಪುಕ್ಕಟಿ ಪ್ರದರ್ಶನವಿದೆ. ತಪ್ಪಿಸಿಕೊಳ್ಳ 
ದಿರಿ,, ನೋಡಲು ಮರೆಯದಿರಿ ಮರೆತು 
ನಿರಾಶರಾಗದಿರಿ, ಇದೇ ಕಡೇ ಪ್ರದರ್ಶನ'' 
ಎಂದು ಪ್ರಚಾರ ಮಾಡಿದವರಂತೆ ಮಾಡಿ, 
ಹತ್ತಾರು ಜನರನ್ನು ಎಳೆತಂದು ಪಾಟೀಲರ ಮನೆಗೆ ' 
ನುಗ್ಗಿಸಿದರು. 

"ಏನಪ್ಪಾ, ಮುಂಜ, ಮುಂಜಾನೆ, ಏನೋ 


ಖರೀದಿ ನಡೆಸಿದ್ರಿ'' 


""ಅಂತೂ: ಬಸವ್ವ ಅವರಿಗೆ ಕಸ ಗುಡಿ 
ಸೋದು ತಪ್ಪತೂ'' 

"'ಈ ಮೆಷಿನ್‌ ಬಣ್ಣಾನೂ ಸ್ಟೇ ಮಾಡ್ತದಂತೆ, 
ನೆಲನೂ ವಾಷ್‌ ಮಾಡ್ತದಂತೆ,' ಸ 

""ಏ, ಚಾಲೂ ಮಾಡ್ರಪ್ರಾ,'' 

ಒಬ್ಬೊಬ್ಬರು ಒಂದೊಂದು ಮಾತಾಡಿ, 
ಕೆಲವರು ಎಲೆ ಅಡಿಕೆ, ಕೆಲವರು ಬೀಡಿ, ಮತ್ತೆ 
ಕೆಲವರು ಸಿಗರೇಟು ಸೇದುತ್ತ, ಸಿಕ್ಕ ಸಾಮಾನುಗಳ 
ಮೇಲೆ ಅಂಡು ಊರಿದರು. ಸಿಕ್ಕಲ್ಲೇ ಬೂದಿ 
ಕೊಡವಿ, ಎಲೆಯಡಿಕೆಯ ಉಗುಳ ಉಗುಳಿದರು. 

ಎಕ್ಸ್‌ಟಿನ್‌ಷನ್‌ ಕಾರ್ಟ್‌ ವೈರ್‌ನಿಂದ ಫ್ಲ ಪಗ್‌ಗಿ 
ವೈರ್‌ನ್ನು, ಸಿಗಿಸಿ, ಸ್ಟಿಚ್‌ ಆನ್‌ ಮಾಡುತ್ತಿದ್ದಂತೆ ಆ 
ಕ್ರೀನರ್‌. "ಗುರ್ರೋ' ಎಂದು ಸದ್ದು ಮಾಡಿತು. 
ಡಿ.ಡಿ.ಟಿ. ಸ್ಟೇ ಮಾಡುವವರು ವೈರನ್ನು, 


107 


ನಾಜರ್‌ನ್ನು ಎಳಕೊಂಡು ಮೂಲೆ ಮೂಲೆಗೂ 
ಹೋಗುವಂತೆ, ಕ್ಲೀನರ್‌ ಕೊಳವೆ ಹಿಡಕೊಂಡವ 
ಮನೆಯ ಸಂದಿ ಸಂದಿಗಲ್ಲಾ ನುಗ್ಗಿ, "ಇಸ್‌, 
ಬುಷ್‌, ಸರ್‌, ಕೀಚ್‌'' ಎಂದೆಲ್ಲಾ ಸದ್ದು ಮಾಡಿ, 
ನೋಡುವವರೆಲ್ಲಾ ಮೂಗಿನ ಮ್ಯಾಲೆ 
ಬೆರಳಿಡುವಂತೆ, ಎಲ್ಲರ ಮುಂದೆ, ಒಂದು 
ಪ್ಲಾಸ್ಟಿಕ್‌ ಟ್ರೇ ಮೇಲೆ ತಾನು ಕೊಳವೆಯ 
ಮೂಲಕ ಹೀರಿದ ಒಂದು ಬುಟ್ಟಿಯಷ್ಟು 
ಕಸವನ್ನು, ಮತ್ಯಾವುದೋ ಬಟನ್‌ ಒತ್ತಿ ಹೊರ 
ಹಾಕಿಸಿದ. ಅದರಲ್ಲಿ ಸತ್ತ ಜಿರಲೆಗಳು, 
ಒದ್ದಾಡುವ ಜಿರಲೆಗಳು, ಜೇಡಗಳು, ಜೇಡದ 
ಬಲೆಗಳು ಇಲಿಯ ಹಿಕ್ಕಿಗಳು, ಕೂದಲುಂಡೆಗಳು, 
ನಾನಾ ಆಕಾರದ ಕಸಗಳು ಒಂದರೊಳಗೊಂದು 
ಮಿಕ್ಸ್‌ ಆಗಿ ಹೋಗಿದ್ದವು. ಗುಂಪಿನಲ್ಲಿದ್ದವರಲ್ಲಿ 
ಒಂದಿಬ್ಬರು ""ಏನ್ರಿ ಪಾಟೀಲರೇ, ಇವರು 
ಬಂದು ಕಸ ಹೊಡಿತಾರೆಂತಾ, ' ಹಿಂಗ 
ಬಿಟ್ಟಿದ್ದರೇನು'' ಅಂತ ನಗೆಯಾಡಿದರು. ಮತ್ತೆ 
ಕೆಲವರು ""ಏ, ಕ್ಷಿನರ್‌ ಚಲೋ ಕೆಲ್ಲ ಮಾಡ್ತದೆ, 
ತಕ್ಕಂಬಿಡ್ರಿ: ಪಾಟೀಲರೆ'' ಅಂತ ಪುಸ 
ಲಾಯಿಸಿದರು. 


ಈಗ ನಡೆದದ್ದು ಕೇವಲ ಒಂದು ಐಟಂ. . 


ಮುಂದೆ ಇನ್ನೂ ಕ್ಷೆಮ್ಯಾಕ್ಸ್‌ ದೃಶ್ಯಗಳಿವೆ ಎಂದು 
ಅನೌನ್ಸ್‌ ಮಾಡುವನಂತೆ, ""ಏ, ಅದ್ನ ರಿಮೂವ್‌ 
ಮಾಡಿ ಆ ಸ್ಟೇ ಸ್ಟಿಂಕಲ್‌ನ ಅಡ್ಡೆಸ್ಟ್‌ ಮಾಡೋ,'' 
ಎಂದು ಅವನೇ 
ತೋರಿಸುವವನಂತೆ ಕೈಗೆ ತೆಗೆದುಕೊಂಡ ಆ 
ಸೇಲ್ಸ್‌ ಮ್ಯಾನ್‌. 

ಪಾಟೀಲರ ಹೆಂಡ್ತಿ ಕುತೂಹಲ ತಾಳದೆ 
ಒಮ್ಮೆ ಬಗ್ಗಿ ನೋಡಿ, ತಮ್ಮ ಮನೆಗೆ ಒರಗಿದ 
ದುಸ್ಥಿತಿಗೆ ಮರುಗಿ ಮುಖ ಮುಚ್ಚಿಕೊಂಡಳು. ಜನ 
ಈಗ ಮತ್ತೂ ಹೆಚ್ಚಾದರು. ಒಬ್ಬರನ್ನು ತಳ್ಳಿ 
ಮತ್ತೊಬ್ಬರು ನುಗ್ಗಿ “ಪಾಟೀಲರ ಮನೆಯಲ್ಲಿ 
ಕಾಲಿಡಲು ಜಾಗವಿಲ್ಲದಂತೆ ತುಂಬಿಕೊಂಡರು. 
ನುಗ್ಗಿ ಬರುವ ಜನರ ಕಾಲಿಗೆ, ಕೈಗೆ ಸಿಕ್ಕ ಮನೆಯ 


“ನಾವನಾ ಮೇ, 2001 


ಖುದ್ದು ತಾನೆ ಅದನ್ನು 


, 
ತ 


ಸಾಮಾನುಗಳು ಮತ್ತೂ ಅಸ್ತವ್ಯಸ್ತಗೊಂಡ4 
ಪಾಟೀಲರು ಮಧ್ಯೆ, ""ಏ ಅಲ್ಲಿ ಕೂಡಬೇಡ್ರಿ | 
ಅದನ್ನ ಮುಟಬ್ಬಾಡಿ,, ಏ "ಅದ್ನ ರತ 


ಶ್ರ 
ಅಂದರೂ ಅವರ ಮಾತು ಯಾರ ಕಿವಿ 
ಸೇರದೆ . ಪ್ರಹಸನ... ಕ್ಷಣ: ಕ್ಷಣಕೆ 
ರಂಗೇರತೊಡಗಿತು. 

ಆ. ಸೇಲ್ಸ್‌ಮ್ಯಾನ್‌ ಸ್ಫೇಯನ್ನ 1 
ಕೈಯಲ್ಲಿಡಕೊಂಡು.. ಬಕೆಟ್‌ನಲ್ಲಿ . ನಿಕ 
ಖಾಲಿಯಾಗುವವರೆಗೂ ಅದನ್ನು ಗೊಃ 


ಗೋಡೆಗೂ ಕಾರಂಜಿಯಂತೆ ಸ್ಟಿಂಕ್‌ 
ನಂತರ ಅದರ ಮೇಲೆ "ಬುಷ್‌' ಎಂಬ ಬಿಸಿ 
ಹಾಯಿಸಿದ. ನೀರೆಲ್ಲಾ ಆವಿಯ 
ಮನೆಯೊಳಗೆ ಮಳೆ ಬಂದಂತೆ. ನೀರಿನ ವಾ 
ತುಂಬಿಕೊಂಡಿತು. ಜನ "ಹಾ, ಹಾ' ಅಂದಕ 
ಸೇಲ್‌ ಮ್ಯಾನ್‌ ಈಗ ತನ್ನ ಆಪರೇಷನ್‌ ನಿ 
"“ಏ ನೆಲ ವಾಷ್‌ ಮಾಡೋ tem 
ಮಾಡೋ'' ಎಂದು ಕೊಳವೆಯನ್ನು ಕೆಳ 
ಸಿಗರೇಟು ಹಚ್ಚಿದ. ಸಿಗರೇಟಿನ ನಡುವೆ ಅಃ 
ಇನ್ನೂ ಹಲವು ಉಪಯೋಗಗಳನ್ನು ಅವನೆ 
ಮಂದಿಗೆ ವಿವರಿಸಿದ. ಒಂದು ಸೆಟ್‌ನ ಜಿಲೆ 
ಸಾವಿರವಾಗುವುದೆಂದು ಅದರ 
ಡಿಸ್ಕೌಂಟ್‌ ಇದೆಯೆಂದು ಸರ್ಕಾರಿ ನೌಕರ 
ಕಂತಿನ ಮೇಲೆ ಸಿಗತ್ತದೆ ಎಂದು ಅಲ್ಲಿ ನೆರೆ 
ಮಂದಿಯ ಕೈಗೆ ಒಂದೊಂದು ಪಾಂಪ್ಲೆಟ್‌ 
ಹಂಚಿದ. ಅಷ್ಟರಲ್ಲಿ ಅವನ ಸಹಾ 
ಮನೆಯ ತಂಬಾ ತುಂಬಿಕೊ 
ಸಾಮಾನುಗಳನ್ನೆಲ್ಲಾ ಈ ಗೋಡೆಯ ಬಾಜು 
ತಳ್ಳಿ, ನೆಲವನ್ನು ವಾಷ್‌ ಮಾ 
ಯೋಗ್ಯವಾಗುವಂತೆ ನಡುಮನೆಯನ್ನು 
ಮಾಡಿದರು. 

ಹೊರಗೆ ನಿಂತು ಈ ಕಾರುಬಾರು; 
ನೋಡುತ್ತಿದ್ದ ಬಸವ್ವನ ಸಂಯಮದ ಕಟ್ಟಿ | 
ಆಸ್ಫೋಟಿಸುವ ಸ್ಥಿತಿ ತಲುಪಿತು. ಆಮ 
ಬಂದು ಆಗಲೆ ಎರಡು ತಾಸು ದಾಟಿಹೋಗಿಃ 


ಆಕೆ? ಒಮ್ಮೆಗೆ ತನ್ನ ಹಳ್ಳಿಯ ನೆನಪಾಯ್ತು. 
ಮುಂಜಾನೆ ಐದಕ್ಕೆ ಎದ್ದು ಮರಗಟ್ಟಲೆ ರಾಗಿ 


ಸುತ್ತಿದ್ದದ್ದು, ಒನಕೆಯಿಂದ ನವಣೆ 
ಸುತ್ತಿದ್ದ ದ್ದದ್ದು, ಬಾವಿಗೆ ಹೋಗಿ ನೀರು 
ರು ತ್ತಿದ್ದ, ಕೆರೆಗೆ ಹೋಗಿ ಬಬಟ್ಟಿ 


ತೊ ಹೆಯುತ್ತಿದ್ದದ್ದು ಏಳರಲ್ಲಿ" ಚಟ್ನಿ ಪುಡಿ, 

ರಳು ಪುಡಿ ಅರೆಯುತ್ತಿದ್ದದ್ದು... ಆಗೆಲ್ಲಾ ಹೀಗೆ 
ಗೆ ೂಂದು, ಕಾಲಿಗೊಂದು ಮಿಷನ್‌ಗಳಿದ್ದವಾ? 
ಲ್ಲಾ ಕೆಲ್ಲ ಮಾಡಿ ಮತ್ತೆ ಆಳುಗಳ "ಜೊತೆ 
ಲಕ್ಕಿ ದುಡಿಯಲಿಕ್ಕೆ ಹೋಗುತ್ತಿದ್ದದ್ದು ಆಕೆಗೆ 
ಹಗ ಬಂತು. ಈಗ ಮನುಷ್ಯ ಎಷ್ಟೊಂದು 
ರಿಯಾಗಿದ್ದಾನೆ. ಹತ್ತು ನಿಮಿಷ ಕಸ 
ಡೆಲಿಕ್ಕೆ, ಹತ್ತು ನಿಮಿಷ ನೆಲ ಒರಸಲಿಕ್ಕೂ 
ಯೋಚಿಸುತ್ತಾ ಯೋಚಿಸುತ್ತಾ ಅವಳ ಮೈ 
ನರಗಳೆಲ್ಲಾ ಸೆಟಕೊಂಡು ಹಳ್ಳಿಯಿಂದ ನಗರಕ್ಕೆ 
ಧು ಕೊಂಚ ಮೃದುವಾಗಿದ್ದ, 
ಗರಿಕವಾಗಿದ್ದ ಸ್ಪಂದನಗಳು ಪುನಃ ಹಳ್ಳಿಯ 
ಪತಾಳಿ ಎಲ್ಲಾ ಭೀತಿಗಳನ್ನು ಕಿತ್ತೊಗೆದವಳಂತೆ 
ಹಿಲೆ ಬಿರುಗಾಳಿಯಂತೆ ಒಳನುಗ್ಗಿ, ಸಿಗರೇಟ್‌ 
ದುತಾ ಹರಾಮಿ ಜನರೊಂದಿಗೆ ಪಂಡ್‌ 
ಯ ತ್ತಿದ್ದ ಸೇಲ್‌ಮ್ಯಾನ್‌ ಹತ್ತಿರ 
ವಿ ದವಳೆ, "“ಏ, ಮೇಲೇಳೋ ಇದೇನ 
ಪನ ಮನಿ ಅಂತ ತಿಳ್ಳಂಡಿಯೇನು, ಕಟ್ಟೋ 
'ಗಂಟು ಮೂಟೇನೇ, ಅದೇನ ಹೇಳ್ತಾರಲ್ಲ 


A TA SH SA ಬಳಲು" 
ಲ 34 mur ಎಮ ಸೆ 


mult ಟ್ರಿ, Sd Yd UE ಕ್ಟ 0d. - 


ಸದರ ಕೊಟ್ಟರೆ ನಾಯಿ ಅಡುಗೆ ಮನಿಗೂ 
ಮುಗ್ಗಿತ್ತಂತೆ'' ಅಂತ ಒಮ್ಮೆಗೆ ಕಿರುಚಿದಳು. 
ಸೇಲ್‌ ಮ್ಯಾನ್‌ ದಢಕ್ಕನೆ ಮೇಲೆದ್ದು 
ಅಪ್ರತಿಭನಾದ. ಸುತ್ತೂ ನೋಡುತ್ತಾ ನಿಂತಿದ್ದ 
ಮಂದಿ ಕಡೆ ತಿರುಗಿದ ಬಸವ್ವಾ, “ಹೋಗ್‌ 
ಹೋಗರಿ, ಬೇಕಾದರೆ ಇವ್ದೆ ನಿಮ್ಮ ಮನಿಗೆ 
ಕರೆಸಿಕೊಂಡು ತೊಳ್ಳಿಕೊಳ್ಳರಿ, ಮಂದಿ: 
ಮನೆಯಾಗ ಪುಕ್ಕಟ ನೋಡಕ ಚಲೋ 
ಯಿರತ್ತದಾ ಏನು,'' ಅಂದಳು. ಮಂದಿ ಮೆಲ್ಲಗೆ 
ಹೊರ ಹೊರಡತೊಡಗಿತು. ಪಾಟೀಲರೂ ಈಗ 
ಬಸವ್ವನನ್ನು ಎದುರು ಹಾಕಿಕೊಳ್ಳುವ ಸ್ಥಿತಿಯಲ್ಲಿರ 
ಲಿಲ್ಲ. ಅವರೂ ಬೋಳುತಲೆಯನ್ನ ಸವರಿ 
ಕೊಳ್ಳುತ್ತಾ ತನ್ನ ಹೆಂಡತಿಯ ಕಣ್ಣಿಗೆ ಬೀಳದೆ 
ಇರಲು ಅತ್ತಿತ್ತ ನೋಡತೊಡಗಿದರು. 

ಆ ಸೇಲ್‌ ಮ್ಯಾನ್‌ ಈಗ ತನ್ನ ಸಹಾಯಕರಿಗೆ 
ಎಲ್ಲವನ್ನೂ ವ್ಯಾಕ್‌ ಮಾಡಲು. ಹೇಳಿ ಹೊರ 
ಬಂದು ನಿಂದು "ಸಿಗರೇಟು ಹಚ್ಚಿದ. ತಮ್ಮ ತಮ್ಮ 
ಮನೆಗೆ ಹೋದ ಮಂದಿ ಮಾಡಲು ಕೆಲಸವಿಲ್ಲದೆ. 
ಟಿ.ವಿ.ಯ ಆನ್‌ ಮಾಡಿದರು. ಎಲ್ಲರ 
ಮನೆಯಿಂದಲೂ ಒಂದೇ ದನಿ, ""ಕಮಾನ್‌ 
ಇಂಡಿಯಾ, ಕಮಾನ್‌ ಇಂಡಿಯಾ'' ಎಂಬುದು 
ಭೂಮಿಯನ್ನು, ಬಾನನ್ನು ತುಂಬಿಕೊಂಡಿತು. 


Ny 


3 Me TEE 
ತ ಕಳ ತ್ರ ಘರ SW 
ತೆ / 4», 
flu gu ‘WN HY ಬಾತಿ" Doh hoes. 


BAAN 6 ಸತ್‌ 


ಟಾಲ್‌ ಗ್‌) 


109 


ಭ್ರಷ್ಟತೆಯ ಕತ್ತಲಲ್ಲಿ ಒಂದು ಪಣತಿ 


ಕಳೆದ ತಿಂಗಳು ನಮ್ಮ ವಾರ್ಷಿಕ ವಿಶೇಷ ಸಂಚಿಕೆಯಲ್ಲಿ ಪ್ರಕಟವಾದ 
'ಭ್ರಷ್ಟತೆಯ ಕತ್ತಲಲ್ಲಿ...” ಅಂಕಣದ ಮತ್ತಷ್ಟು ಆಯ್ದ ಬರಹಗಳು. : 


ಸಾಮೋಪಾಯಕ್ಕೆ ಜಗ್ಗದಿದ್ದರೆ... 


1993ರಲ್ಲಿ ಒಂದು ಸಾವಿರ ಜನ ಸ್ನಾತಕೋತ್ತರ ಪದವೀಧರರಿಗೆ ಒಂದು ಪೈಸೆಯೂ ಅಲಂಚವಿ। 
ಉಪನ್ಯಾಸಕ ವೃತ್ತಿ ರಾಜ್ಯದ ಸರಕಾರಿ ಪದವಿಪೂರ್ವ ಮಹಾವಿದ್ಯಾಲಯಗಳಲ್ಲಿ ಸಿಕ್ಕಿತ್ತು. ಅಂಥವರಲ್ಲಿ ನಾ | 
ಒಬ್ಬ ಸುದೈವಿ. ನಮ್ಮ ಸ್ವಂತ ತಾಲೂಕಿನ ಸರಕಾರಿ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಆಜ್ಞಾಪತ್ರ ಬ 
ತಲುಪಿದಾಗ, ಸಂತೋಷದಿಂದ ಡ್ಯೂಟಿ ರಿಪೋರ್ಟ್‌ ಮಾಡಿಕೊಳ್ಳಲು ಮೋಟಾರ್‌ ಸೈಕಲ್‌ 
ಹೊಡೆದಿದ್ದೆ. ಅಲ್ಲಿ ನನ್ನಂತೆ ಇನ್ನೂ ಮೂವರು ಬಂದಿದ್ದರು. ಅದರಲ್ಲಿ ಒಬ್ಬಳು ಆಗ ತಾನೆ ಹೊಸ 
ಮದುವೆಯಾದ ಹೆಣ್ಣುಮಗಳು. ನಾವು ನಾಲ್ಕೂ ಜನ ಪಿ.ಸಿ.ಎಂ.ಬಿ. ವಿಷಯಗಳಿಗಾಗಿ ಉಪನ್ಯಾಸಕಕೆ 
ಕರ್ತವ್ಯಕ್ಕೆ ಸೇರಲು ಸ್ವಲ್ಪ ಕಷ್ಟಪಡಬೇಕಾಯಿತು. ಕಾರಣ ಇಷ್ಟು; ಮಾನ್ಯ ಪ್ರಾಚಾರ್ಯರು-ತಮ್ಮ ಸೇವೆ 
ಅಂತಿಮ ಘಟ್ಟದಲ್ಲಿದ್ದವರು-ಹೋಗುವಾಗ ಮಗಳ ಮದುವೆ ಇತ್ಯಾದಿಗಾಗಿ ಅಲ್ಪಸ್ಸಲ್ಲ ಏನಾದ 
ಮಾಡಿಕೊಂಡು ಹೋಗಬೇಕೆನ್ನುವ ಧೋರಣೆ ಹೊಂದಿದ್ದರಂತೆ. ಹೀಗಾಗಿ ವಿದ್ಯಾರ್ಥಿಗಳಿಂದ ಯಾವುದೆ 
ಸುಳ್ಳು ಕಾರಣಕ್ಕಾಗಿ ಡೊನೇಷನ್‌ ಪಡೆಯುವುದು, ಸಿಬ್ಬಂದಿಗೆ ರಜೆ ನೀಡಲು ಹಣ ಪಡೆಯುವುದು, ಇ 
ಸರ್ಟಿಫಿಕೇಟುಗಳಿಗೆ -ಸಹಿ ಹಾಕಲು ಹತ್ತಿಪ್ತತ್ತು ರೂಪಾಯಿ ಸಿಪಾಯಿಯ ಮೂಲಕ ಸಂಗ್ರಹಿಸುವು 
ಮಾಡುತ್ತಿದ್ದರಂತೆ. ಹೀಗಿರುವಾಗ ನೌಕರಿ ಸೇರಲು ಬಂದಿದ್ದ ನಮ್ಮೆಲ್ಲರಿಂದ ತಲಾ ಐನೂರು ರೂಷಾ 
ಕೊಡಲು ಅವರ ಆಪ್ತರು (ಚಮಚಾಗಳು) ಮುಂದಾದಾಗ ಆಗಲೇ ಬಂಡೇಳುವ ಸೂಚನ 
ಗೋಚರಿಸಿದವು. ಆದರೂ ಆವೇಶಕ್ಕೆ ಒಳಗಾಗದೆ, ಸಂಬಳವಾದ ನಂತರ, ಕಾಲೇಜಿಗೆ ಗೆ 
ಗಡಿಯಾರವನ್ನೋ, ಒಂದೆರಡು ಕುರ್ಚಿಗಳನ್ನೋ ಕಾಣಿಕೆಯಾಗಿ ಕೊಡುವೆವು ಎಂದು ಆಪ್ತರ ಮ 
ಹೇಳಿದೆವು. ಅವರು ಒಂದು ಕಾಲುಭಾಗದಷ್ಟಾದರೂ ಬೋಣಿಗಿ ವಸೂಲಿ ಮಾಡಲು ಯತ್ನಿಸಿದಾಗ ದ 
ಸಂಪೂರ್ಣವಾಗಿ ನಿರಾಕರಿಸಿದ್ದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಪಟ್ಟು ಬಿಡದೆ, ತಂದಿತು. ; 

ಸರಕಾರಿ ಕಾಲೇಜಿನ ಉಪನ್ಯಾಸಕರಾಗಿ ನಾಲ್ಕು ತಿಂಗಳು ಉರುಳಿದರೂ ನಮ್ಮ ಸಂಬಳವಾಗಲಿಲ್ಲ. ೬ 
ಊರುಗಳಲ್ಲಿದ್ದ ನಮ್ಮ ಸ್ನೇಹಿತರೆಲ್ಲರ ಸಂಬಳ ಎರಡೇ ತಿಂಗಳಲ್ಲಿ ಆಗಿ ಸುಖದಿಂದಿದ್ದರು. ಕಾರಣವೇನೆ. 
ವಿಚಾರಿಸಿದಾಗ ಇನ್ನೂ ಬಜೆಟ್‌ ಅನುದಾನ ಪತ್ರ ಬಂದಿಲ್ಲವೆಂಬ ಉತ್ತರ ಪ್ರಾಂಶುಪಾಲರಿಂದ ಬಂದಿ 
ಸ್ವತಃ ನಾವೇ ಬೆಂಗಳೂರಿಗೆ ಹೋಗಿ ಆ ಪತ್ರ ತಂದಿಟ್ಟಿವು. ಅಲ್ಲದೇ ಆ ಪತ್ರವನ್ನು ಆಗಲೇ 
ನಮ್ಮ ಕಾಲೇಜಿಗೆ ಕಳಿಸಿರುವುದಾಗಿ ಪ.ಪೂ.ಶಿ. ಇಲಾಖೆಯಲ್ಲಿ ಹೇಳಿದ್ದರು. ಆದರೂ 
ಇನ್ನೊಂದು ಪ್ರತಿ ಪಡೆದು ಪ್ರಾಚಾರ್ಯರೆದುರು ಸಾದರಪಡಿಸಿ ಬಿಲ್ಲು ಮಾಡಿರೆಂದು 
ಬಿನ್ನವಿಸಿಕೊಂಡೆವು. ಆದರೆ ಅವರು ಸಾವಿರ ರೂಪಾಯಿ ಒಬ್ಬೊಬ್ಬರು ಕೊಟ್ಟರೆ ಮಾತ್ರ 
ಎಂದು ಆಪ್ತರ ಮುಖಾಂತರ ಬಾಣ ಬಿಟ್ಟರು. 

ಪರಿಹಾರ ಕಾಣದಾದಾಗ, ಒಂದು ಶುಭ ಮುಂಜಾನೆ, ಕಾಲೇಜಿನ ಎಲ್ಲ | 
ಉಪನ್ಯಾಸಕರು, ಹೈಸ್ಕೂಲಿನ ಶಿಕ್ಷಕರು ಸರ್ವ ಸಿಬ್ಬಂದಿಯೆಲ್ಲ ಚೇಂಬರಿಗೆ ಬಂದು | 


9ನಾವನಾ ಮೇ, 200 


ಗಳಿಗೆಯಲ್ಲಿ, ಪ್ರಾಚಾರ್ಯರು ತಮ್ಮ ಆಸನದಲ್ಲಿ ರಾರಾಜಸುತ್ತಿರುವಾಗ, ಸನ್ಮಾನ್ಯರ 
ಇಬ್ಬಿಬ್ಬರಂತೆ ನಿಂತೆವು. ಇಬ್ಬರು ಮೇಜು ಗುದ್ದಿದರೆ, ಇನ್ನಿಬ್ಬರು ಪಾದರಕ್ಷೆಗಳನ್ನು ಕೈಗೆಳೆದು 
ಡರು... ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಮ್ಮ ಐದು ತಿಂಗಳ ಸಂಬಳವಾಗಿತ್ತು. ಇಷ್ಟು ಬಿಟ್ಟು 
ಗೆ ಬೇರೆ ಯಾವ ದಾರಿಯೂ ಇರಲಿಲ್ಲ. ಮೇಲಧಿಕಾರಿಗಳಿಗೆ ಬರೆದುಕೊಂಡರೆ ಅವರು ಎರಡು ಸಾವಿರ 


"ಸುಗೂರು ಬಿ.ಎಸ್‌. ಕೌಜಲಗಿ 


ದು ಪೈಸೆ ಇಲ್ಲದೇ! 


ರಾಜ್ಯ ಸರ್ಕಾರದ ವಿಮಾ ಇಲಾಖೆ. ಕೆ.ಜಿ. ಆಯ್‌.ಡಿ. ಎಂದು ಎಲ್ಲರೂ ಕರೆಯುವರು. ಈ 
ಖಿಯಲ್ಲಿ ಯಾವುದೇ ಕೆಲಸ ಆಗಬೇಕಾದರೂ ಹಣ (ಲಂಚ) ಬೇಕೇಬೇಕು. ನಾವಿಟ್ಟ ಹಣದ 
ಶಯೇ ಸಾಲ ಪಡೆಯಲಾಗಲಿ, ಇಲ್ಲವೇ ಹತ್ತಾರು ವರ್ಷದ ಉಳಿಕೆಯ ಹಣವನ್ನು ಫಲಪ್ರದಗೊಂಡ 
ಠ ಅವರಿಂದ ಪಡೆಯಲಾಗಲಿ ನೂರೋ, ಇನ್ನೂರೋ ರೂಪಾಯಿ ಹಣ ಅವರಿಗೆ ಕೊಡಲೇಬೇಕು. 
ರು ನಮಸ್ಕಾರ ಮಾಡಬೇಕು. ಅಗತ್ಯವಿಲ್ಲದಿದ್ದರೂ ಹಲ್ಲು ಕಿಸಿಯುತ್ತ ಅವರೆದುರು ದೈನ್ಯವಾಗಿ ನಿಲ್ಲಬೇಕು. 
ಇನು ಪ್ರಕಾರವಾಗಿ ಗಟ್ಟಿದ್ದನಿಯಲ್ಲಿ ಮಾತನಾಡಿದರೆ ನಮ್ಮ ಫೈಲು ಏನಾದರೊಂದು ಕಾರಣದಿಂದಾಗಿ ತಳ 
ಯಿತೆಂದೇ ತಿಳಿಯಬೇಕು. 

ಓಮ್ಮೆ ನಮ್ಮ ಅತ್ತೆಯದೊಂದು (ಶಿಕ್ಷಕಿ) ಹತ್ತು ವರ್ಷದ ಪಾಲಿಸಿ ಮೆಚೂರ್‌ ಆಗಿ ಸುಮಾರು ಮುವತ್ತು 
ರ ಹಣ ಬರಬೇಕಿತ್ತು. ಇಲಾಖೆಯಿಂದ ಅವರ ವಿಳಾಸಕ್ಕೆ ಬಂದ ಪತ್ರದ ನಿರ್ದೇಶನದಂತೆ ಅವರು ಎಲ್ಲ 
ನಫಿಕೇಟ್‌ ಸಹ ಕಳಿಸಿ ತಿಂಗಳಾದರೂ ಏನೊಂದೂ ಉತ್ತರವಲ್ಲದಿದ್ದಾಗ ಹೋಗಿ ವಿಚಾರಿಸಿದೆ. ನಮ್ಮತ್ತೆ 
ಪತ್ರಕ್ಕೆ ರೆವಿನ್ಯೂ ಸ್ಟಾಂಪ್‌ ಹಚ್ಚುವುದನ್ನು ಮರೆತಿದ್ದರು. "ನಿಮ್ಮಿಂದ ಹೀಗೆ ತಪ್ಪಾಗಿದೆ' ಎಂಬ ಪತ್ರ 
ಕೇಕೆಂಬ ಸೌಜನ್ಯವೂ ಇಲಾಖೆಯವರಲ್ಲಿರಲಿಲ್ಲ. ನಾನು ಮತ್ತೆ ಎಲ್ಲ ದಾಖಲೆ ಸರಿಹೊಂದಿಸಿ, ಅವರಿಗೆ 
ವಾಗ; ಶ್ರೀಮತಿ... ಇವರ ದಾಖಲೆಗಳಿಲ್ಲ ಸರಿ ಇವೆ. ಇವರ ಚೆಕ್ಕನ್ನು ಇಂತಿಷ್ಟು ದಿನದೊಳಗೆ 
ತ್ತೇವೆ ಎಂಬ ಲಿಖಿತ ಪತ್ರ ಇಲಾಖೆಯ ಮುದ್ರೆ ಸಹಿತ ಬರೆಸಿಕೊಂಡೆ. ಇಂತಹ ಹೊಸ ವಿಧಾನದ ಪತ್ರ 
ಲು ಆ ಅಧಿಕಾರಿ ತಕರಾರು ಮಾಡಿದರೂ ಆಮೇಲೆ ಬರೆದುಕೊಟ್ಟ. ಮಾತಿನಂತೆ ವಾರದಲ್ಲೇ ಚೆಕ್‌ ಸಹ 


ಮಹಾಬಲೇಶ್ವರ ಗಡೇದ 


111 


ಎಸ್‌. ಗಂಗಾಧರಯ್ಯ 


ತದುಂನ ಬಂಡೆಯನ್ನೇ ದಿಟ್ಟಿಸುತ್ತಿದ್ದ ಬೀನಾಳ ಕಣ್ಣುಗಳು ತುಂಬಿಬಂದವು. 
ದಿಟ್ಟಿಸಿದಂತೆಲ್ಲ ನೆನಪು ಗಳು ದಟ್ಟಗೊಳ್ಳುವುದ ಕಂಡು ಬೀನಾಳಿಗೆ ಗಲಿಬಿಲಿಯಾಯ್ತು. ಆ | 
ಬಂಡೆಯ ಎದೆಯ ಮೇಲೆ ತನ್ನ ಮತ್ತು ಚಂದುವಿನ ಹೆಸ ರುಗಳಿದ್ದವು. ಅವು ಮಳೆ, ಗಾಳಿ, 
ಬಿಸಿಲುಗಳ ಹೊಡೆತಕ್ಕೆ ಮಾಸಿದ್ದವು. ಆದರೆ ಪೂರ ಅಳಿಸಿಹೋಗಿರಲಿಲ್ಲ. ಅಲ್ಲಿಂದ ' 
ದೃಷ್ಟಿಯನ್ನು ಕಿತ್ತು, ತನ್ನ ತೊಡೆಗಳ ಮೇಲೆ ಕೂತಿದ್ದ ಮಗಳು ಸಮೃದ್ಧಿಯ 'ನತ್ತಿಗೊಂದು | 


“ಉಾವನಾ ಮೇ, 2001 


ಮುತ್ತಿಟ್ಟಳು. ಅಮ್ಮನ ಪ್ರೀತಿಯ ಸ್ಪರ್ಶಕ್ಕೆ ಪುಳಕಗೊಂಡ ಆ ಕಂದ, ತಾನು ಕೂತ 
ಕಡೆಯಿಂದಲೇ ಕತ್ತನ್ನು ಮೇಲೆತ್ತಿ, ಮುಗುಳ್ನಗೆ ಚೆಲ್ಲಿ, ಅಮ್ಮನ ತೊಡೆಗಳನ್ನು ಮತ್ತೂ 
ಬಿಗಿಯಾಗಿ ಹಿಡಿದು ಕೂತುಕೊಂಡಿತು. ಅಮ್ಮ- -ಮಗಳು ಕೂತ ಜಾಗದಿಂದ ಕೆಳಕ್ಕೆ, 


“ಕೊಂಚ ದೂರದಲ್ಲಿ, ಕಡಿದಾದ ಬಂಡೆಗಳ ಆಳದಲ್ಲಿ, ಕಡಲ ಅಲೆಗಳು ಘರ್ಜಿಸುತ್ತಿದ್ದವು. 


ಹೊತ್ತು ಮುಳುಗುತ್ತಿತ್ತು. ಅಲ್ಲಲ್ಲಿ ಸಣ್ಣಪುಟ್ಟ ಬಂಡೆಗಳ ಮೇಲಿದ್ದ ಪ್ರೇಮಿಗಳ 
ಜೋಡಿಗಳು, ಕಾವಿಗೆ ಕೂತ ಕೋಳಿಗಳಂತೆ ಕಾಣುತ್ತಿದ್ದವು. ಇವುಗಳನ್ನು ಬಿಟ್ಟರೆ, ಇಡೀ 
ವಾತಾವರಣ ನಿರ್ಜನವಾಗಿತ್ತು. ಕಣ್ಣಿಗೆಟಕುವಷ್ಟು ದೂರದಲ್ಲಿ, ಕಡಲ ನಡುವಲ್ಲಿ, 
ಪುಟಾಣಿ ದ್ವೀಪವೊಂದು ಕಾಣುತ್ತಿತ್ತು. ಅದರ ಗಿಡಮರಗಳ ಹಿಂದೆ ಮುಳುಗುತ್ತಿದ್ದ 
ಸೂರ್ಯ ಮರೆಯಾಗುತ್ತಿದ್ದ. ಅಲೆಗಳ ಆರ್ಭಟದ ಜೊತೆಗೆ, ಗಾಳಿಯೂ ಗುಟುರು 
ಹಾಕುತ್ತಿತ್ತು. 

ಇಳಿಹೊತ್ತಿನಿಂದ ಸಂಜೆಯವರೆಗೆ ಮುಗುಮ್ಮಾಗಿ ಕೂತ ಅಮ್ಮನನ್ನು ಕಂಡ ಸಮೃದ್ಧಿಗೆ 
ಬೇಸರವಾಗತೊಡಗಿತು. ಮೇಲೆದ್ದು ಹೊರಡುವಂತೆ ಪೀಡಿಸಹತ್ತಿದಳು. ಮಗಳು 
ಪೀಡಿಸಿದಾಗ, ಅದೂ ಇದೂ ಹೇಳಿ ಕೂರಿಸಿಕೊಂಡಳು. ಮಗುವಿಗೆ ತನ್ನ ಅಮ್ಮ 
ಎಂದಿನಂತಿಲ್ಲ ಎಂಬುದು ಅರಿವಾದಂತೆ, ಮುಖ ಇಳಿಬಿಟ್ಟುಕೊಂಡು ಸುಮ್ಮನಾಯ್ತು. 
ಕತ್ತಲು ಇಳಿಯತೊಡಗಿತು. ಇದರ ಜೊತೆಗೆ ಬೀನಾಳ ಎದೆಯೊಳಗೆ ದುಗುಡ ಕೂಡಾ 
ದಡದಡಿಸುತ್ತಿತ್ತು. ಆದರೂ ಮೇಲೇಳುವ ಪ್ರಯತ್ನ ಮಾಡಲಿಲ್ಲ. ಅಷ್ಟಕ್ಕೂ, ಎದ್ದು 


ದಡಬಡಿಸಿ ಹೋಗುವ ಅವಸರವಾದರೂ ಏನಿದೆ ಅಂದುಕೊಂಡಳು. ಇದ್ದಕ್ಕಿದ್ದಂತೆ 


ತಾನು ಇತ್ತ ಬರುವಾಗ ಕಂಡ ಕುಡುಕ ನೆನಪಿಗೆ ಬಂದ. 

ಮಧ್ಯಾಹ್ನ, ಬೀನಾ ಮಗಳೊಂದಿಗೆ ಸಮುದ್ರದ ತಡಿಯ ಆ ಪುಟ್ಟ ಊರಿನಲ್ಲಿ 
ಬಸ್ಸಿನಿಂದ ಇಳಿದಾಗ, ಬಿಸಿಲು ಬಿಡದೆ ತದಕುತ್ತಿತ್ತು. ಮಗಳಿಗೆ ತಿಂಡಿ ಕೊಡಿಸಿ, ತಾನೀಗ 
ಕೂತಿದ್ದ ಜಾಗಕ್ಕೆ ಬರುವಾಗ ಈ ಕುಡುಕನನ್ನು ಕಂಡಿದ್ದಳು. ಕಂಠಪೂರ್ತಿ ಕುಡಿದು ತನ್ನಷ್ಟಕ್ಕೆ 
ತಾನು ಏನನ್ನೋ ಮಾತಾಡಿಕೊಳ್ಳುತ್ತಿದ್ದ. ಬೀನಾ ಕುತೂಹಲಕ್ಕೆಂದು ಕೊಂಚ ಹೊತ್ತು ಅಲ್ಲಿ 
ನಿಂತಿದ್ದಳು. ಅವಳಲ್ಲಿ ಕಂಡ ದೃಶ್ಯ ನಿಜಕ್ಕೂ ಅವಳನ್ನು ದಂಗುಬಡಿಸಿತ್ತು. ಆ ಕುಡುಕ, 
ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನು ಮುಖಾಮುಖಿಯಾಗುವ ದೃಶ್ಯದ ರಿಹರ್ಸಲ್‌ 
ಮಾಡುತ್ತಿದ್ದ. ಅವನ ಕೈಯ್ಯಲೊಂದು ಹೂವಿನ ಪೊಟ್ಟಣವಿತ್ತು. ತನ್ನ ಎದುರಿಗಿದ್ದ 
ಮರವನ್ನೇ ತನ್ನ ಮನೆ ಅಂತಲೂ, ತನ್ನ ಎಡಭಾಗಕ್ಕಿದ್ದ ಕಲ್ಲುಬಂಡೆಯೊಂದನ್ನೇ ತನ್ನ 


% ಹೆಂಡತಿ ಅಂತಲೂ, ಬಲಭಾಗಕ್ಕಿದ್ದ 'ಪುಟಾಣಿ ಗಿಡಗಳನ್ನೇ ತನ್ನ ಮಕ್ಕಳು. ಅಂತ 


ಮಾತನಾಡುತ್ತಿದ್ದ. ನಾನಿವತ್ತು ಕೊಂಚ ಹೆಚ್ಚು ಕುಡಿದು ಬಂದಿದ್ದೇನೆಂದೂ, ಇದಕ್ಕಾಗಿ 


ನೀನು ಬೇಸರ ಮಾಡಿಕೊಳ್ಳಬಾರದೆಂದೂ, ಕಲ್ಲಿನ ದುಂಡಿಯನ್ನು ಮುಟ್ಟಿ ಮುಟ್ಟಿ 


113 


ಗೋಗರೆಯುತ್ತಿದ್ದ. ನಂತರ ಚಂಗನೆ ಪುಟಾಣಿ 
ಗಿಡಗಳತ್ತ ನೆಗೆದು, "ಅಯ್ಯೋ ನನ್ನ ಕಂದಮ್ಮಗಳ, 
ನೋಡಿ, ನಿಮ್ಮ ಅಮ್ಮ ಹೇಗೆ ಹೊಡೆಯುತ್ತಾಳೆ' 
ಅಂತ ಜೋರಾಗಿ ಅಳುತ್ತಿದ್ದ. "ಬಿಡಿ; ನಿಮಗ್ಯಾ 
ರಿಗೂ ನನ್ನ ಬಗ್ಗೆ ಕೊಂಚವೂ ಪ್ರೀತಿಯಿಲ್ಲ' ಅಂತ 
ಅಂದುಕೊಂಡು ತನ್ನ ಕೈಲಿದ್ದ ಹೂವಿನ ಪೊಟ್ಟಣ 
ವನ್ನು ಮರದ ಗೆಣ್ಣಿನ ಮೇಲಿಟ್ಟು ಕೂರುತ್ತಿದ್ದ. 
ಕೊಂಚ ಹೊತ್ತು ಹಾಗೇ ಕೂತವನು, ಮತ್ತೆ 
ಏನನ್ನೋ ಜ್ಞಾಪಿಸಿಕೊಂಡವನಂತೆ, ಮೇಲೆದ್ದು 
ಮೇಲಿನದೆಲ್ಲವನ್ನೂ ಉರುಹೊಡೆದಂತೆ ಪುನರಾ 
ವರ್ತಿಸುತ್ತಿದ್ದ. 

ಕುಡುಕನ ಬಗ್ಗೆ ಬೀನಾಳಿಗೆ ಯಾಕೋ 
ಅಯ್ಯೋ ಅನಿಸಿತು. ಅಲೆಯೊಂದು ಮಾಮೂಲಿ 
ಗಿಂತ ಬಿರುಸಾಗಿ ಬಂಡೆಗೆ ಬಂದೆರಗಿತು. ಅದರ 
ಸದ್ದು ಕತ್ತಲ ಎದೆಯ ಮೌನವನ್ನು ಫಕ್ಕನೆ 
ಕಲಕಿದಂತಾಯ್ತು. ಬೀನಾಳಿಗೆ ಮತ್ತೂ ಭಯ 
ವಾಗತೊಡಗಿತು. ಸುತ್ತ ಎತ್ತ ನೋಡಿದರೂ 
ನೀನೇ ಅನ್ನುವವರಿಲ್ಲ. ಮಡಿಲಲ್ಲಿ ಮಲಗಿದ್ದ 
ಮಗಳನ್ನು ಮಾತನಾಡಿಸಿದಳು. ಅದಾಗಲೇ 
ನಿದ್ದೆಯಲ್ಲಿ ಕಳೆದುಹೋಗಿತ್ತು. ಬೀನಾಳಿಗೆ 
ಎಲ್ಲಿಲ್ಲದ ಅಳು ಬಂದುಬಿಟ್ಟಿತು. ತಾನು ಕೂತ 
ಬಂಡೆ, ಎದುರಿನ ಕಡಲು, ಬೀಸುವ ಗಾಳಿ, 
ಕಾಡುವ ಕತ್ತಲೆಗಳಿಗೆ ತನ್ನ ಸ್ಥಿತಿ ಮೊದಲೇ 
ಗೊತ್ತಿತ್ತು ಅನಿಸತೊಡಗಿತು. ಗೊತ್ತಿದ್ದೂ ನೀವೀಕಿ 
ನನಗೆ ವಂಚಿಸಿದಿರಿ ಅಂತ ಕೂಗಿ ಕೇಳಬೇಕು 
ಅನಿಸಿತು. ಆದರೆ ದನಿ ಹೊರಡಲೇ ಇಲ್ಲ. 
ಮಲಗಿದ್ದ ಮಗುವಿಗೆ ಬಾಚಿ ಮುತ್ತಿಟ್ಟಳು. 


y A A 
ಹತ್ತು ವರ್ಷಗಳ ಹಿಂದೆ, ಚಂದು, ಇದೇ 
ಬಂಡೆಯ ಎದುರಿಗೆ, ಹೀಗೆಯೇ ಕೂರಿಸಿ 
ಕೊಂಡು, ಭವಿಷ್ಯದ ಕನಸುಗಳನ್ನು ಮೊಗೆದು 
ಕೊಟ್ಟಿದ್ದ. ಮುಳುಗುವ ಸೂರ್ಯ, ಕಡಲಿನ 


ಇಭಂವನಿನ ಮೇ, 2001 


| 


ಅಲೆಗಳು, ಹೀಗೆ ಇಲ್ಲಿನ ಎಲ್ಲದನ್ನೂ ಹೊಸದಾ? 
ಕಂಡವನಂತೆ, ಹಕ್ಕಿಯಂತೆ ಹಗುರಾಗಿ ಹಾರಾಡಿದ್ದ. 4 

ಆ ದಿನ ಚಂದುವಿನೊಂದಿಗೆ ಇಲ್ಲಿ! 
ಬಂದಾಗ, ಹಿಂದಿನ ದಿನವಷ್ಟೇ ಪರೀಕ್ಷೆಗಳ 
ಮುಗಿದಿದ್ದವು. ತನ್ನ ಗೆಳತಿಯರೆಲ್ಲಾ ಊರಿ 
ಹೋಗುವ ತರಾತುರಿಯಲ್ಲಿದ್ದರು. ತಾನೆ 
ಮಾತ್ರ, ನಿರುಮ್ಮಳವಾಗಿ, ಚಂದುವಿನ ಜಿ | 
ಬಸ್ತು ಹತ್ತಿ, ಈ ಊರಿಗೆ ಬಂದುಬಿಟ್ಟಿದ್ದೆ. ಈ 
ಮಲೆನಾಡಿನ ಹಸಿರು, ಸುರಿವ ಮಳೆ, ಕಡಲು... 
ಅದೆಷ್ಟು ಮುದ ಕೊಟ್ಟಿದ್ದವು. ಎಷ್ಟು ಹೇಳಿದರೂ 
ಕೇಳದೆ, ಅಂದು ಚಂದು, ಇದೋ ಈ 
ತನ್ನೆದುರಿನ ಕೋಡುಗಲ್ಲಿನಂಥ ಬಂಡೆಯನ 
ಹತ್ತಿ, ಮೊಳೆಯೊಂದರಿಂದ “ಚಂದು-ಬೀನಾ' 
ಅಂತ ಬಂಡೆಯ ಎದೆಗೆ ಹಚ್ಚೆ ಹಾಕಿಬಂದಿದ್ದ... ' 

ತಾನು, ಚಂದು ಕ್ಲಾಸ್‌ಮೇಟ್ಟ್‌. ತಮಗಿಃ 
ರಿಗೂ ಎಂ.ಎ.ಗೆ ಸೀಟು ಸಿಕ್ಕಿದ್ದು ವೇಟಿಂ 
ಲಿಸ್ಟ್‌ನಲ್ಲಿ. ಅವತ್ತೇ ತಾವಿಬ್ಬರು ಒಬ್ಬರನ್ನೊಬ್ಬ 
ಮೊದಲು ನೋಡಿದ್ದು. ನೋಟೀಸ್‌ ಬೋಡಿ 
ನಲ್ಲಿ ತನ್ನ ಹೆಸರನ್ನು ನೋಡಿ ಚಂದು, ಮೂ 
ನೆಯ ಮಹಡಿಯಿಂದ ಕೆಳಕ್ಕೆ ನೋಡುತ್ತಾ, 
ಏನನ್ನೋ ಹುಡುಕುತ್ತಿರುವವನಂತೆ ನಟಿಸುತ್ತಿದ್ದ 
ತನ್ನ ಕಣ್ಣು ತಪ್ಪಿಸಿ, ಕದ್ದು ಕದ್ದು ತನ್ನನ್ನೇ 
ನೋಡುತ್ತಿದ್ದ. ತಾನು ಅತ್ತ ನೋಡಿದ ಕೂಡಲೆ€ 
ನಾಚಿ ನೀರಾಗಿಬಿಡುತ್ತಿದ್ದ. ಆದರೆ ಆ ನಾಚಿಕೆ 
ಯಲ್ಲಿ ಅದೆಂಥ ಮಾಯೆ ಇತ್ತು. ತನಗಿಂತ ಕುಳ 
ಗಿದ್ದ, ಅಷ್ಟು ಸುಂದರನೂ ಅಲ್ಲದ, ಚಂದುವನ್ನು 
ಅಂದು ನೋಡಿದಾಗಿನಿಂದ ಅದಾವ ಭಾವ 
ತನ್ನನ್ನು ಅತ್ತ ಸೆಳೆಯಿತು-ತನಗಂತೂ ತಿಳಿಯದು. 
ಈ ಪ್ರೀತಿಗೆ ಇಂಥ ಸೆಳೆತವಿದೆಯೆ-ಇರಬಹುದು' 
ಅಂದುಕೊಂಡಿದ್ದೆ. ಹಾಗೆ ನೋಡಿದರೆ, ಚಂದು 
ಅಂಥ ಬುದ್ದಿವಂತನೂ ಆಗಿರಲಿಲ್ಲ. ಅವನಿಗೆ: 
ಪರೀಕ್ಷೆಗಳೆಂದರೆ ಅಲರ್ಜಿ. ಹತ್ತನೆಯ ತರಗತಿ: 
ಯಿಂದಲೂ, ಪರೀಕ್ಷೆಗಳಲ್ಲಿ ಅವನು ಐವತ್ತರ 
ಅಂಕಿಯನ್ನು ದಾಟಿದ್ದಿಲ್ಲ. ಅವನಿಗೆ ಪರೀಕ್ಷೆಯ 


pe 


ದಿಗಿಂತ ಇತರ ಓದಿನಲ್ಲಿ ಇನ್ನಿಲ್ಲದ ಆಸಕ್ತಿ. 
ಸಿನಲ್ಲಿ ಮೇಷ್ಟ್ರು ಪಾಠ ಮಾಡುತ್ತಿದ್ದರೆ, ಚಂದು 
ತತ್ರ, ತನ್ನನ್ನೇ ಕಿತ್ತು ತಿನ್ನುವವನಂತೆ ನೋಡುತ್ತಾ 
ತುಬಿಡುತ್ತಿದ್ದ. ಲೈಬ್ರರಿಗೆ ಹೋದರೆ, ತನ 
ರಿವಿಲ್ಲದಂತೆ ತನ್ನ ಹಿಂದೆಯೇ ಬರುತ್ತಿದ್ದ. 
ಅವನತ್ತ ತಾನೊಂದು ಸಣ್ಣ ನಗು ಬೀರಿದರೆ 
ಕು, ಸಂತೃಪ್ತನಾಗಿಬಿಡುತ್ತಿದ್ದ. ಆಗ ಅವನಿಗೆ 
ನ್ನನ್ನು ಮಾತನಾಡಿಸುವಷ್ಟು ಧೈರ್ಯ ಕೂಡಾ 
ಇರಲಿಲ್ಲ. ಅಪ್ಪಿತಪ್ಪಿ ತಾನು ಎದುರಾದರೆ ಸಾಕು, 
ಶಿವನ ಮುಖ ಕೆಂಪೇರಿಬಿಡುತ್ತಿತ್ತು. ಅಷ್ಟಕ್ಕೂ 
ವನನ್ನು ಮೊದಲು ಮಾತನಾಡಿಸಿದ್ದು ತಾನೇ. 
ಮಾಮೂಲಿ ಕ್ರಾಪಿಗಿಂತ ಕೊಂಚ ಪಕ್ಕಕ್ಕೆ 
ತಲೆ ತೆಗೆದುಕೊಂಡವನಂತೆ ತಲೆ ಬಾಚಿ 
ತ್ತಿದ್ದ. ಉದ್ದನೆಯ ಗೆಡ್ಡೆ ಮೂಗಿನ ಕೆಳಗೆ, 
ಗಳು ಪೂರಾ ಮುಚ್ಚಿಕೊಳ್ಳುವಂತೆ ಮೀಸೆ 
ಸಿಕೊಂಡಿದ್ದ. " ಚಂದುವಿನ ಮೀಸೆಯನ್ನು 
ಡು ತನ್ನ ಗೆಳತಿಯರು, ಮೀಸೆಮಾಮ ಅಂತ 
] ಸಕಿಸಿಕೊಳ್ಳುತ್ತಿದ್ದರು. ಅವರ ಅಣಕ ಅತಿ 
ಹಾದಂತೆಲ್ಲಾ ತನಗೆ ಚಂದುವನ್ನು ಮತ್ತೆ ಮತ್ತೆ 
ಾತನಾಡಿಸಬೇಕು ಅನಿಸುತ್ತಿತ್ತು. 

ತಮ್ಮ ಮದುವೆಗೆ ಅಮ್ಮನನ್ನು ಅತ್ತೂ ಕರೆದು 
ಆದರೆ ಅಪ್ತ ಮಾತ್ರ ದೂರ್ವಾಸ 
ುನಿಯಂತೆ, “ನಿನ್ನ ಈ ಅವಸರದ ತೀರ್ಮಾನ 
ಕ ನೀನು ಮುಂದೊಂದು ದಿನ ಪಶ್ಚಾತ್ತಾಪ 
4 ುತ್ತೀಯ. ಆಗ ನಿನಗೆ ನರಳುವುದನ್ನು ಬಿಟ್ಟರೆ, 
ುತ್ತೇನೂ ಉಳಿದಿರುವುದಿಲ್ಲ'' ಅಂತ ಅಂದಿದ್ದ. 
, ಅಪ್ಪನಿಗೆ ಅದ್ದೇಗೆ ಅಷ್ಟು ಬೇಗ ಗೊತ್ತಾಗಿ 
ಕೋಗಿತ್ತು  ಚಂದುವಿನ ಒಳಮನಸ್ಸು? ಅಮ್ಮ 
ಗದ ನಿಸಿಕೊಂಡಾಗಲಿಲ್ಲು ತನ್ನ ನೆರವಿಗೆ ಬರುತ್ತಿದ್ದ 
ಪ್ರ ಅವನೆ ತಾನೆ, ಅಂತ ಆಗ ಅಪ್ಪನ ಬಗ್ಗೆ ತಾನು 
ಹೊಟ್ಟಮೊದಲ ಬಾರಿಗೆ ಮುನಿಸಿಕೊಂಡಿದ್ದೆ. ಈ 
ದುವೆಗೆ ತನ್ನ ಒಪ್ಪಿಗೆ ಇಲ್ಲವೇ ಇಲ್ಲ ಅಂತ ಅಪ್ಪ 
ಏಡುಗಿದಾಗ ಅಪ ಪ್ರ ಅದೆಷ್ಟು ಜಾತಿವಾದಿ, ಕ್ರೂ ರ 
| ು ಅಂತ ಅಂದುಕೊಂಡಿದ್ದೆ. ಅಪ್ಪನ 


ತ 


ಮುಖ ಕೂಡಾ ನೋಡಬಾರದೆಂದು ಮನಸ್ಸನ್ನು 
ಕಲ್ಲುಮಾಡಿಕೊಂಡಿದ್ದೆ. 

ಚಂದುವಿಗೆ ತಾನೇ ಧೈರ್ಯ ತುಂಬಿ, 
ರಿಜಿಸ್ತರ್ಟ್‌ ಮದುವೆ ಮಾಡಿಕೊಂಡು ಮನೆಗೆ 
ಬಂದಾಗ, ಅಪ್ಪ ತನ್ನ ರೂಮಿನಿಂದ ಹೊರ 
ಬಂದಿರಲೇ ಇಲ್ಲ. ಅಮ್ಮನ ಕಣ್ಣೀರನ್ನು ಕಂಡು, 
ಅಪ್ಪನ ಬಗ್ಗೆ ರೇಗಿಹೋಗಿತ್ತು. ಅಬ್ಬಾ, ಅಂದು 
ತನ್ನ ಎದೆಯಲ್ಲಿ ಅದೆಂಥಾ ಅವ್ಯಕ್ತ ಭಯ, 
ಸಂಕಟಗಳು ಮಡುಗಟ್ಟಿಕೊಂಡಿದ್ದವು. ಎಷ್ಟೆಲ್ಲಾ 
ಧೈರ್ಯ ತುಂಬಿಕೊಂಡರೂ, ಅದೆಷ್ಟು ಬಿಕ್ಕಿ ಬಿಕ್ಕಿ 
ಅತ್ತಿದ್ದೆ. . ಕಡೆಗೆ ಚಂದುವಿನ ಜೊತೆ ಅವನ 
ಊರಿಗೆ ಹೊರಟುನಿಂತಾಗ, ಅಮ್ಮನ ಕಣ್ಣೀರಿನ 
ಮುಂದೆ ತಾನು ಕುಬ್ಬಳಾಗಿಬಿಟ್ಟಿದ್ದೀನಿ ಅನಿಸಿತ್ತು. 
ಇರುವ ಒಬ್ಬಳೇ ಮಗಳು ಮನೆಬಿಟ್ಟು ಹೋಗು 
ತ್ತಿದ್ದಾಳೆ ಅನ್ನುವಾಗಲೂ, ಅಪ್ಪ ತನ್ನ ರೂಮಿನಲ್ಲಿ, 
ತನ್ನ ಪಾಡಿಗೆ ತಾನು ಅದ್ಯಾವುದೋ ಪ್ರಸ್ತಕ 
ದೊಳಗೆ ಮುಳುಗಿಹೋಗಿದ್ದ. ಅಷ್ಟು ದೂರ 
ಹೋಗಿ, ಯಾಕೋ ಮನೆಯತ್ತ ತಿರುಗಿನೋಡ 
ಬೇಕು ಅನಿಸಿ ನೋಡಿದರೆ, ಅಪ್ಪ ಕಿಟಕಿಯಲ್ಲಿ! 
ಇಂದು ಕೂಡಾ ಅಪ್ಪನ ಆ ನೋಟ ತನ್ನನ್ನು 
ಇರಿಯುತ್ತಿದೆ. 

ಆಗ ಚಂದು ತನ್ನ ಬಗ್ಗೆ ಅದೆಷ್ಟು ತಲೆ 
ಕೆಡಿಸಿಕೊಂಡಿದ್ದ. ತನ್ನನ್ನು ನೋಡದೆ ಒಂದು ದಿನ 
ಕೂಡಾ ಇರುತ್ತಿರಲಿಲ್ಲ. ಆಗವನ ಐಲಾಟಗಳು 
ಒಂದೇ, ಎರಡೆ. ತಾನಿನ್ನೂ ಬೆಳಗಿನ ತಿಂಡಿ 
ಮುಗಿಸುವುದಕ್ಕೆ ಮುಂಚೆಯೇ ತನ್ನ ಹಾಸ್ಟೆಲಿನ 
ಎದುರು ಹಾಜರಾಗಿ ಬಿಡುತ್ತಿದ್ದ. ಸಣ್ಣಪುಟ್ಟ 
ದ್ವಕ್ಕೆಲ್ಲಾ ಹುಡುಗಿಯರ ಥರ ಗೋಳೋ ಅಂತ 
ಅಳುತ್ತಿದ್ದ. ಇದನ್ನು ಕಂಡ ತನ್ನ ರೂಮ್‌ಮೇಟ್ಸ್‌ 
ಮತ್ತು ಹಾಸ್ತೆಲಿನ ಕೆಲ ಹುಡುಗಿ ಯರು 
ಚಂದುವನ್ನು ಕಂಡರೆ ಸಾಕು, ಮುಸು ಮುಸು 
ನಗುತ್ತಿದ್ದರು. ಅವರು ಹಾಗೆ ನಗುವಾಗ, ತನಗೆ 
ಕೊಂಚ ಇರುಸುಮುರುಸಾಗುತ್ತಿತ್ತು ನಿಜ. 
ಆದರೂ ಚಂದುವಿನ ಬಗ್ಗೆ ಎದೆ ತುಂಬಿಬರುತ್ತಿತ್ತು. 


115 


ಅಷ್ಟು ಹೊತ್ತಿಗಾಗಲೇ ಅವನು ಕಥೆ, ಕವನ 
ಅಂತ ತಲೆ ಕೆಡಿಸಿಕೊಂಡಿದ್ದ. ಎಷ್ಟೋ ಸಲ, 
"ಇವು ಕ್ಲಾಸಿನಲ್ಲಿ ಮೇಷ್ಟ್ರು ಪಾಠ ಮಾಡುವಾಗ 


ಬರೆದವು' ಅಂತ ಕೆಲ ಪದ್ಯಗಳ ಸಾಲುಗಳನ್ನು 


ತೋರಿಸುತ್ತಿದ್ದ. ಚಂದುವಿನ ಮೊದಲ ಕಥೆ 
ಪತ್ರಿಕೆಯಲ್ಲಿ ಪ್ರಕಟವಾದಾಗ ತನಗೆಷ್ಟು ಖುಷಿ 
ಯಾಗಿತ್ತು. ಆ ದಿನ ರಾತ್ರಿ, ಆ ಕಥೆಯ 


ಒಂದೊಂದು ಅಕ್ಷರಗಳನ್ನೂ, ಅಕ್ಕರೆಯಿಂದ ತನ್ನ 


ಕಣ್ಣುಗಳಲ್ಲಿ ತುಂಬಿಕೊಂಡಿದ್ದೆ. . ಚಂದುವಿನ 
ಹೆಸರಿಗೆ ಮುತ್ತಿಟ್ಟಿದ್ದೆ. ಆ ಕಥೆಯ ನಾಯಕಿ, 
ವ್ಯವಸ್ಥೆಯ ವಿರುದ್ಧ "ನಿಂತು, ಅಪ್ಪ ಅಮ್ಮಂದಿರನ್ನು 
ಬಿಟ್ಟು, ನೆಚ್ಚಿದ ಹುಡುಗನೊಂದಿಗೆ ಹೋಗುವಾಗ. 
ಚಂದು ಅವಳ ಬಾಯಿಂದ ಅದೆಷ್ಟು ಚಂದವಾಗಿ 
ಮಾತನಾಡಿಸಿದ್ದ. ಈ ಬರೆಯುವ ಗೀಳಿನ ಜೊತೆಗೆ, 
ಚಂದು ಯಾವುದ್ಯಾವುದೋ ಸಂಘಟನೆಗಳಲ್ಲೂ 
ಗುರುತಿಸಿಕೊಂಡಿದ್ದ. "ಇವತ್ತು ರಾತ್ರಿ ಪೂರಾ 
ವಾಲ್‌ರೈಟಿಂಗ್‌ ಮಾಡಿದ್ದೇ ಆಯ್ತು,' "ನಾಳೆ 
ಒಂದು ಪ್ರತಿಭಟನಾ ಸಭೆ ಇದೆ...' ಹೀಗೆ 
ಏನೇನೋ ಹೇಳುತ್ತಿದ್ದ. ಆಗ ತನಗೆ ಅವನ ಬಗ್ಗೆ 
ಎಂಥದೋ ಕುತೂಹಲ. ಅಬ್ಬಾ ಎಂಥ ಹಸು 
ಗೂಸಿನಂಥವನು, ಏನೊಂದನ್ನೂ ಬಚ್ಚಿಟ್ಟು 
ಕೊಳ್ಳುವುದೇ ಇಲ್ಲ, ಅನ್ನೋ ಅಭಿಮಾನ. 

ಹ್ಞಾಂ, ಆ ದಿನ ತನಗಿನ್ನೂ ಚೆನ್ನಾಗಿ ನೆನಪಿದೆ. 
ಅಂದು : ಇನ್ನೂ ಪೂರಾ ಕತ್ತಲಾಗಿರಲೇ ಇಲ್ಲ. ತನ್ನ 
ಹಾಸ್ಟೆಲ್‌ ಎದುರಿನ ಪಾರ್ಕಿನಲ್ಲೇ ಅದ್ವೇಗೆ ಬಾಚಿ 
ತಬ ಮುತ್ತಿಟ್ಟುಬಿಟ್ಟಿದ್ದ. ಅಷ್ಟು ಬ ಮತ್ತಗಿದ್ದ ಅವನಿಗೆ, 
ಅಂದು ಅದೆಲ್ಲಿಂದ 'ಬಂದಿತ್ತು ಅಂಥಾ ಧೈರ್ಯ? 
ಅಬ್ಬಾ ಅದೆಷ್ಟು ಬಿಸಿಯಿತ್ತು ಆಗವನ ಮೈಯಲ್ಲಿ. 
ತಾನು ಪೂರಾ ಥಂಡು ಹೊಡೆದುಹೋಗಿದ್ದೆ. 
ದಡ್‌ ಅಂತ ಅವನನ್ನು ಹಿಂದಕ್ಕೆ ತಳ್ಳಿ, ಮಾತು 
ಮರೆತವಳಂತೆ ಕೂತುಬಿಟ್ಟಿದ್ದೆ. ಆಗವನ ದೈನೇಸಿ 
ಸ್ಥಿತಿಯನ್ನು ಜ್ಞಾಪಿಸಿಕೊಂಡು ತಾನೆಷ್ಟು ಸಲ 
ನಕ್ಕಿಲ್ಲ. ಮತ್ತೊಂದು ದಿನ, ಅಪ್ಪಗೆಯ 
ಬಿಸಿಯಲ್ಲಿದ್ದ ಜೋಡಿಯೊಂದನ್ನು ತೋರಿಸಿ, 


“ಾವನಾ ಮೇ, 2001 


"ನೋಡು ನೀನೂ ಇದೀಯಾ', ಅನ್ನು] 
ತನ್ನತ್ತ ನೋಡಿ ಅಣಕಿಸಿಕೊಂಡಿದ್ದ. ಆ ಕ್ಷಣ; 
ಚಂದುವಿನ ಬಗ್ಗೆ ಮೊದಲ ಬಾರಿಗೆ ಎಂಥ 
ಭಯ ಹುಟ್ಟಿಕೊಂಡಿತ್ತು. ಒಂದು ಮಾತು ಕೂ 
ಆಡದೆ, ರಪ್‌ ಅಂತ ಕೊಡವಿಕೊಂಡು ಹಾಸ್ಟೆ 


ಸೇರಿಕೊಂಡುಬಿಟ್ಟಿದ್ದೆ. ಎಂಥದೋ ಕಸಿ 
ತನ್ನನ್ನು ಕವಿದುಕೊಂಡಿತ್ತು. 
181818 
ಮನೆಬಿಟ್ಟು ಹೊರಡುವ ಹಿಂದಿನ ದಿನ 


ಘಟನೆಯಿಂದ ಬೀನಾ ಭೂಮಿಗಿಳಿದ 
ಹೋಗಿದ್ದಳು. ತನ್ನ ಚಂದು ಆ ಮಟ್ಟ 
ಇಳಿಯುತ್ತಾನೆ ಅಂತ ಅವಳಿಗೆ ಕಲ್ಪಿಸಿಕೊಳ್ಳಲ 
ಸಾಧ್ಯವಿರಲಿಲ್ಲ. ಕೇವಲ ಕುಲ್ಲಕ ಕಾರಣಕ್ಕಾಗಿ 


A 
-% ಕೈಮಾಡಿದ್ದ. ಇನ್ನು ಈ ಗಂಡ-ಹೆಂಡತಿ 
ಅಂತ, ನಾಟಕ ಆಡುವುದರಲ್ಲಿ ಅರ್ಥವಿಲ್ಲ 
ಅನ್ನುವ ತೀರ್ಮಾನಕ್ಕೆ ಬಂದಿದ್ದಳು ಬೀನಾ. ಎಲ್ಲಾ 
ಸಂಬಂಧಗಳ, ಯಣಗಳ, ಕಡಕೊಂಡು ದೂರಾ 
ಗುವ, ಕಡುಪಿನ ನೋವುಗಳಿಗೆ ಎದೆಯನ್ನು 
'ಟ್ರಿಮಾಡಿಕೊಂಡಿದ್ದಳು. ಆ ಕ್ಷಣದಿಂದಲೇ ಆ 
ಮನೆ, ಅಲ್ಲಿನ ಎಲ್ಲದೂ, ತನ್ನದಲ್ಲ ಅನಿಸಿತು. ಆ 
ಇಡೀರಾತ್ರಿ ಮನೆಯ ಮುಂದಿನ ಬೆಂಚುಕಲ್ಲಿನ 
ಮೇಲೆ ಕೂತು, ಅದೆಷ್ಟೋ ಹುಟ್ಟುವ ನಕ್ಷತ್ರಗಳು 
ಹುಟ್ಟಿ, ಮುಳುಗುವ ನಕ್ಷತ್ರಗಳು ಮುಳುಗಿ, 
ೆಪ್ರನೆಯ ಮೋಡಗಳು ಬಿಳಿಯಾಗುತ್ತಾ, ಬಿಳಿಯ 
ಮೋಡಗಳು ಕಪ್ಪಾಗುತ್ತಾ, ಚಂದದ ಚಂದಿರನ 
ಮುಸುಕುತ್ತಾ, ಮರೆಯಾಗುತ್ತಾ, ಬೀಸೋ 
ಗಾಳಿಯ ಹೊತ್ತು ಹೊರಳಾಡುತ್ತಾ, ಮುಗಿಲಂಥ 
ಮುಗಿಲೆಲ್ಲಾ ಬೆಳ್ಳಿ ರೇಖುಗಳ ಮಿನುಗಲ್ಲಿ 
ಚಿಳಗುತ್ತಾ, ಮಾನವನ ನೋವು, ಅವಮಾನ, 
ಸಣ್ಣತನಗಳಿಗೆ ಸವಾಲೆಂಬಂತೆ ಇದ್ದ ಮುಗಿಲಿಗೆ 
ಮುಖವಿಟ್ಟು ಕಳೆದಿದ್ದಳು. 

ಟ್ರಾನ್ಸ್‌ಫರ್‌ ವಿಚಾರ ಒಂದು ನೆಪ 
ಹತ್ರ. ಚಂದು ಕೆಲಸಕ್ಕೆ ಸೇರಿ ಎಂಟು ವರ್ಷ 
ಗಳಾಗಿದ್ದವು. ಆ ಎಂಟು ವರ್ಷಗಳಲ್ಲಿ ಅವನು, 
ತನ್ನ ಊರಿನಿಂದ ದೂರದ ಊರುಗಳಲ್ಲಿ ಕೆಲಸ 
ಮಾಡಿ, ತನ್ನ ಊರಿನ ಪಕ್ಕದ ಕಾಲೇಜಿಗೆ 
ಟ್ರಾನ್ಸ್‌ಫರ್‌ ತೆಗೆದುಕೊಂಡು ನಾಲ್ಕು 
ವರ್ಷಗಳಾಗಿದ್ದವು. ಆಗ ಬೀನಾ ಕೊಂಚ 
ಪ್ರತಿಭಟಿಸಿದ್ದಳು. ಟ್ರ್ಯಾನ್ಸ್‌ಫರ್‌ ತೆಗೆದುಕೊಂಡ 
ಧ್ವಕ್ಕಲ್ಲ, ತೆಗೆದುಕೊಂಡ ರೀತಿಗೆ. ಆಗ ಚಂದು 
ಸಮಜಾಯಿಷಿ ಕೊಟ್ಟದ್ದು-ತಾನು ತನ್ನ ಅಪ್ಪ- 
ಅಮ್ಮಂದಿರ ಇಳಿವಯಸ್ಸಿನಲ್ಲಿ ಜೊತೆಗಿರಬೇಕು, 
ಹಳ್ಳಿಯ ಸೊಗಡಿಗೆ ಹತ್ತಿರವಿರಬೇಕು ಅಂತ. 
_ ಅಂದು ಕಾಲೇಜಿನಿಂದ ಬಂದ ಚಂದು 
ದುಗುಡದಲ್ಲಿದ್ದ. ಮನೆಗೆ ಬಂದವನೆ ಮಾತು 
ಳಿದುಕೊಂಡವನಂತೆ ಕೂತುಬಿಟ್ಟಿದ್ದ. ಬೀನಾ 
ಹಾತನಾಡಿಸಿದ್ದಕ್ಕೆ, ತನ್ನ ಟ್ರಾನ್ಸ್‌ಫರ್‌ 


ಕೆ 


ಆರ್ಡರನ್ನು ತಣ್ಣಗೆ ಅವಳ ಕೈಗಿಟ್ಟ. ಬೀನಾಳಿಗೆ 
ಚಂದುವಿನ ನಡತೆ ಅತಿ ಅನಿಸಿತು. ಪ್ರಗತಿ 
ಪರವಾಗಿ ಯೋಚಿಸಬಲ್ಲ, ಪ್ರಾಮಾಣಿಕತೆಯ 
ಬಗ್ಗೆ ಬರೆಯಬಲ್ಲ, ಭಾಷಣ ಬಿಗಿಯಬಲ್ಲ, ಈ 
ಚಂದುವಿಗೆ ಏನಾಗಿದೆ ಅಂತ ಅಂದುಕೊಂಡಳು. 
ಅವನು ಇದಕ್ಕೆಲ್ಲಾ ಇಷ್ಟೊಂದು ತಲೆಕೆಡಿಸಿ 
ಕೊಳ್ಳುವ ಅಗತ್ಯವೇನಿದೆ ಅಂತ ಯೋಚಿಸುತ್ತಾ, 
ಅವನನ್ನು ಸಮಾಧಾನಗೊಳಿಸಲೆಂದು, ""ನೋಡು 
ಚಂದು, ಈ ಸರ್ಕಾರಿ ನೌಕರಿಯಲ್ಲಿರುವವರಿಗೆ 
ಇದೆಲ್ಲ ಇದ್ದದ್ದೆ. ನೀನು ಇದಕ್ಕೆಲ್ಲಾ ತುಂಬಾ 
ಸೆಂಟಿಮೆಂಟಲ್‌ ಆಗಿ ಕೂತರೆ ಹ್ಯಾಗೆ ಹೇಳು. 
ಎಲ್ಲಾ ಸರ್ಕಾರಿ ನೌಕರರಿಗೂ ಅಪ್ಪ, ಅಮ್ಮ 
ಸಂಬಂಧಿಕರು, ಅಂತ ಇದ್ದೇ ಇರ್ತಾರೆ. ಹಾಗೇನೆ 
ಅಷ್ಟೋ ಇಷ್ಟೋ ಆಸ್ತಿ ಕೂಡಾ. ಹಾಗಿರುವಾಗ, 
ಒಬ್ಬ ಸರ್ಕಾರಿ ನೌಕರ ತಾನು ಇಲ್ಲೇ 
ಉಳಿಯಬೇಕು, ಇಂಥ ಕಡೆಗೇ ಟ್ರಾ ಕನ್ಸ್‌ಫರ್‌ 
ತಗೋಬೇಕು ಅಂತ ಕೂತರೆ ಹೇಗೆ? 
ಕಂಡಕಂಡವರ ಕೈಕಾಲು ಕಟ್ಟಬೇಕು, ವಶೀಲಿ 
ಮಾಡಬೇಕು, ಜೊತೆಗೆ ರೊಕ್ಕಾನೂ ಬಿಚ್ಚಬೇಕು. 
ಆಗ ಒಬ್ಬ ನೌಕರ ಪ್ರಾಮಾಣಿಕವಾಗಿ...'' 
ಇನ್ನೂ ಮಾತು ಪೂರಾ ಮುಗಿಸದ ಬೀನಾಳ 
ಜುಟ್ಟು ಹಿಡಿದು ಚಂದು ಕಿರುಚಿಬಿಟ್ಟಿದ್ದ, 
“ನಿನ್ನಂಥ ಕಾಂಕ್ರೀಟ್‌ ಕಾಡಿನಲ್ಲಿ ಬೆಳೆದ ಗೂಬೆ 
ಗಳಿಗೆ, ನನ್ನಂಥವನ ಹಳ್ಳಿಯ ಸಂವೇದನೆಗಳು 
ಅರ್ಥವಾಗುವುದಿಲ್ಲ. ನಿಮ್ಮ ಕೃತಕ ಬದುಕಿನಲ್ಲಿ 
ಸಂಬಂಧಗಳು ಪೂರಾ ಸೊರಗಿಹೋಗಿಬಿಡು 
ತ್ತವೆ. ಅಪ್ಪ, ಅಮ್ಮ ಅಂದರೆ, ನಿನ್ನಂಥವರಿಗೆ 
ಕೇವಲ ಹೆರುವ ಯಂತ್ರಗಳು, ಅಷ್ಟೇ... ನಿನ್ನಂಥ 
ಗಯ್ಯಾಳಿಗಳಿಗೆಲ್ಲಿ ತಿಳಿಯಬೇಕು ಇದೆಲ್ಲಾ...'' 
ಚಂದುವಿನ ಇಂಥ ವರ್ತನೆ ಬೀನಾಳಿಗೆ 
ತುಂಬಾ ಅನಿರೀಕ್ಷಿತವಾಗಿತ್ತು. ಚಂದು ಇಷ್ಟು 
ಸಣ್ಣವನಾದನಲ್ಲ ಅಂತ ಅಸಹ್ಯ ಹುಟ್ಟಿತು. ಅಳು 
ನುಗ್ಗಿಬಂತು. ಆ ಅಳುವಿನೊಳಗಿಂದಲೇ ತಾನೂ 
ಕಿರುಚಿಕೊಂಡಿದ್ದಳು, ""ಬಾಯಿಗೆ ಬಂದದ್ದನ್ನೆಲ್ಲಾ 


117 


ಬೊಗಳಬೇಡ. ಇಂಥ ಮೊಂಡುವಾದ ಕೈಳಿಯು 
ವುದು, ಹೆಂಡತಿಯ ಮೇಲೆ ಕೈಮಾಡು ವುದು, 
ಸತ್ಯಕ್ಕೆ ಮಾಖಾಮಾಖಾಗ. ಹೆದ ರುವ 
ಹೇಡಿಗಳ ಲಕ್ಷಣ. ನಿನ್ನ ಅಪ್ಪ ಅಮ್ಮಂದಿರನ್ನು 
ಪಾಲಿಸಬೇಕಿನ್ನುವ ನಿನ್ನ “ಆಸಕ್ತಿಯ ಹಿಂದಿರುವ 


ಸ್ವಾರ್ಥ, ಸಣ್ಣತನ ಹೇಸಿಗೆ ತರುತ್ತಿದೆ. ನಿನ್ನಂಥ ೫ 
ವನು ಅದೇನು ಬರೆಯುತ್ತೀಯೋ ನನಗಂತೂ | 


ತಿಳಿಯದು. 


ಛೆ, ಇವೆಲ್ಲಾ ಹೀಗೇಕೆ ಕಾಡುತ್ತಿವೆ. ಈ 
ನೆನಪುಗಳೇಕೆ ಕತ್ತಲೆಗೆ ಹಚ್ಚಿಕೊಂಡ ದೊಂದಿ 
ಯಂತೆ ಬಿಚ್ಚಿಕೊಂಡು ಉರಿಯಹತ್ತಿವೆ... 
ಇಷ್ಟೆಲ್ಲಾ :ರಾದ್ಧಾಂತದ ಅಗತ್ಯವಿತ್ತೆ... ಚಂದು 
ತನಗಾಗಿ, ತಮ್ಮ ಕಂದನಿಗಾಗಿ, ತನ್ನಂತೆಯೇ 
ಹಂಬಲಿಸುತ್ತಿರಬಹುದೆ... ಅಥವಾ, ತಾನೇ 
ಇದನ್ನೆಲ್ಲಾ ನುಂಗಿಕೊಂಡು ತೆಪ್ಪಗಿದ್ದುಬಿಡ 
ಬಹುದಿತ್ತೆ... 

ಅಲ್ಲ, ಅವನಿಗೆ ಚಟೀರ್‌ ಅಂತ ಕೆನ್ನೆಗೆ 
ಬಾರಿಸಲು ಮನಸ್ಸಾದರೂ ಹೇಗೆ ಬಂತು? 
ಅದೇಕೆ ದೆವ್ವ ಹಿಡಿದವನಂತೆ ಹೂಂಕರಿಸುತ್ತಿದ್ದ. 
ಅಬ್ಬಾ, ಆಗಿನ ಅವನ ಅವತಾರ ತನಗೀಗಲೂ 
ನಡುಕ ಹುಟ್ಟಿಸುತ್ತಿದೆ. ಅವನು ಕೊಟ್ಟ ಏಟಿಗೆ, 
ಕಣ್ಣುಗಳು ಮಂಜಾಗಿ, ತಲೆಸುತ್ತು ಬಂದು 
ಬಿದ್ದುಬಿಟ್ಟಿದ್ದೆ. ಆಗಲೂ ಹತ್ತಿರಕ್ಕೆ ಬಂದು 
ಏನಾಯ್ತು ಅಂತ ಕೇಳುವ ಸೌಜನ್ಯ ಕೂಡಾ 
ತೋರಿರಲಿಲ್ಲ. ಅದಿರಲಿ, ಆ ರಾತ್ರಿ ಕಳೆದು 
ಬೆಳಿಗ್ಗೆಯಾದರೂ ಏನೋ ಆಗಿದ್ದು ಆಗಿ 
ಹೋಯ್ತು ಅಂತ ಸಮಾಧಾನ ಮಾಡಲೂ 
ಮುಂದಾಗಲಿಲ್ಲ. 

ತನ್ನ ಮಗಳಿಗೀಗ ಎಂಟು ವರ್ಷ 
ಮದುವೆಯಾದ ಎರಡು ವರ್ಷಕ್ಕೆ ಹುಟ್ಟಿದವಳು. 
ಇಷ್ಟೂ ವರ್ಷಗಳಲ್ಲಿ, ತಾನು ತವರು ಮನೆಗೆ 
ಅಂತ ಹೋಗಿರುವುದು ಬೆರಳೆಣಿಕೆಯಷ್ಟು ಸರ್ತಿ 


9ನಾವನಾ ಮೇ, 2001 


ಕುಂಟು ನೆಪ, ತನ್ನನ್ನು ಹೀಯಾಳಿಸಲಿಕ್ಕೆ. ಚಂದು 


ಮಾತ್ರ. ಅಮ್ಮನನ್ನು ಬಿಟ್ಟರೆ, ಅಪ್ಪ ಒಮ್ಮೆಂ 1 
ತನಗೆ ಮುಖ. ಕೊಟ್ಟು 'ಮಾತಾಡಿಲ್ಲ. ಅಮ್ಮನೆ 
ಆಗಾಗ ಚಂದೂನ ಊರಿಗೆ ಬಂದು ಹೋಗಿ 
ದ್ದಾಳೆ. ಅಪ್ರ ಮಾತ್ರ ಅಪ್ತಿತಪ್ಪಿಯೂ ಇತ್ತ 
ಸುಳಿದಿಲ್ಲ. ಇಂಥದ್ದು ಸ ಚಂದೂಗೆ' ಒಂದು 


ವನ ಇಂಥ ವರ್ತನೆಗೆ ಕಾರಣಗಳನ್ನು ಹುಡುಕಿ 
ಸೋತಿದ್ದೇನೆ. 

ಹತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಾಗ, 
ಇದೇ ಹೋಟಿಲಿನಲ್ಲಿ ಉಳಿದದ್ದು. ಅದೂ ಈ 
ರೂಮಿನ ಪಕ್ಕದ ರೂಮಿನಲ್ಲೇ, ಅಡ್ರೆಸ್‌ 
ಬರೆಸುವಾಗ, ತನ್ನನ್ನು ಹೆಂಡತಿ ಅಂತ ಚಂದು 
ಎಷ್ಟು ಸಲೀಸಾಗಿ ಹೇಳಿಬಿಟ್ಟಿದ್ದ. ರಿಸೆಪನ್‌ 
ಕೌಂಟರಿನಲ್ಲಿದ್ದ ಆ ಹುಡುಗಿ, 


ಸಾಯುವ ಧೈರ್ಯ ತುಂಬಿಕೊಳ್ಳಲು 
ನೀನಾಳಿಗೆ ಎರಡು ದಿನಗಳೂ ಸಾಕಾಗದಾದವು. 
ಔಯಬೇಕೆಂದು ಇಲ್ಲಿಗೇ ಯಾಕೆ ಬಂದೆ 
ತಿನ್ನುವುದಕ್ಕೂ ಅವಳಲ್ಲಿ ಉತ್ತರವಿರಲಿಲ್ಲ. ಬಂದ 
ದಲ ದಿನ, ರಾತ್ರಿಯವರೆಗೂ ಆ ಬಂಡೆಯ 
ಕಕ್ಚದಲ್ಲಿ ಕೂತು, ನಂತರ ಸೀದಾ ನಡೆದು, 
ೋಟೆಲ್ಲಿನಲ್ಲಿ ರೂಮು ಹಿಡಿದಿದ್ದಳು. ಅದರ 
ನಾರನೆಯ ದಿನ, ಇದೇ ತನ್ನ ಜೀವನದ 
ನೆಯ ದಿನವೆಂಬಂತೆ, ಆ ಪುಟ್ಟ ಊರಿನ 
ಸೈಗಳಲ್ಲೆಲ್ಲಾ ಮಗಳ ಕೈಹಿಡಿದು ಓಡಾಡಿದ್ದಳು. 
ಶ ಮಗು ಕೇಳಿದ್ದನ್ನೆಲ್ಲಾ ಕೊಡಿಸಿದ್ದಳು. ಕಡಲ 
ಡಿಯನ್ನು “ತಲುಪುವ ಹೊತ್ತಿಗೆ ಮತ್ತೊಂದು 
ಾಯಂಕಾಲ ಬಂದಿತ್ತು. ಎಂದೂ ಕಡಲನ್ನೇ 
ಣದಿದ್ದ ಸಮೃದ್ಧಿ ಹಿರಿಹಿರಿ ಹಿಗ್ಗಿ ಹೋಗಿದ್ದಳು. 
ಹೊತ್ತಿಗಾಗಲೇ, ದೂರದಲ್ಲಿ ಅಲೆಗಳ 
ಓರೊಳಗಿಂದ, ಅವುಗಳ ಎದೆಯ ಮೇಲೆ 
ುಖಡುಕಾದ. ಸೂರ್ಯ, ತನ್ನ ಸಾಯುವ 
ಖಂಚಿನ ಕೆಂಪನ್ನು ಚೆಲ್ಲಿ, ಅವುಗಳ ಕುಣಿತದಲ್ಲಿ 
ತಿಫಲಿಸುತ್ತಿದ್ದ. ಇಡೀ ಕಡಲ ತಡಿ ಗಿಜಿಗುಡು 
ತ್ತು. ಕೆಲವರು ಅಲೆಗಳೊಡನೆ ಆಟವಾಡು 
ಕಿಲವರು ನೆಂದು ತೊಪ್ಪೆಯಾಗಿ, 
ಶರೆಬೆತ್ತಲುಗಿ ಮರಳಲ್ಲಿ ಉರುಳಾಡುತ್ತಿದ್ದರು. 
ತ್ತೆ ಕೆಲವರು ನೀರಿಗಿಳಿಯುತ್ತಿದ್ದರು. 

' ಮರಳು ದಿಣ್ಣೆಯೊಂದರ ಮೇಲೆ ಕೂತಿದ್ದ 
ನಾಳ ಕೈಬಿಡಿಸಿಕೊಂಡು, ಸಮೃದ್ಧಿ ಹತ್ತಿರದಲ್ಲೇ 
ಮಕ್ಕಳ ಗುಂಪಿನತ್ತ ಓಡಿದಳು. 
ಬೀನಾಳಿಗೆ ಮನಸ್ಸು ಪೂರಾ 
ಅನಿಸಿತು. ಎದೆಯ 
ಬತ್ತಿ. ಹೋಗುತ್ತಿರುವಂಥ 
ಭಾವಗಳೆಲ್ಲಾ 


ಬಯಲಾಗಿ ಹೋಗುತ್ತಿವೆ. ಅನಿಸಿತು. ವಿಚಿತ್ರ 
ದುಗುಡವೊಂದು ಮುತ್ತಿಕೊಳ್ಳತೊಡಗಿತು. ಮತ್ತೆ 
ವಾಸ್ತವಕ್ಕೆ ಬಂದವಳಂತೆ ಸುತ್ತಲೂ ಕಣ್ಣಾಡಿಸಿ 
ದಳು. ಕಡಲ ತಡಿಯಲ್ಲಿ ಮರಳೋ ಮರಳು. 
ಜನವೋ ಜನ. ಥರಾವರಿ ಸದ್ದುಗಳು. ಥರಾವರಿ 
ಹಕ್ಕಿಗಳು. ತನ್ನ ಎದುರಿಗೇ, ಕೆಲ ಮಕ್ಕಳು 
ಮರಳಿನಲ್ಲಿ ಮನೆ ಕಟ್ಟುವ ಆಟ ಆಡುತ್ತಿದ್ದವು. 
ತಾವು ಕಟ್ಟುತ್ತಿದ್ದ ಮನೆಯನ್ನು ಅಲೆಗಳು ಅಳಿಸಿ 
ಹಾಕುವುದನ್ನು ಬೆರಗಾಗಿ ನೋಡುತ್ತಿದ್ದವು. 

ಎಷ್ಟು ನೋಡಿದರೂ, ಎತ್ತ ನೋಡಿದರೂ 
ದುಗುಡ ತಮಣೆಗೊಳ್ಳಲಿಲ್ಲ. ಎಂಥದೋ 
ಉದ್ವೇಗ. ಶೂನ್ಯದಂಥ ಅನುಭವ. ಇದಕ್ಕಿದ್ದಂತೆ 
ತಾನು ಚಂದುಗೆಂದು ಅರ್ಧಕ್ಕೆ ಬರೆದು ನಿಲ್ಲಿಸಿದ 
ಪತ್ರ ನೆನಪಿಗೆ ಬಂತು. ರವಿಕೆಯೊಳಗಿನಿಂದ 
ಅದನ್ನು ಹೊರ ತೆಗೆದು, ಅದರ ಮಡಿಕೆ 
ಬಿಡಿಸಿದಳು. ಬೆವರಿಗೆ ಒದ್ದೆಯಾದಂತಿತ್ತು. 
ಚುಂಗು ವಾಸನೆ ಹೊಡೆಯುತ್ತಿತ್ತು. ಪತ್ರವನ್ನು 
ಬರೆದು ಮನೆಯಲ್ಲೇ ಬಿಟ್ಟು ಬರಬೇಕು 
ಅಂದುಕೊಂಡಿದ್ದಳು. ಆದರೆ ಅದನ್ನು ಪೂರಾ 
ಬರೆಯಲೂ ಆಗಿರಲಿಲ್ಲ. ಜೊತೆಗೆ, ಬರೆದಷ್ಟನ್ನೂ 
ಯಾಕೋ, ಮನೆಯಲ್ಲಿ ಬಿಟ್ಟು ಬರಲೂ ಮನಸ್ಸು 
ಒಪ್ಪಿರಲಿಲ್ಲ. ತಾನೇ ಮೂಡಿಸಿದ್ದ ಅಕ್ಷರಗಳ 
ಮೇಲೆ ಕಣ್ಣಾಡಿಸಲೂ ಹೆದರಿದ್ದಳು. ಅಂಜುತ್ತಲೇ 
ಪತ್ರದ ಮೇಲೆ ಕಣ್ಣಾಡಿಸಿದಳು: 

ಪ್ರೀತಿಯ ಚಂದು, 

ನಾನು ನಿನ್ನನ್ನು ಈಗಲೂ ಹೀಗೆ ಕರೆಯ 
ಬೇಕಾದ್ದಕ್ಕೆ, ನನಗೇ ನೋವಾಗುತ್ತಿದೆ. ಅಂದು 
ಅಷ್ಟೆಲ್ಲಾ ಕನಸು ತುಂಬಿದವನು, ಚುಕ್ಕಿ ಚಂದ್ರಮ 
ರನ್ನು ಅಂಗೈಯಲ್ಲಿ ತೋರಿಸುವ ಹುಮ್ಮಸ್ಸು 
ತೋರಿಸಿದವನು ನೀನೇ ಅಂತ ನನ್ನಿಂದ ಕಲ್ಪಿಸಿ 
ಕೊಳ್ಳಲೂ ಸಾಧ್ಯವಾಗುತ್ತಿಲ್ಲ. ಬದುಕಲ್ಲಿ ಹೊಸ 
ದೊಂದು ಗ್ರಹಿಕೆಯನ್ನು ಕೊಟ್ಟ ನೀನು, ಹೆಂಡತಿ 
ಅಂದರೆ ಗೆಳತಿ ಅಂತ ಕೂಡಾ ಅರ್ಥವಾಗದೆ 
ವರ್ತಿಸಿದ್ದು ವಾಕರಿಕೆ ತರುತ್ತಿದೆ... 


119 


ಬೀನಾಳ ಕೊರಳ ಸೆರೆ ಹಿಗ್ಗಿದವು. ಪತ್ರವನ್ನು 


ಮಡಿಚಿ ಹಿಡಿದು, ಸಮೃದ್ಧಿಯನ್ನು ಕರೆದು 
ಕೊಂಡು, ನಿನ್ನೆ ಕೂತಿದ್ದ ಬಂಡೆಯ ಹತ್ತಿರ ಬರುವ 
ಹೊತ್ತಿಗೆ, ಸೂರ್ಯ ಅಂದಿನ ಅಂತಿಮ 
ಯಾತ್ರೆಯ ಕುರುಹುಗಳನ್ನು ಅಚ್ಚೊತ್ತಿದ್ದ. 
ಸಂಜೆಯ ಕತ್ತಲು ಇಳಿಯತೊಡಗಿತ್ತು. ಜನರ 
ಗುಂಪು ಕರಗತೊಡಗಿತ್ತು. 

"““ಬೀನಾ, ಈ ಜಾಗ ಸಾಯುವವರಿಗೆ ಎಷ್ಟು 
ಸಲೀಸಾಗಿದೆ. ಒಮ್ಮೆ ಕಣ್ಣು ಮುಚ್ಚಿ ಜಿಗಿದರೆ 
ಸಾಕು, ಅಲೆಗಳ ಎದೆಯಲ್ಲಿ ಹೇಳ ಹೆಸರಿಲ್ಲದಂತೆ 


ಕರಗಿಹೋಗಿಬಿಡಬಹುದು... ಆದರೆ ಬೀನಾ, 
ಈ ಸಾಯೋದು ಅನ್ನುವುದು ಅಷ್ಟು ಸುಲಭ ಅಲ್ಲ 
ಅಲ್ಪ...” 


ಅಂದು, ಚಂದು ಅದೇ ಜಾಗದಲ್ಲಿ ಅದ್ಯಾವ 
ಕಾರಣಕ್ಕೋ ಅಂದಿದ್ದ ಮಾತುಗಳು ಬೀನಾಳಿಗೆ 
ನೆನಪಾದವು. 

ಕಡಲೆಲ್ಲಾ ಕಪ್ಪೋ ಕಪ್ಪು. ಕತ್ತಲಲ್ಲಿ ಅಲೆಗಳ 


ಸದ್ದು ಮುಗಿಲು ಮುಟ್ಟುತ್ತಿತ್ತು. ಎಲ್ಲೋ 
ದೂರದಿಂದ ಕೇಕೆ, ನಗು, ಮಾತುಗಳು 
ತೇಲಿಬರುತ್ತಿದ್ದವು. ಬಂದವುಗಳು ಅಲೆಗಳ 


ಸದ್ದಿನೊಂದಿಗೆ ಪ್ರತಿಧ್ವನಿಸುತ್ತಿದ್ದವು. ಮನಸ್ತು 
ಪೂರಾ ಮಸುಕು, ಮಸುಕು. ಎಲ್ಲಾ ಅಸ್ಪಷ್ಟ. 
ಇದ್ದಕ್ಕಿದ್ದಂತೆ, ತುಂಬಾ ಹತ್ತಿರದಲ್ಲೇ ಮನುಷ್ಯರ 
ದ್ವನಿ ಕೇಳಿಸಿತು. ಬೀನಾ ಭಯದಿಂದ ಬಬಿವೆತು 


ಲ್ಲ ಓತ೨ಸ್‌ ಟರ್‌ 6ಂತ ಕೆನ್ಮಸೆ ಟಿ ಸಲು ಮುನಸ್ಟುದರುಾ] | 
ಹೇಗೆ ಬಂತು. $ಣೇಗೆ ದವ್ಯ ಡಿದಎನಂತೆ ಇಾಂಡರಿಸುತ್ತಿದ್ದ- 


ವಿಸ್‌. ಗಂಗನ ರಂ 


“ನಾವನಾ ಮೇ, 2001 


| 
¥ 
ಹೋದಳು. ಕತ್ತಲಲ್ಲೇ ಅತ್ತ ತಿರುಗಿ, ಕಣ 
ಕೀಲಿಸಿ ನೋಡಿದಳು. ತಾನು ಕೂತಲ್ಲಿಂದ 
ಕೆಲವೇ ಕೆಲವು ಮಾರುಗಳ ದೂರ! 
ಯಾರೋ ಬಡಬಡಿಸುತ್ತಿದ್ದ. ಮತ್ತೂ ಗ 
ವಿಟ್ಟು ನೋಡಿದಳು. ನಿನ್ನೆ ನೋಡಿದ ಅದೆ 
ಕುಡುಕ, ಆ ಕತ್ತಲಲ್ಲೂ, ಪುಟ್ಟ ಬಂಡೆಗೆ ಎ 
ರಾಗಿ ನಿಂತು, ಅದೇ ರಿಹರ್ಸಲ್‌ನಲ್ಲಿ ತೊಡಗಿದ್ದ. 
ಭಯ ಮತ್ತಷ್ಟು ಗಟ್ಟಿಯಾಯ್ತು. ಕೈಯಲ್ಲಿದ್ದ 
ಪತ್ರವನ್ನು ಗಾಳಿಗೆ ಬಿಟ್ಟಳು. ಅದನ್ನು ಗಾಳ 
ಕೊಂಚ ದೂರ ತೇಲಿಸಿತು. ನಂತರ ಹತ್ತಿದೆ 
ದಲ್ಲಿಲ್ಲೋ ನೆಲ ಕಚ್ಚಿಸಿತು. ಅದರ ಕುರುಹಾಗಿ, ಆ 
ಪತ್ರ ಒಂದೆರಡು ಸಲ ಪಟ ಪಟ ಸದ್ದು ಮಾಡಿ 
ನಿಶ್ಚಬ್ರವಾಯ್ತು. ಇನ್ನಿಲ್ಲದಂಥ ಅಳು ಬಂತು; 
ಮಗಳನ್ನು ಬಿಗಿಯಾಗಿ ತಬ್ಬಿ ಹಿಡಿದಳು. ಅದು 
ಕತ್ತಲಿಗೆ ಹೆದರಿ ಗುಬ್ಬಚ್ಚಿ ಮರಿಯಾಗಿತ್ತು. 
ಅಸಾಧ್ಯ ಅನಿಸಿತು. ತಡವರಿಸಿಕೊಂಡೇ ಎದ್ದು 
ನಿಂತಳು. ತಲೆ ಸುತ್ತಿ ಸುಕ್ತಿ ಬರುತ್ತಿತ್ತು. ಕಡ 
ಕಡೆಗೆ ನೋಡಲೂ ಹೆದರಿಕೆಯಾಯ್ತು. ಹಿಂದಕ 
ತಿರುಗಿ ನೋಡಿದಳು. ಕೊಂಚ ದೂರದಲ್ಲಿ, 
ತಾನಿದ್ದ ಹೋಟಿಲಿನಲ್ಲಿ ದೀಪಗಳು ಬೆಳಗು 
ತ್ತಿದವು. 1 


ಕಳೆದ ತಿಂಗಳು ನಮ್ಮ ವಾರ್ಷಿಕ ಸಂಚಿಕೆಯಲ್ಲಿ ಪ್ರಕಟವಾದ “ಕಾಡುವ 


ವಾಹನಗಳ ಕಾಲ್ತುಳಿತಕ್ಕೆ ಸಿಕ್ಕು ರಸ್ತೆಗಂಟಿದ ಈ 


ಬಣ್ಣದ ಚಿಟ್ಟಿ. 
ಎಚ್‌. ಮಹೇಶ್‌, ದೊಡ್ಡಬಳ್ಳಾಪುರ 


ಗೋದಾವರಿ ತೀರದಲ್ಲಿ ಹೊಟ್ಟಿಪಾಡಿ 
ಗಾಗಿ, ಹಣತೆಗಳನ್ನು ಕೊಳ್ಳಿರೆಂದು ಭಕ್ತ 
ರನ್ನು ಅಂಗಲಾಚುವ ಹಣ್ಣುಹಣ್ಣು ಮುದುಕಿ. 


ಕುಡಿವ ನೀರಿಗಾಗಿ ಮೈಲುದ್ದ ಕ್ಯೂ ನಿಂತ 
ಖಾಲಿ ಕೊಡಗಳು. 
ಕೆ.ಪಿ. ಸತ್ಯನಾರಾಯಣ, ಹಾಸನ 


ಐಸ್‌ಕ್ರೀಂ ತಿನ್ನುವಾಗ ಬೇಡುವ ಬಿಕ್ಷುಕ 
ಳು 
ನಿಂತ ಗಡಿಯಾರದ ಮುಳ್ಳನ್ನು ಆಸ್ಥೆ 
ಯಿಂದ ತಿರುಗಿಸುತ್ತಿರುವ ಮುದುಕ. 
ವೆಂಕಟೇಶ್‌ ಎಂ.ರಾವ್‌., ಬೆಂಗಳೂರು 


LKGಗೆ ಹೋಗುವ ಪುಟ್ಟ ದೇವತೆಗಳನ್ನು 
ಶಾಲೆಯ ಹೆಸರು ಕೇಳಿದರೆ ಬೆಚ್ಚುವಂತೆ 
ಹೊಡೆಯುವ "ಮಿಸ್ತು'ಗಳು 
ಜನಜಂಗುಳಿಯ ರಸ್ತೆಯಲ್ಲಿ ದಾವಣಿ 
ಸೈಕಲ್‌ ಚಕ್ರಕ್ಕೆ ಸಿಕ್ಕಿಕೊಂಡು, ಕಂಗಾಲಾದ 
ಹುಡುಗಿಯ ಮುಜುಗರದ ಕಣ್ಣುಗಳು. 
ರಾಜೇಂದ್ರ ಹೆಗಡೆ, ಹಾವೇರಿ 


} ಇಂಜೆಕ್ಷನ್‌ ನೋಡಿದೊಡನೆ ಪ್ರಪಂಚವೇ 


ಮುಳುಗುತ್ತಿರುವಂತೆ ಅಳುವ ಪುಟ್ಟ ಮಗು. 


ಕೈಯಲ್ಲಿರಡು, ಹೊಟ್ಟೆಯಲ್ಲೊಂದು ಮಗು 


ವಿನ ಜೊತೆ ಆಸ್ತತ್ರೆ ಮೆಟ್ಟಿಲೇರುತ್ತಿರುವ 


ಬಡವಿ. 

ವ್ವ ಮರಕ್ಕಿಣಿ, ಅಡ್ಕನಡ್ಕ 
ಸುತ್ತ ಕೂತ ಮೊಮ್ಮಕ್ಕಳಿಗೆ ಕತೆ 
ಹೇಳುತ್ತಿರುವ ಅಜ್ಜಿ. 


ಪರೀಕ್ಷೆಗೆಂದು ಹಗಲು ರಾತ್ರಿ ತಲ್ಲಣ 


"ದೊಂದಿಗೆ ಸಿದ್ಧಗೊಳ್ಳುತ್ತಿರುವ ಮಕ್ಕಳು. 


ಡಿವೋರ್ಸ್‌ ಪೇಪರ್ಟ್‌ಗೆ ರುಜು ಹಾಕು 
ತ್ತಿರುವ ಹಲವು ವರ್ಷ ಒಟ್ಟಿಗೆ ಬಾಳಿದ್ದ 
ಗಂಡ-ಹೆಂಡತಿ. 


ಜಡಿಮಳೆ 
ಪದ್ಮಾ ಕೃಷ್ಣಮೂರ್ತಿ, ಕೊರಟಗೆರೆ 


ಅರಂತೋಡು ಹೊಳೆಯಲ್ಲಿ ಮಳೆಗಾಲದ 
ದೋಣಿ. 
ಎಂ. ದಿನೇಶ್‌ ತೊಡಿಕಾನ, ಬೆಂಗಳೂರು 
ಎಸ್ಸೆಲ್ಸಿ ಪರೀಕ್ಷೆ ಫೇಲಾಯಿತೆಂಬ ಕ್ಷುಲ್ಲಕ 
ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ 
ಹುಡುಗ-ಹುಡುಗಿಯರು. 

ಬಿ.ಎಸ್‌. ಮೋಹನ್‌, ಬೆಂಗಳೂರು 


ವರುಷ ತುಂಬದ ಎಳೆ ಕಂದನ ನೆತ್ತಿಯ 
ಸುವಾಸನೆ. 
ಸುಧೀಂದ್ರ, ಕಂಚಿತೋಟ 


121 


ಒಂಟಿ ಪಿಯಾನೋ ಮನುಷ್ಯ... 


ಆಖಿಶಾಲವಾದ ಸಮುದ್ರತೀರ. ಸಮುದ್ರವನ್ನೇ ಮೆಲ್ಲಗೆ ಹೀರಿಕೊಳ್ಳುತ್ತಿರುವಂಥ ಆಕಾಶ. ಚಲಿಸುವುದನ್ನೆ! 
ಮರೆತುಬಿಟ್ಟಂತಿರುವ ಭಗ್ನ ಮೋಡಗಳ ಹಿಂಡು. ಮತ್ತೆ ಮತ್ತೆ ತೀರವನ್ನು ತಟ್ಟುವ ತವಕದಲ್ಲಿ ಓಡೋಡಿ ಬರುಷ 
ತೆರೆಗಳು. ಈ ತೆರೆಗಳ ತೀರದಲ್ಲಿ ಸಮುದ್ರಕ್ಕೆ ಮುಖಮಾಡಿ ಕೂತು ಪಿಯಾನೋ ನುಡಿಸುತ್ತಿದ್ದಾನೆ; 
ದೂರದಿಂದ ಪುಟ್ಟ ಆಟಿಗೆಯಂತೆ ತೋರುತ್ತಾರೆ, ಪಿಯಾನೋ ಮತ್ತು ಅವನು. ತೆರೆಗಳು ಅವರಿಬ್ಬಡೆ 
ಕಾಲ್ಗಳನ್ನು ತೋಯಿಸುತ್ತ- ತೀರದೆಡೆ ಬರುತ್ತಲೇ ಇವೆ. ಕೇವಲ ಸ್ವರಗಳಿಗೆ ಮಾತ್ರ ಮಣಿವವನಂತೆ ಅವನ 
ಪಿಯಾನೋಕ್ಕೆ ಶರಣಾಗಿದ್ದಾನೆ. ಗಾಳಿ, ಸಮುದ್ರ, ಆಕಾಶ, ಒದ್ದೆ ರೇವು ಮತ್ತು ಒಂಟಿ ಪಿಯಾನೋ 
ಮನುಷ್ಯ... | } 
ಬಿಡಿ ಸ್ವರಗಳನ್ನು ಕಸಿದುಕೊಳ್ಳುವ ಹಪಾಪಿ ಗಾಳಿಗಿಲ್ಲ. ಆಕಾಶಕ್ಕೆ ಸಮುದ್ರವನ್ನು ಬಿಟ್ಟುಕೊಟ್ಟ ಉದಾಸೀನ 
ಇಲ್ಲ. ಯಾವುದೂ ಬೆರೆತಿಲ್ಲ, ಯಾವುದೂ ಹೊರತಾಗಿಲ್ಲ. ತೆರೆಗಳು ಮಾತ್ರ ಪಿಳಿಪಿಳಿ ಕಣ್ಣರಳಿಸುತ್ತೆ 
ಪಿಯಾನೋವನ್ನು ಸುತ್ತರಿದು, ಬಳಸಿ, ಪುಲಕದಿಂದೆಂಬಂತೆ ಅದರ ನಾಲ್ಕು ಕಾಲುಗಳಡಿಗೆ ಪುಟ್ಟ 
ಸುಳಿಗಳನ್ನೆಬ್ಬಿಸಿ  ಮರಳುತ್ತಿವೆ. ಅವನ 
ಕಾಲುಗಳೋ ಮೀನಿನ ಬೆಳ್ಳನೆ 
ಕಿಬ್ಬೊಟ್ಟೆಯಂತೆ ತೆರೆಗಳ ತೆಳುಲೇಪದಲ್ಲಿ 
'ಮಿನುಗುತ್ತಿವೆ... 

ಎದುರಿನ ವಿಶಾಲ, ವಿದ್ರಾವಕ ನೀಲಿ 
ಹಾಸಿನ ಆಚೆಗೊಂದು ಕಳವಳದ ಕ್ಷಿತಿಜ. 
ಅಲ್ಲಿಂದಲೇ ಬರಬೇಕು, ಬರಬೇಕಾದುದೆಲ್ಲ. 
ಮುಳುಗಿದ ದ್ದಾರಕೆಯಿಂದೆದ್ದು ಜನ, 
ಪಾತ್ರೆ-ಪಗಡಿ, ಕಂಕುಳ ಮೊಲೆಗೂಸು, 
ಸೌದೆಹೊರೆಯೊಂದಿಗೆ ನಡೆದುಬಂದಂತೆ. 
ಅಲ್ಲಿಂದಲೇ ಬರಬೇಕು. ಇಲ್ಲಿಯ ಸ್ಪರಗಳೆಲ್ಲ 
ಅವರಿಗಾಗಿ. ಅವರ ಬರವಿಗಾಗಿ. 

ದೂರದಿಂದ ಪಿಯಾನೋ ಒಂಟಿ 
ರೆಕ್ಕೆಯ ಕರಿ ಪತಂಗ. ಅವನೋ ಕರಿ ತಾಯ 
ಕೆಚ್ಚಲಿಗೆ ಬಾಯ್ಕೊಟ್ಟ ವಿಧೇಯ ಎಳೆಗರು. 


$| 
ಇವನ ಮೇ, 2001 8 


ೂರೆನೊರೆ ತೆರೆಗಳ ಕಿರುಲಾಸ್ಯ. ಕಪ್ಪು ಹೂಗಳ ತೋಟಗಳಿವೆ. ಅಲ್ಲಿ ಕಪ್ಪು ಬಣ್ಣದ ಚಿಟ್ಟಿಗಳಿವೆ. ಅದು 
ಲ್ಲಿ ಕಣ್ಮುಚ್ಚಿಕೊಂಡಿರುವ ರಾತ್ರಿಯ ತೋಟ. ಮನೆಮಂದಿಯೆಲ್ಲ ಮಲಗಿದಾಗ ಒಬ್ಬಳೇ ಎದ್ದು ತೋಟಕ್ಕೆ 
ನೀರು ಹನಿಸುವ ಒಂಟಿ ತಾಯಿಯ ಬಳಿಗಳು ಕೊಡಕ್ಕೆ ತಗಲುವ ಶಬ್ದ. 
;- ನೀರು ಸೇದುವಾಗೆಲ್ಲ ಆಕೆ ಒಂದು ಗಳಿಗೆ ನಿಂತು, ಬಾಗಿ ಬಾವಿಯೊಳಗನ್ನು ನಿಟ್ಟಿಸುತ್ತಾಳೆ. ರಾತ್ರಿಯ 
ರಂಗದಲ್ಲಿ ಹೊಳೆವ ನೀರಿನ ಗೋಲ, ಕಣ್ಣಿನಂತೆ, ಅದರಲ್ಲಿ ಮೆಲ್ಲಗೆ ತುಂಬುತಿರುವ ಕೊಡ, ಪಾಪೆಯಂತೆ. 
ವೆಯಿಕ್ಶದ ಈ ಕಣ್ಣಿನಲ್ಲಿ ಪ್ರತಿಫಲಿಸಿದ್ದು ಮುಂಜಾವದ ಆಕಾಶ. ಈ ವೇಳೆಯಲ್ಲೆ ಕೆಲ ಮಕ್ಕಳು ಮನೆ ಬಿಟ್ಟು 
hಡಿಹೋಗುತ್ತಾರೆ. ಉಳಿದವರು ತುಸು ದೊಡ್ಡವರಾದ ಮೇಲೆ ಸಂಭಾವಿತರಂತೆ ಟಾಟಾ ಮಾಡುತ್ತ ನಡೆದು 
ಹೋಗುತ್ತಾರೆ. ಮನೆಬಿಟ್ಟು ಹೋದವರಿಂದಲೇ ಪಟ್ಟಣಗಳು ಆಗಿವೆ. 
ಈ ಪಿಯಾನೋ ಇಲ್ಲಿ ಹೇಗೆ ತಂದ)... ದೋಣಿಯಲ್ಲಿ? ಅಥವ ಒಳನಾಡಿನಿಂದ ರಸ್ತೆಗುಂಟ 
ಲಾರಿಯಲ್ಲಿ? ಕೂಲಿಗಳಿಂದ ಅದನ್ನು ಚಕ್ಕಡಿಯಿಂದ ಇಳಿಸಿದನೆ? ನಂತರ ಕಿಸೆಯಿಂದ ದುಡ್ಡು ಅವರಿಗೆ 
ಕೊಟ್ಟು, "ಆಯಿತು ನೀವಿನ್ನು ಹೊರಡಿ' ಎಂಬಂತೆ ನೋಡಿದನೆ? ಮೆಲ್ಲಗೆ ಅವರೆಲ್ಲ ಅವನಿಂದ ದೂರವಾದ 
ನಂತರ... ವಿಶಾಲ ರೇವೆಯಲ್ಲಿ, ಪುಟ್ಟ ಸ್ಟೂಲಿನ ಮೇಲೆ ಕೂತು, ಅದರ ರೆಕ್ಕೆಯನ್ನು ಬಿಚ್ಚಿ... ಕ್ಷಿತಿಜದಲ್ಲಿ 
ಣ್ಣಿಟ್ಟು... ಎಲ್ಲ ಅಸಂಗತವಾಗಿತ್ತೆ ಅವನಿಗೆ? ರುಮುರುಮು ಕಿನಾರೆ ಗಾಳಿಯಲ್ಲಿ ಅವನು ತಟ್ಟಿದ ಮೊದಲ ಸ್ವರ 
ಎಲ್ಲಿ ಹೋಯಿತು? ಎರಡೂ ಬದಿಯ ಅಪರಿಚಿತ ಶತಶೃಂಗ ಗುಡ್ಡಗಳು ಅವನನ್ನು ಉಡಾಫೆಯಿಂದ 
ನೋಡಿದವೆ... 
ಪಿಯಾನೋ ನಾನು ನೋಡಿದ್ದು ಬರೇ ಸಿನಿಮಾದಲ್ಲಿ. ಏರು ಮೆಟ್ಟಿಲುಗಳ ಸ್ಟುಡಿಯೋ ಮನೆಯ ವಿಶಾಲ 
ಜಾರದಲ್ಲಿ "'ಕಿಸೀ ಪತ್ತರ್‌ ಕೇ ಮೂರತ ಸೇ''... ಎನ್ನುವ ಸುನೀಲ್‌ ದತ್ತನ ಕೈಲಿ, ಅಥವಾ "'ಇದು ಯಾರು 
ಬರೆದ ಕಥೆಯೋ'' ಎನ್ನುವ ರಾಜಕುಮಾರ್‌ ಕೈಲಿ. ವಾಹ್‌!.. ಅದೆಂಥ ಗಹನವಾದ ದುಃಖ! 
ಪ್ರಲಾಪಕ್ಕೊಂದು ವರ್ಚಸ್ಸು ನೀಡುವ ಪಿಯಾನೋ, ದಿವ್ಯಲೋಕದ ರೆಕ್ಕೆ ಪಡೆದ ಪಿಯಾನೋ, ಬೆರಳಿಟ್ಟರೆ 
0ಗೆನ್ನುವ ಪಿಯಾನೋ, ನನ್ನ ಹನ್ನೆರಡು ಚದರಡಿ ಸಂಸಾರಕ್ಕೆ ಬರುವುದೆಂತು? 
““ಅಫಘಾನಿಸ್ತಾನದ ಹರಾಜು ಬೀದಿಗಳಲ್ಲಿ ಅದನ್ನು ಕವಡೆ ಬೆಲೆಗೆ ಕೊಂಡೆ'' ಎನ್ನುವ ಶೇಖರು, 
ಟೆಗಳ ಬೆನ್ನಿಗೆ ಅದನ್ನು ಕಟ್ಟಿ ಕಾಬೂಲ್‌ನ ದಾರಿಗಳಲ್ಲಿ ಹೊತ್ತೊಯ್ದರೆ? ಖರ್ಜೂರದ ನೆರಳಲ್ಲಿ ಅದರ 
ಉಸುಕು ರುಡಿಸಿದರೆ? ಪಟಪಟನೆ ರೆಕ್ಕೆ ಬಡಿಯುತ್ತ, ಅದರ ಮೇಲೆ ಕೂತು ಚಿಂವ್‌ ಚಿಂವ್‌ ಎಂದು 
ಶಿರ್ರಾಡಿದ ಬಣ್ಣಬಣ್ಣದ ಗುಬ್ಬಚ್ಚಿಗಳು ಕಾಲಿಟ್ಟಾಗೆಲ್ಲ ಪಿಯಾನೋ ಬಾಯ್ದಿಟ್ಟಿತೆ? ತನ್ನದೇ ಉಲಿಯಲ್ಲಿ 
ಗಳಾಡಿತೆ? 
ನಾಲ್ಕು ಕಾಲಿನ ಈ ಪ್ರಾಣಿ ಒಂದೊಂದೇ ಕಾಲಿಟ್ಟು ನಡೆದುಬಂತೆ? ರಥಬೀದಿಯಲ್ಲಿ, ಬಸ್‌ಸ್ಟಾ 5೦ಡಿನಲ್ಲಿ, 
ಸಂತೆಕಟ್ಟೆಯಲ್ಲಿ ಯಾರೂ ಇದನ್ನು ಚುಡಾಯಿಸಲಿಲ್ಲವೆ? ಅಥವಾ ಯುಗಗಳಿಂದ ಟಾರ್ಪಾಲಿನ್‌ ಶೀಟ್‌ 
ಇದ್ದು ಗಪ್‌ಚುಪ್‌ ಉಪ್ಪಿನಮೂಟೆಯಂತೆ ಕೂತಿದ್ದು, ಈಗ ಫಕ್ಕನೆ ಈ ಬಣ್ಣದ ಬೇಲೆಯಲ್ಲಿ 
ಸ್ರತೃಕ್ಷವಾಯಿತೆ? 
ನೀರು ಏರುತ್ತಲೇ ಇದೆ ಬಣ್ಣದಲ್ಲಿ. ತೀರ ಸಣ್ಣದಾಗುತ್ತ, ಕ್ಷಿತಿಜ ಸರಿಯುತ್ತಿದೆ ದೂರ. ವೇಷ ಮುಗಿಸಿ 
ಹೊರಟಿವೆ ಮೋಡ. ಕಡ ತಂದ ಸ್ವಪ್ನದಂತೆ ನುಡಿಸುತ್ತಿದ್ದಾನೆ ಎರಡು ಒದ್ದೆ ಕಾಲಿನ ಒಂಟಿ ಮನುಷ್ಯ, 
ನುಯದಿಂದ ಬೇರ್ಪಡಿಸುತ್ತ ಎಲ್ಲವನ್ನು. 
| ಸಮುದ್ರವೇ ಈ ಪಿಯಾನೋ ನನ್ನದು. ಈ ಬಸ್‌ಸ್ಟ್ರಾಂಡು ನನ್ನದು. ಈ ಮದ್ದಿನ ಶೀಷೆ, ಈ ಕುಲಾವಿ, 
॥ ಹೊಸ್ತಿಲು ನನ್ನದು. ಈ ಹಾಡು ನನ್ನದು. ಈ ಉಪಗ್ರಹದ ಪ್ರತಿಯೊಂದು ಮೋರೆ ನನ್ನದು. 
ಭಯಬೇಡ, ಕಾಪಾಡುತ್ತೇನೆ ನಿನ್ನ. 
| ಜಯಂತ ಕಾಯ್ಕಿಣಿ 
jayantkaikini ಈ 1511.೧೮! 


ರೌಲಿತ್ರಿಯನ್ನು. ಒದ್ದೋಡಿಸಿ ಅದರ ಸ್ಥಳ ಆಕ್ರಮಿಸಿದ ಬೆಳಗಿನ ರುಾವದಲ್ಲಿ 
ಸೂರ್ಯನಿನ್ನೂ ಕಾಣಿಸಿಕೊಂಡಿರಲಿಲ್ಲ. ಸಬರ್ಬ್‌ ಪೊಲೀಸ್‌ ಠಾಣೆಯಬಾಗಿಲಲ್ಲಿ 
ಪೇದೆ ವೆಂಕಟರಮಣಪ್ಪ ಕಾಣಿಸಿಕೊಂಡಿದ. 

ರೈಟರ್‌ಸಿಂಗಣ್ಣ ತೂಕಡಿಸುತ್ತಿದ್ದವ ನು ) ವೆಂಕಟರಮಣಪುನ ಗಟ್ಟಿದ್ದನಿಯಿಂದ ಬೆಚ್ಚಿದ. 

ಸ ಅನ್ನನ ನನ್ನ ನಿದ್ದೆ ಕೆಡಿಸೋನು?'' , ಕಣ್ಣಿನ್ನೂ ಬಿಡದೇ ಗುಡುಗಿದ. 
""ಸಿಂಗಣ್ಣೋ...' : ಹೆಗಲು “ಹಡಿದು ಅಲುಗಾಡಿಸಿದ ಪೇಡ ವೆಂಕಟರಮಣಪ್ಪ. 
ಈಗ ಎಚ್ಚರವಾಯಿತು ಸಿಂಗಣ್ಣವಿಗೆ. 

“ಏನಲೇ ಒತ್ತಾರೆ ಒತ್ತಾರೆ ಬಂದ್ದುಟ್ಟಿದ್ದೀ? ಈ ಟೇಷನ್‌ಗೇ ಬಂದ್ದುಟ್ಟಾ?'', ಕೇಳಿದ 
ಸಿಂಗಣ್ಣ. ಸ 
""ಇಲ್ಲ ಕಣಣ್ಣೋ, ಬೆಳಿಗ್ಗೆ ಬೆಳಿಗ್ಗೇನೇ ಹೆಣ ಕಣ್ಣಿಗೆ ಬಿತ್ತು. ಅದಕ್ಕೆ ಬಂದೆ. ಸಿಂಗಣ್ಣನ 
ನಿದ್ದೆ ಹಾರಿಹೋಗಿತ್ತು.'' 

"ಎಲ್ಲೋ ಮಾರಾಯಾ?'' ವಿವರ ಕೇಳಿದ ಸಿಂಗಣ್ಣ. 

ಸಿಟಿ ಪೊಲೀಸ್‌ ಠಾಣೆಯ ಪೇದೆ ವೆಂಕಟರಮಣಪ್ಪ ನಗರದಿಂದ 
ಹೊರಹೋಗಿದ್ದವನು ಬಸ್‌ನಲ್ಲಿ ಹಿಂದಿರುಗುತ್ತಿದ್ದ. ಸರ್ಕಾರಿ ಬಸ್ತು ಕೆಟ್ಟಿತ್ತು 
ನಡುರಸ್ತೆಯಲ್ಲಿ. ಬಸ್ತು ರಿಪೇರಿಯಾಗಲು ಒಂದು ಗಂಟಿಯಾದರೂ ಬೇಕು ಎಂದು 


ಯತಿರಾಜ್‌ ವೀರಾಂಬುಧಿ 


ವೆಂಕಟರಮಣಪ್ಪ ಸ್ವಲ್ಪದೂರ ನಡೆದಿದ್ದ. ಅವನು ಹೋದ ದಾರಿಯಲ್ಲಿ ಬೇರೆ ಯಾರೂ 
ಬರಲಿಲ್ಲ. ಒಂದಷ್ಟು ದೂರ ಮರಗಳ ಗುಂಪಿತ್ತು. ಅದರಾಚೆಗೆ ಕಂಡಿತ್ತು 
ವಿಕೃತಾಕೃತಿಯೊಂದು. 

ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದ ಮನುಷ್ಯಾಕಾರ! 

""ಗಂಡ್ಲೋ? ಹೆಂಗ್ಲೋ?'', ಕೇಳಿದ ಸಿಂಗಣ್ಣ. 

""ಗಂಡ್ಲೇ ಅನ್ನುತ್ತೆ''. 

ಜೀಪು ಸಿದ್ಧವಾಗಿ ಸಬ್‌ಇನ್ಸ್‌ಪೆಕ್ಟರ್‌ ಅನಿಲ್‌, ಪೇದೆ, ಛಾಯಾಗ್ರಾಹಕ, ವೈದ್ಯರನ್ನು 
ಹೊತ್ತುಕೊಂಡು ಹೊರಟಿತು. 

ನಗರದ ಸರಹದ್ದು. ಹೆಚ್ಚು ಜನಸಂಚಾರವಿರಲಿಲ್ಲ. 

ಅಲ್ಲಲ್ಲೇ ಕುರಿಗಳ ಗುಂಪು. ಅನತಿದೂರದಲ್ಲಿ ಒಂದು ರಸ್ತೆ. 

ಸಬ್‌ಇನ್ಸ್‌ಪೆಕ್ಟರ್‌ ಅನಿಲ್‌ ಸ್ಥಳವನ್ನೊಮ್ಮೆ ಪರಿವೀಕ್ಷಿಸಿದ. ನಂತರ ಹೆಣವನ್ನೇ 
ದಿಟ್ಟಿಸಿದ. 

ಕೈಕಾಲುಗಳನ್ನೆತ್ತಿದ್ದ ಗಂಡಸಿನ ಹೆಣ. ಮೈಮೇಲೆ ಬಟ್ಟೆ ಇದ್ದಂತಿರಲಿಲ್ಲ. ಕೊಲೆಯೇ? 

' ಆತ್ಮಹತ್ಯೆಯೇ? ಅನಿಲ್‌ ಹಾಗೇ ಹೆಣವನ್ನು ನಿರುಕಿಸಿ ನೋಡಿದ. ಯಾವುದೇ ರೀತಿಯ 
' ಕುರುಹುಗಳೂ ಕಾಣಿಸರಲಿಲ್ಲ. 


ಸಾವಿನ ಸಮಯವನ್ನು ಹಿಂದಿನ ದಿನ 


ಮಧ್ಯಾಹ್ನವೆಂದು ವೈದ್ಯ ಹೇಳಿದ. ಚಿತ್ರಗಳನ್ನು 


ತೆಗೆದು, ದೇಹವನ್ನು ವ್ಯಾನಿಗೆ ಸಾಗಿಸುವಾಗ, 
ಹೆಣವನ್ನೇ ನೋಡುತ್ತಿದ್ದ ಅನಿಲ್‌ಗೆ ಕುತೂಹಲ, 
ಏನಾದರೂ ಸಾಕ್ಷ್ಯಾಧಾರಗಳು ಸಿಗಬಹುದೇನೋ 
ಎಂದು. ಅಲ್ಲೆಲ್ಲಾ ಹುಡುಕಾಡಿದ. ಪ್ರತಿದಿಕ್ಕಿನಲ್ಲೂ 
ಹೋದ. ಸುಮಾರು ನಾಲ್ಕು ಫರ್ಲಾಂಗ್‌ ದೂರ 
ದಲ್ಲಿ ಒಂದು ಕಡೆ ಒಂದಿಷ್ಟು ಬೂದಿ ಬಿದ್ದಿತ್ತು. 
ಇದಕ್ಕೂ ಸುಟ್ಟ ಹೆಣಕ್ಕೂ ಏನಾದರೂ 
ಸಂಬಂಧವಿದೆಯೇ? ಅಲ್ಲಿಯೇ ಬಿದ್ದಿದ್ದ 


ಕಡ್ಡಿಯೊಂದರ ಸಹಾಯದಿಂದ ಬೂದಿಯನ್ನು 


ಕೆದಕಿದ. ಅವನ ಕಂಗಳು ಕಿರಿದಾದವು. ಬೂದಿಯ 

ಅಡಿಯಲ್ಲಿ ಅರೆಬರೆ ಸುಟ್ಟಿದ್ದ ಒಂದಿಂಚು 

ಚದರದ ಬಟ್ಟೆಯ ಚೂರು ಸಿಕ್ಕಿತ್ತು! 
ವಿಚಿತ್ರವಾದ ಹಸಿರು, ಕಂದು ಬಣ್ಣದ ಬಟ್ಟಿ 


ಸೂರ್ಯನ "ಬೆಳಕಿಗೆ ಹೊಳೆದಿತ್ತು. ಅದನ್ನು 


ಜೋಪಾನವಾಗಿ ಇಟ್ಟುಕೊಂಡು ವಾಪಸು ಬಂದ. 
ಬೈಕನ್ನು ಸೇಷನ್‌ ಮುಂದೆ ಪಾರ್ಕ್‌ ಮಾಡಿ 
ಒಳಬಂದು ""ತಮ್ಮಯ್ಯಾ ಡಾಕ್ಟರು ರಿಪೋರ್ತು 
ಕಳಿಸಿದ್ರಾ?'', ಕೇಳಿದ. ದಫೇದಾರ ತಮ್ಮಯ್ಯ 
“ಇನ್ನೂ ಇಲ್ಲ ಸರ್‌'' ಎಂದ. 

ಅನಿಲ್‌ ಆಲೋಚಿಸತೊಡಗಿದ. 

ಗಂಡಸಿನ ಹೆಣ. ಈ ಏರಿಯಾದಲ್ಲಿ ಸುಟ್ಟಿ 
ದ್ದಾರೆ. ಆತ್ಮಹತ್ಯೆ ಇರಲಾರದು. ಮಲಗಿರುವ 
ಭಂಗಿಯಲ್ಲಿ ಸುಡಲ್ಪಟ್ಟಿದೆ ದೇಹ; ಬೇರೆ 
ಯಾರೋ ಸುಟ್ಟಿದ್ದಾರೆ. ಕೈಕಾಲುಗಳು ಮೇಲೆದ್ದಿರು 
ವುದನ್ನು ನೋಡಿದರೆ ಎದ್ದೇಳಲು ಯತ್ನಿಸಿರ 
ಬಹುದೇ9 ತಲೆ ಗೊಂದಲಗಳ ಗೂಡಾಯಿತು. 

ಡಾಕ್ಷರು ಬರುವವರೆಗೂ ನಾಲ್ಕೈದು 
ಲೋಟ ಕಾಫಿ ಗಂಟಲೊಳಗೆ ಇಳಿಸಿದ್ದ. ತುಂಬಾ 
ದಿನಗಳ ನಂತರ ಒಂದು ಸಾವಿನ ಘಟನೆ! 

“ತಲೆ. ಮೇಲೆ ಪೆಟ್ಟು ಹಾಕಿ...'' 
ಎಂದಾರಂಭಿಸಿದ ಡಾಕ್ಟರ್‌... 

ತನ್ನ ಥಿಯರಿ ಕರೆಕ್ಟ್‌ ಎಂದುಕೊಳ್ಳದಿರದಾದ 


“ಯಾವನಾ ಮೇ, 2001 


ಅನಿಲ್‌. ಮತ್ತೊಮ್ಮೆ ಹೆಣಸಿಕ್ಕಿದ ಸ್ವಳಕ್ಕೆ ಹೋ 
ತಲೆಯಲ್ಲಿ ಡಾಕ್ಟರ್‌ ನೀಡಿದ ವರದಿ ಹೊರ 
ಸುಮಾರು ಮೂವತ್ತೈದರ ಯುವಕ. ತ 
ಪೆಟ್ಟು ಬಿದ್ದ ನಂತರ ಸುಟ್ಟಿರುವ ಸಾಧ್ಯತೆಗ 
ಸಾಯುವ ಮುಂಚೆ ಸ್ವಲ್ಪ ಹೋರಾಟದ ಯ 
ಇದೆ ಎಂದಿದ್ದರು ಡಾಕ್ಟರು... 
ಬೈಕ್‌ ನಿಲ್ಲಿಸಿ ಹೆಣ ಬಿದ್ದಿದ್ದ ಜಾ 
ತಲುಪಿದ. ಈ ಸಲ ಮತ್ತಷ್ಟು ಪರೀಕ್ಷಾ 
ಯೊಂದಿಗೆ ಅಲ್ಲೆಲ್ಲಾ ಹುಡುಕಾಡಿದ. ಸು 
ದೂರ ಹೋದಾಗ ಕಾಣಿಸಿತ್ತು ಕಪ್ಪನೆ 
ಕಟ್ಟಿನಂತಹ ಬಟ್ಟೆಯ ಚೂರು. ಆಸಕ್ತಿಯಿಂ॥ 
ಕೈಗೆತ್ತಿಕೊಂಡು ಪರೀಕ್ಷಿಸಿದ. 
ನಗರದ ಹೆಸರಿನ ಕಡೆಯ ಭಾಗ, 
ಎಂದು . ಎರಡನೇ ಸಾಲಿನಲ್ಲಿದ್ದವು. .ಮೇ 
ಇಂಗ್ಲಿಷಿನ LL ಎಂಬ ಅಕ್ಷರಗಳೂ ಇದ್ದವು. . 
ಓಹೋ! ಇದು ಷರಟಿನ ಕಾಲರ್‌ನ ಕೆಳ 
ಒಳಭಾಗದಲ್ಲಿ ಹೊಲಿಯಲ್ಪಡುವ ದರ್ಜಿ 
ಸರು ಹಾಗೂ ವಿಳಾಸ! ಇದು ಈ ಕೇ 
ಸಂಬಂಧಿಸಿದ್ದೇ? ಹೊಂಗೆಯ ಮರದ ನೆರಳ 
ನಿಂತು ಕುತ್ತಿಗೆಯ ಹಿಂಭಾಗ ಉಜ್ಜಿಕೊಂಡ. 
ಆಗ ಕಂಡಿತ್ತು ಒಂದು ಚಿಕ್ಕದಾರ! ಅ 
ಬೂದಿಯಲ್ಲಿ ಸಿಕ್ಕ ಒಂದಿಂಚು ಚದರದ ಬಟ್ಟಿ 
ದಾರ! ಯಾರಿಗೂ ತಿಳಿಯದೇ ಹೀಗೆ ಯಾಃ 
ನ್ನಾದರೂ ಸುಡಲು ಇಲ್ಲಿ ಸಾಧ್ಯವೇ? ಎಂ 
ಲೋಚಿಸುತ್ತಾ ಸುತ್ತಲೂ ನೋಡಿದ. ಅ 
ನಿಂತಿದ್ದ ಸ್ಥಳದಿಂದ ಸುಮಾರು ಮೂರ 
ಫರ್ಲಾಂಗ್‌ಗಳ ಆಚೆ ಕುರಿಮಂದೆ ಕಾಣಿಸಿತ್ತು. ' 
ಅತ್ತಕಡೆ ನಡೆದುಹೋದ. ಕುರಿಮಂಡ 
ಯಿದ್ದ ಮೇಲೆ ಕುರಿ ಕಾಯುವಾತನೂ ಇರಬೇಕೆ 
ಎಂದುಕೊಳ್ಳುತ್ತಾ ಕುರಿಗಳಿದ್ದೆಡೆಗೆ ಹೋದಾ 
ಅಲ್ಲಿ ಯಾರೂ ಇರಲಿಲ್ಲ. ""ಅರೆ! ಇದೇನು" 
ಯಾರೂ ಇಲ್ಲವಲ್ಲಾ?'' ಎಂದು 
ಯಾಗಿಯೇ ಉದ್ಗರಿಸುತ್ತಾ ಅಲ್ಲಿ ಓಡುತ್ತಿದ್ದ 
ಮುದ್ದಾದ ಕುರಿಮರಿಯನ್ನು ಕೈಗೆತ್ತಿಕೊಂಡ. 


FN 


"ಅಯ್ಯಯ್ಯೋ, ಪೊಲೀಸ್‌ ಇನ್ಸ್‌ಪೆಕ್ಟರೇ 
[ನ ಮಾಡ್ತಿದಾರೆ!'' ಎಂದಿತ್ತು ಕೀರಲು 
'ನಿಯೊಂದು. 
ಬೆಚ್ಚಿ ಮರಿಯನ್ನು ಕೆಳಗೆ ಬಿಟ್ಟ. 
ಚೂಟಿಯಾದ ಆ ಹುಡುಗ ಅನಿಲ್‌ ಕಣ್ಣಿಗೆ ಬಿದ್ದ. 
ಖಾಕಿ ಸಮವಸ್ತದ ಪೊಲೀಸರನ್ನು ನೋಡಿ 
ರೆ ದೊಡ್ಡವರೇ ಸ್ವಲ್ಪ ಹೆದರುತ್ತಾರೆ. ಈ 
ಕುಡುಗನಿಗೆ ಭಯವೇ ಇಲ್ಲವಲ್ಲಾ! 
' “ಐನ್ನರೀ, ನಿನ್ನ ಹೆಸರು?'' 
“ಬೀರ ಸಾರ್‌!'' 
"'ಏನ್ಮಾಡ್ತಿದ್ದೀ ಬೀರಾ?'' 
"“ನಿಮ್ಮತ್ರ ಮಾತಾಡ್ತಿದೀನಿ'' ಎಂದು ತುಂಟ 
ನಕ್ಕ ಬೀರ. 
"ಕ್ಲಿ ನೀನು ತುಂಬಾ ಜಾಣ, ಏನೋ 
ದೀ?'' ಎಂದ. 
| “ಐದನೇ ಕ್ಲಾಸು.'' 
"“ಈಗ ಕ್ಲಾಸಿಗೆ ಹೋಗಲ್ವಾ?'' 
""ಉಹೂಂ.'' 
“ಯಾಕೆ? ಓದೋಕ್ಕೆ ಇಷ್ಟ ಇಲ್ವಾ?'' 
“ಇಷ್ಟ. ಆದ್ರೆ ಈಗ ಸ್ಕೂಲಿಗೆ ನನ್ನನ್ನ ಸೇರಿ 
ೋಲ್ಬ'' 
| "“ಯಾಕೆ? ಏನಾದ್ರೂ ತಪ್ಪ ಮಾಡಿದ್ಯಾ?'' 
“ಅಲ್ಲ ಸಾರ್‌! ಈಗ ಬೇಸಿಗೆ ರಜಾ ಅಲ್ವಾ?'' 
“ಓಹ್‌!'' ಗಹಗಹಿಸಿ ನಕ್ಕ ಅನಿಲ್‌. ಬೀರನ 
ನನ್ನು ನೇವರಿಸಿ ಕೇಳಿದ, ""ನೀನು ದಿನಾ ಇದೇ 
ಗಕ್ಕೆ ಬರ್ತೀಯಾ?''. 
""ಹೂಂ. ಬೆಳಿಗೆ ಹತ್ಸಂಟೇಗೆ ಬಂದ್ರೆ ಸಂಜೆ 


“ನಿದೆ ಸಾರ್‌ ಇಲ್ಲಿ? ಮೊದ್ಲೇ ತುಂಬಾ 
ಸಿಲು'' 

“ಹೋಗ್ಲಿ, ಏನಾದ್ರೂ ಕೇಳಿಸ್ತಾ?'' 

| “ಲ್ಲಿ ಹಕ್ಕಿ, ಪ್ರಾಣಿ ಏನೂ ಬರಲ್ಲ." 


ಅನಿಲ್‌ ಇಲ್ಲಿ ಮತ್ತೇನೂ ಕೆಲಸವಿಲ್ಲವೆಂಬಂತೆ 
ಹೊರಡುತ್ತಿದ್ದಾಗ, ""ಹ್ಞಾಂ। ಆವತ್ತು ಮಾತ್ರ 
ಏನೋ ವಿಚಿತ್ರ ಶಬ್ದ ಕೇಳಿಸ್ತು'' ಎಂದು ಬೀರ : 
ಹೇಳಿದ್ದು ಕೇಳಿ ಟಕ್ಕನೆ ನಿಂತ. 

ಇದು ಆ ಹತ್ಯೆಗೆ ಸಂಬಂಧಿಸಿರಬಹುದೇ? 

“ಏನು ಶಬ್ದ ಬೀರಾ?'', ಮೃದುವಾಗಿ ಕೇಳಿದ. 

““ಯಾರೋ ಕೂಗಿಕೊಂಡು, ಯಾವುದೋ 
ಪ್ರಾಣಿ ಕೂಗಿದ ಹಾಗೆ'' 

"ಹೇಗಿತ್ತು ಆ ಶಬ್ದ?'', ಆಸೆಯಿಂದ ಕೇಳಿದ. 

""ಯಾವ್ಟೋ ಇಂಗ್ಲಿಷ್‌ ಅಕ್ಷರದ ಹಾಗಿತ್ತು" 
ಎಂದ ಬೀರ. ನಂತರ ಎಷ್ಟು ಯತ್ನಿಸಿದರೂ 
ಅವನಿಗೆ ಬೇರೇನೂ ನೆನಪಿಗೆ ಬರಲಿಲ್ಲ. 

"ಆಗ ನೀನು ಆ ಕಡೆ ಹೋಗಲಿಲ್ವಾ9'', 
ಕೇಳಿದ ಅನಿಲ್‌. ಕ 

“ಉಹೂಂ. ತಾತ ಹೇಳಿದ್ದಾರೆ, ಕುರಿಗಳ್ನ 
ಬಿಟ್ಟು ಹೋಗಬಾರ್ದೂಂತ.'' 

ಇಂಗ್ಲಿಷ್‌ ಅಕ್ಷರ? 

ಇದೆಂಥಾ ವಿಚಿತ್ರ ಕ್ಲೂ? 


#8೫ 


"“ಸಾರ್‌, ಸಿಟಿ ಟೆಲಿಫೋನ್‌ ಡೈರೆಕ್ಟರೀಲಿ 
ಪಿನ್‌ಕೋಡ್‌ 28, ಅಂದ್ರೆ ಜೀವನಪುರದಲ್ಲಿ 
ಸುಮಾರು ನಲವತ್ತು ಟೈಲರ್‌ಗಳಿದ್ದಾರೆ'' ಎಂದ 
ರೈಟರ್‌ ಸಿಂಗಣ್ಣ. 

“ಸರಿ ಮೂರು ಜನ ಕಾನ್ಸ್‌ಟೇಬಲ್‌ಗಳನ್ನ 

ಕಳಿಸು. ಮೊದ್ದು ಆ ಬಟ್ಟೆ ಥರದ್ದು ಅರ್ಧ 

ಮೀಟರ್‌ ಬಟ್ಟೆ ತರಿಸು'', ಅನಿಲ್‌ ಆಣತಿ ಇತ್ತ. 
ಶೋಧ ಆರಂಭವಾಯಿತು. 

ಎಲ್ಲೆಡೆಯೂ ನಿರಾಸೆಯೇ! 

ಬೇಸರದಿಂದ ಠಾಣೆಯಲ್ಲಿ ಕುಳಿತು ಟೀ 
ಹೀರುತ್ತಿದ್ದ. ಪೇದೆಯೊಬ್ಬ ಯಾರ ಮೇಲೋ 
ಕೂಗಾಡುತ್ತಿದ್ದ. 

"ಆ ಪೀಸೀನ ಕರಿ'' ಎಂದ ಅನಿಲ್‌. 


127 


ಆ ಪೇದೆಯ ಹಿಂದೆಯೇ ಬಂದಿದ್ದು ಒಬ್ಬ 
ಪೋಸ್ಟ್‌ಮನ್‌. 

ಅನಿಲ್‌ ಪೇದೆಯನ್ನು ಗದರಿದಾಗ, ಆ 
ಪೇದೆಯ ಮನೆಗೆ ಪತ್ರಗಳು ತಲುಪುತ್ತಿಲ್ಲ, 


ಅದಕ್ಕಾಗಿ ಪೋಸ್ಟ್‌ಮನ್‌ ಜತೆ ಜಗಳ 
ಕಾಯುತ್ತಿದ್ದಾನೆ ಎನ್ನುವ ವಿಷಯ ತಿಳಿದುಬಂತು. 

ಆ ಅಂಚೆ ಇಲಾಖೆಯಾತ, "ಪಿನ್‌ಕೋಡ್‌ 
ಸರಿ ಇಲ್ಲದಿದ್ರೆ ಕಾಗದ ಹೇಗೆ ತಲುಪಿ 
ಸೋದು?' ಎಂದಾಗ, ಅನಿಲ್‌ಗೆ ಮಿಂಚು 
ತಾಕಿದಂತಾಯ್ತು. 

ಪೋಸ್ಟ್‌ಮನ್‌ ಸಹಾಯದಿಂದ ಕಡೆಗೂ 
ಟೈಲರಿಂಗ್‌ ಹಾಲ್‌ ಕಂಡುಹಿಡಿದು ಹೋದಾಗ 
ಆ ಅಂಗಡಿಯ ಮಾಲಿಕ ಮಹೇಂದ್ರ, "ನಮ 
ಸ್ಕಾರ ಸಾರ್‌' ಎಂದ. 

ಇ ನೀಡಿದ ಬಟ್ಟೆ ಚೂರನ್ನು ನೋಡಿ, 
ತನ್ನ ಪುಸ್ತಕಗಳನ್ನು 


ಇನಾವನಾ ಮೇ, 2001 


ಪರಿಶೀಲಿಸಿ ವಿಳಾಸ ಪತ್ತೆ 


ಮಾಡಿದ. ಅಲ್ಲಿಯೇ ಇದ್ದ ಮತ್ತೊಬ್ಬ ಸಹಾಯ 
ದರ್ಜಿ ನಟೇಶ, "ಈ ಷರ್ಟು ನನ್ನ ಕಜಿ:ಃ 
ಸುಧೀರನದು' ಎಂದು ಹೇಳಿದಾಗ ಅವನ: 
ಸುಧೀರನ ಮನೆಗೆ ಕರೆದುಕೊಂಡು ಹೊರಟ ಅನಿಲ 
ಮನಸ್ಸಿನಲ್ಲಿ ಅನುಮಾನದ ಕಿಡಿಗಳು ಭು 
ಲೇಳುತ್ತಿದ್ದವು., ಕೇವಲ ಷರಟಿನ ಚೂರಿನಿಂ: 
ಮನುಷ್ಯ ಸಿಗುವನೇ? ಒಂದು ವೇಳೆ ಅದ 
ಸುಧೀರ ಶವವೇ ಆಗಿದ್ದರೆ ಕೊಲೆ ಮಾಡಿಗ 
ಯಾರು? 
"ಇದೇ ಸಾರ್‌ ಮನೆ'', ನಟೇಶನ ಮಾ 
ನಿಂದ ಎಚ್ಚರಗೊಂಡು ಮನೆಯತ್ತ ನೋಡಿ! 
ಅನಿಲ್‌. ಮಧ್ಯಮವರ್ಗದ ಮನೆ. | 
ಒಳಗಿನಿಂದ ಗಟ್ಟಿದನಿಯ ವಾಕ್ಯಗಳು Wi 
ದವು. "ಇಲ್ಲ ಸ್ವಾಮ್ಯಾರಾ? ನಾನ್ಯಾಕೆ ಸುಳ್ಳೇಳ್ಳಿ 
ನಿಮ್ಮನೆ ಉಪ್ಪು ನಮ್ಮ ತಾತನ ಕಾಲದಿಂ॥ 
ತಿಂದಿದೀವಿ''. ಯಾರೋ ಬೇಡಿದಂತಿತ್ತು. : 
"ಹ್ಞುಂ! ಉಪ್ಪು? ಹಣ ಅನ್ನೋ 
ಈಗಿನ್ಯಾಲದಲ್ಲಿ ಮನುಷ್ಯತ್ವಾನೇ ಇಲ್ಲದಂ 
ಮಾಡ್ತಿಡತ್ತೆ. ಸರಿ ಹೋಗು. ಅವ್ನು ಬರ 
ವಿಚಾರಿಸಿ ಆಮೇಲೆ ಊರಿಗೆ ಬರ್ತೀನಿ'' ಎಂ 
ಮತ್ತೊಂದು ಗಂಡಸಿನ ಸ್ವರ. 
ಅನಿಲ್‌, ನಟೇಶ. ಒಳಹೋಗುತ್ತಿದ್ದ 


ನಿಮ್ಮಪ್ಪ? ನೋಡಿ ತುಂಬಾ ದಿನ ಆಯ್ದು" 
ಎಂದಿದ್ದರು ಅಲ್ಲಿದ್ದ ಅರವತ್ತರ ವಯಸ್ಸ. 

"ಚೆನ್ನಾಗಿದ್ದಾರೆ. ದೊಡ್ಡಪ್ಪ. ನಿ 
ನೋಡೋಕ್ಕೆ ಈ ಭಾನ್ವಾರ ಬರ್ತಾರಂತೆ'' ಎಂ 
ಉತ್ತರಿಸಿ, ""ದೊಡ್ಡಪ್ರ ಇವ್ರು ಸುಧೀರನ 
ಕೇಳೋಕ್ಕೆ ಬಂದಿದ್ದಾರೆ'' ಎಂದ ಅನಿಲ್‌ನ 
ಪರಿಚಯಿಸಿ. 

'"ಏನ್ಸಾರ್‌? ನಮ್ಮ ಸುಧೀರ ನಿಮ್ಮ ಸ್ಪೇಷನ್ನಿನ್ಲ 
ದ್ದಾನಾ?'', "ಆತಂಕವಿತ್ತು ಆ ವಯಸ್ಸನ 'ದ್ವನಿಯ 


44 ಯಾಕೆ? 


ನಿಮ್ಹುಡುಗ  ಯಾವಾಗ್ದೂ 
ಹೋಗ್ತಿರ್ತಾನಾ?'' ಕಿರುನಗೆ ಬೀರಿದ 
ಲ್‌. | "ಛೇ ಛೇ! ಹಾಗಲ್ಲ. ನೀವು 


ದಿರೋದ್ರಿಂದ ಹಾಗೆ ಕೇಕ್ದೆ'' ಎಂದು ಹೇಳಿ, 
ಇತ್ಕೊಳ್ಳಿ'' ಎಂದರು. 

“ನಿಮ್ಮ ಮಗನ್ನ ಕರೀತೀರಾ? ಮಾತಾ 
ಕತ್ತು'', ಅನಿಲ್‌ ಕೇಳಿದಕ್ಕೆ, "ಅವ್ನು ಊರ್ಗೆ 
ೋಗಿದಾನೆ'' ಎಂದರಾತ. 

ಆ . ತಂದೆಗೆ ಮಗ ಎಲ್ಲಿದ್ದಾನೆಂದು 
ಕೊಳ್ಳುವ ಆಸಕ್ತಿ ಇಲ್ಲವೆಂದು ಅನಿಲ್‌ಗೆ 
ಸಿತು. ಯಾವಾಗೆಂದರೆ ಆಗ ಸುಧೀರ 
ನೆಯಿಂದ ಹೊರಟುಬಿಡುತ್ತಿದ್ದ. 

“ಬಿಳಿದ ಹುಡುಗ... ಯಾವ ಕೆಟ್ಟ ಚಟವೂ 
* ಆ ಹಾಳು ಸಿನಿಮಾ ಬಿಟ್ರೆ'' ಎಂದರು. 
8 ಮಾತಿಗೆ ಪುಷ್ತಿ ಎಂಬಂತೆ ಸಿನಿಮಾ 
ನೊಬ್ಬನ ಅನುಕರಣೆ ಮಾಡಿದ್ದ ಸುಧೀರನ 
ಡ ಫೋಟೋ ಹಾಲ್‌ನ ಗೋಡೆ 
೦ಕರಿಸಿತ್ತು. 
ಅಂದ್ರೆ ಸಿನಿಮಾ ನೋಡೋದಾ?'' 


ನು ಅನಿಲ್‌ ಕೇಳಿದಾಗ, "ಉಹೂಂ... 
)ಿ. ಹೊಂ...” ಎಂದು ಮೊದಲು ತಲೆ 


| ಅಶಾ, ನಂತರ ಉದ್ದುದ್ದ ಆಡಿಸಿ 
ಹೆಚ್ಚಿಸಿದರು. 


ಂದ್ದೇಲೆ ಸ್ಟೇಷನ್‌ಗೆ ಕಳಿಸಿ'' ಎಂದು 
“ಒಮ್ಮೆ ನಿಮ್ಮ ಮಗನ ರೂಂ 
ಬೀದಾ?'' ಎಂದ. 

"ನೆ ೋಡಿ'' ಎಂದರು ಸುಧೀರನ ತಂದೆ. 
ರೂಮಿನ ತುಂಬಾ ಸುಧೀರನ ದೊಡ್ಡ ಸೈಜಿನ 
ತೋಗಳು, ಸಿನಿಮಾ ನಟರಂತೆ, ಸಿನಿಮಾ 
ರೊಂದಿಗೆ. ಅಲ್ಲಿದ್ದ ಟೇಬಲ್‌ನ ಡ್ರಾದಲ್ಲಿ 
ಾಗಳ ಪ್ರಕಟಣೆಗಳು. ವಿಶೇಷವೆಂದರೆ 
ಪ್ರಕಟಣೆಗಳಲ್ಲಿ ನಿರ್ಮಾಪಕನೇ 

ದು. 


ರಟವನು 


ಮತ್ತೆ ಸುಧೀರನ ತಂದೆಯನ್ನು 


"ನಾನು ನಿಮ್ಮ ಮಗನ ಖಾಸಾ ಸ್ನೇಹಿತರನ್ನು 


ಭೇಟಿಯಾಗಬೇಕು' '. ಎಂದು ಕೇಳಿದವನು. 
"ಸಾಧ್ಯವಾದರೆ ಇವತ್ತೇ'' ಎಂದ. 
“'ಸುಧೀರನಿಗೆ ತುಂಬಾ ಜನ 


ಗೆಳೆಯರಿದ್ದಾರೆ. ಆದ್ರೆ ಚಂದ್ರ ಮಾತ್ರ ದಿನಾ 
ಬಂದು ಸುಧೀರ ಬಂದ್ನಾ ಅಂತ ಕೇಳ್ತಿರ್ತಾನೆ'' 
ಎನ್ನುತ್ತಿದ್ದಂತೆ ಅಲ್ಲಿಗೆ, "'ಸುಧೀ'' ಎನ್ನುತ್ತಾ ಒಳ 
ಬಂದ ಯುವಕನೊಬ್ಬ. ನಟೇಶನನ್ನು ನೋಡಿ 
ಅವನು ತುಟಿಸೊಟ್ಟ ಮಾಡಿದ್ದು ಅನಿಲ್‌ ಕಣ್ಣಿಗೆ 
ಬಿತ್ತು. 

"ಇದೋ... ಇವನೇ ಚಂದ್ರ” ಎಂದು 
ಹೇಳಿ, ""ಇವ್ರು ನಿನ್ನ ನೋಡ್ಬೇಕಂತೆ'' ಎಂದಾಗ 
"*ನನ್ನನ್ನಾ?'' ಎಂದ ಸಾಧಾರಣ ಮೈಕಟ್ಟಿನ, 
ಸಾಮಾನ್ಯ ಮುಖದ ಚಂದ್ರ. ನೂರಾರು ಜನರ 
ನಡುವೆ ಕಳೆದುಹೋಗುವ ವ್ಯಕ್ತಿತ್ವ. ಸಿನಿಮಾ 
ತೆಗೆಯೋ "ರಾಜೇಶ್ವರಿ ಸ್ತುಡಿಯೋ'ದಲ್ಲಿ 
ಲೈಟ್‌ಬಾಯ್‌ ಆಗಿದ್ದ ಚಂದ್ರ, ಅನಿಲ್‌ನ 
ಪ್ರಶ್ನೆಗಳಿಗೆ ಮಾಮೂಲಾಗಿಯೇ ಉತ್ತರಿಸಿದ. 

"20ನೇ ತಾರೀಕು ಎಲ್ಲಿದ್ರಿ?'' ಎಂದ 
ಅನಿಲ್‌. ಅದು ಹೆಣ ಸಿಕ್ಕಿದ ಹಿಂದಿನ ದಿನ. 

""ಗೊಲ್ಲಳ್ಳೀಲಿ.... ನಮ್ಮೂರು ಗೊಲ್ಲಳ್ಳೀಲಿ 
ಜಾತ್ರೆಗೆ ಹೋಗಿದ್ದೆ.'' ಎಂದ. ಅವನನ್ನು 
ಮರುದಿನ ಸ್ಟೇಷನ್‌ಗೆ ಬರಹೇಳಿದ ಅನಿಲ್‌. 
ಅವನು ಹೋದಮೇಲೆ ನಟೇಶ, ಸುಧೀರ, 
ಚಂದ್ರ ಸಹಪಾಠಿಗಳೆಂದು ತಿಳಿಯಿತು. 

""ಬಲೇ ಶೋಕಿ ಮಾಡ್ತಿದ್ದ. ತಂದೆ, ತಾಯಿಗೆ 
ತಿಳಿಯದ ಹಾಗೆ ಕಳ್ಳನ ಮಾಡ್ತಿದ್ದ. 'ನಮ್ತಂದೆ 
ಕೊಟ್ರು ಅಂತಿದ್ದ. ಆದ್ರೆ ಸಾವ್ಕಾರ್ರೇನಲ್ಲ ಅವು..'' 

ಅನಿಲ್‌ಗೆ ಈಗ ಹೊಸ ಯೋಚನೆ 
ಉಂಟಾಯಿತು. ಸುಧೀರ, ಸುಟ್ಟು ಹೋಗುವವ 
ರೆಗೂ ಸುಮ್ಮನಿರಬೇಕಾದರೆ ಯಾರೋ ತಿಳಿದ 
ವರೇ ಬೆಂಕಿ ಹಚ್ಚಿರಬೇಕು. 

ಕಾರಣ ಏನಿರಬಹುದು? ಹಣದಾಸೆ? 

ನಟೇಶನ ಮಾತು ಆ ವಿಷಯದತ್ತಲೇ 


129 


ಬೊಟ್ಟು ಮಾಡುತ್ತಿದೆ. ಚಂದ್ರ ಸಿನಿಮಾ 
ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾನೆ. ಸುಧೀರನಿಗೆ 
ಸಿನಿಮಾ ಹುಚ್ಚು. ಚೆಂದ್ರನೇ ಯಾಕೆ ಸುಧೀರ 
ನನ್ನು ಕೊಲೆ ಡರ 

"ಯಾಕೆ ಮಾಡುತ್ತಾನೆ? ದುಡ್ಡಿಗಾಗಿ? ಹೊಟ್ಟಿ 
ಯುರಿಯಿಂದ? 

ಕಾರಣ ಯಾವುದಾದರೂ ಇರಬಹುದು. 

ಪ್‌ ಕೇಸಿನಲ್ಲಿ ಚಂದ್ರನೆ ನೀ ಪ್ರಥಮ ಅನು 
ಮಾನಿತನಾಗುತ್ತಾನೆ. ಅವಕಾಶ ಹಾಗೂ ಕಾರಣ- 
ಎರಡೂ ಅವನಿಗೆ ಇವೆ. 

ದಿನಾ ಬಂದು ವಿಚಾರಿಸುತ್ತಿದ್ದಾನೆ ಎಂದಿ 
ದ್ದರು ಸುಧೀರನ ತಂದೆ. ಯಾಕೆ? 

ನಟೇಶನನ್ನು ಟೈಲರ್‌ ಅಂಗಡಿಯಲ್ಲಿ ಬಿಟ್ಟು 
ಬಸ್‌ಸ್ಟಾಂಡ್‌ ಕಡೆ ಬಂದ ಅನಿಲ್‌, ಅಯಾಚಿತ 
ವಾಗಿ ಬಸ್‌ಸ್ಟಾಪ್‌ನತ್ತ ನೋಡಿದ. ಅಲ್ಲಿ ನಿಂತಿದ್ದ 
ಹಳ್ಳಿ ಯುವಕ. ಅವನ ಕಣ್ಣಿಗೆ ಬಿದ್ದ. 

ಅರೆ! ಈ ಯುವಕ ಸುಧೀರನ ಮನೆಗೆ 
ಬಂದಿದ್ದವನಲ್ಲವೇ? ಗಾಡಿ ನಿಲ್ಲಿಸಿ “"ಇಲ್ಲಿ ಬಾ'' 
ಎಂದು ಸನ್ನೆ ಮಾಡಿದ. ಆ ಯುವಕ ಓಡಿ ಬಂದ. 

""ಏನು ನಿನ್ನ ಹೆಸರು?'' 

"ಕಿಟ್ಟ ಸಾರ್‌''. 

"ಇವತ್ತು ನೀನು 
ಅಲ್ವಾ?'' 

"ಹೌದು ಸಾರ್‌. ಅವರ ತೋಟಾನ ನಾನೇ 
ನೋಡ್ಕೊಳಾದು'' ಎಂದ ಕಿಟ್ಟ. 

""ನಿನ್ನನ್ನ ಒಂದು ವಿಷಯ ಕೇಳ್ತೀನಿ. ನಿಜ 
ಹೇಕ್ಬೇಕು'' ಎಂದ ಅನಿಲ್‌ ಗಂಭೀರವಾಗಿ. 

ಕಿಟ್ಟ ಗಾಬರಿಯಾದ. ""ನಂದೇನೂ ತಪ್ಪಿಲ್ಲ 
ಸಾರ್‌. ನಾನು ಗೊಲ್ಲಳ್ಳಿ ಜಾತ್ರೆಗೆ ಓಗ್ಗುಟ್ಟದ್ದೆ. 
ನನ್ನೆಂಡ್ರಿಗೆ ಗೊತ್ತಾಗ್ಲಿಲ್ಲ. ತಪ್ಪು ಮಾಡ್ಬುಟ್ಟವ್ಳ'' 
ಎಂದ ಚಿಂತಿತ ಸ್ವರದಲ್ಲಿ. 

""ನಂಜೊತೆ ನಡಿ'' ಎಂದು ಬೈಕ್‌ ಸ್ಟಾರ್ಟ್‌ 
ಮಾಡಿದ. ಕಿಟ್ಟ ನಡುಗುತ್ತಾ ಬೈಕ್‌ ಇಡ 

"ಈಗ. ಸರಿಯಾಗಿ ಹೇಳು 


ಇವನ ಮೇ, 2001 


ಸುಧೀರ್‌ ಮನೆಗೆ ಬಂದಿದ್ದೆ 


ಏನಾ 


ಯ್ತೂಂತ'', ಠಾಣೆ ತಲುಪಿ, ತನ್ನ ಸೀಟಿನಲ್ಲಿ ಕೂ: 
ಎದುರಿಗೆ ಕಿಟ್ಟನನ್ನು ಕೂರ ಹೇಳಿ, ಕೇಳಿದ ಅನೀ 
"ಸ ಸುಧೀರಪ್ಲೋರ ತಂದೇವ್ರೇ ಯಾವಾಗ 
ಪಸಲಿನ ದುಡ್ಡು ತಗೊಂಡು ಶೆ ಈಸ 
ನಮ್ಮ ಪಕ್ಕದೂರ ಪಟೀಲ್ರು ಬತ್ತ ಕೊಂಡ್ಕೊಂ 
ಕಾಸು ಕೊಟ್ರು. ನಾನು ಜಾತ್ರೆ ಮುಗಿಸಿಬಂ 
ಊರ್ಲೋಗಿ  ಹೂಟ್ಟುಡಾಣಾಂತ ಮಡ 
ನನ್ನೆಂಡ್ರು ಸುದೀರಪ್ಪೋರಿಗೆ ಕೊಟ್ಟುಟ್ಟವ್ಳ'' .. 
""ಅದ್ರಲ್ಲೇನ್ತ ನಪ”, ಕೇಳಿದ ಅನಿಲ್‌. 


“ದೊಡ್ಡ "ಸ್ವಾಮ್ಯೇರು ಬೇರೇಃ 
AS ಏಳಿಲ್ಲ. ಇವ್ಳಿಗೆ ತಿಳೀಲಿ 
ಕೊಟ್ಟುಟ್ಟು'', ದೂರಿದಂತೆ ಅಂದ. ತ 

""ಎಷ್ಟು ಹಣ?'' 


"ಅರುವತ್ತು ಸಾವ್ರ ಹಿ ಆಳು 
ಗೊಲ್ಲಳ್ಳಿ ತೇರಿಲ್ಲೇ ಓಗಿದ್ರೆ.. ” ಎಂದು ತನ 
ಗಟ್ಟಿಯಾಗಿ Rani 

“ಅನಿಲ್‌ನ ಕಿವಿಗಳು 
ಮೆದುಳು ಚುರುಕಾಯಿತು.'' 

“ಯಾವೂರೂಂದೆ?'', ಕೇಳಿದ ಕಾತ 

""ಗೊಲ್ಲಳ್ಳಿ ಸಾರ್‌ ಅಲ್ಲಿ ನಮ್ಮನೆ ಐತೆ ಸಾ 
ಮಾರಮ್ಮಂಗೆ ಪೂಜೆ ಮಾಡ್ದೇ ಇರಾಕಿಲ್ಲ 8 
ಜಾತ್ರೆ ದಿನ'' 

""ನಿಂಗೆ ಚಂದ್ರ ಗೊತ್ತಾ? ಅದೇ ಸುಧಿ' 
ಸ್ನೇಹಿತ?'' 

""ಗೊತ್ತು'' ಎಂದು ಮುಖ ಸಿಂಡರಿಸಿದ' 

“ಯಾಕೆ ಹಾಗೆ ಮುಖ ಮಾಡ್ದೆ? ' 

""ಆಯಪ್ರನ ಸಾವಾಸದಿಂದ್ಲೇ ಸುದಿ 
ಆಳಾಗಿರೋದು'' ಮುಖ ಹುಳ್ಳಗೆ ಮಾಡಿದ 

"ಹೋಗ್ಲಿ ಬಿಡು ಈ ಸಲದ ಜಾತ್ರೆ ವಿ 
ಹೇಳು'' ಎಂದ. 

ಕಿಟ್ಟ ಈಗ ನಿರಾಳವಾಗಿ 
ವೈಶಿಷ್ಟ್ಯಗಳನ್ನು ವಿವರಿಸಿದ. ಅವನು ಹೆ 
ಮೇಲೆ ಅನಿಲ್‌ ಮತ್ತೊಮ್ಮೆ ಹೆಣ ಸಿಕ್ಕಿದ ಜ 
ಬಂದ. | 


ಈ 


ಸ ಮತ್ತೆ ಬಂದ್ರಿ?” ಧ್ವನಿ ಕೇಳಿ 


= A ನಿಂತಿದ್ದ. 

“ಬರಬಾರ್ದಿತ್ತಾ? ನಿನ್ನ ಸ್ವಂತ ಜಾಗಾನಾ 
ು)'', ಅನಿಲ್‌ ಛೇಡಿಸಿದ. 
*"ಅದ್ಯಾಕಪ್ಪ?'' ಕೇಳಿದ ಅನಿಲ್‌. 
“ನಂಗೆ ಆ ಅಕ್ಷರ ಗ್ಯಾಪ್ಶ ಬಂತು. ಇಂಗ್ಲೀಷ್‌ 
ಶಿ..." ಸರಕ್ಕನೆ ತಲೆ ಎತ್ತಿದ ಅನಿಲ್‌ಗೆ ಆ 
ತುಗ ತನ್ನ ಎರಡು ಬೆರಳೆತ್ತಿ ಸನ್ನೆ ಮಾಡಿ 


ಅನಿಲ್‌ ಈಗ ಟೈಲರಿಂಗ್‌ ಹಾಲ್‌ಗೆ ಗಾಡಿ 
ದ. ಅಲ್ಲಿ ನಟೇಶನನ್ನು ಕೆಲವು ಪ್ರಶ್ನೆ ಕೇಳಿ, 
| ಉತ್ತರಗಳಿಂದ ತೃಪ್ತನಾಗಿ ಮನೆ ಸೇರಿದ. 
ಇಲೆಯ ಚಿತ್ರದ ಚೂರುಗಳೆಲ್ಲಾ ಸೇರಿ 
ಕೂರ್ಣರೂಪ ಬಂದಿತ್ತು! 


ಡಕ 


ಕೆಂದ್ರ ಹೇಳಿದ ಸಮಯಕ್ಕೆ ಮುಂಚೆಯೇ 


ಅದನ್ನು ಗಮನಿಸಿದರೂ ಸ್ವಲ್ಪವೂ 
“ಅದೇ, ಗೊಲ್ಲಳ್ಳಿ ತೇರಿಗೆ 


ನ್ನು ತೀಕ್ಷ್ಣವಾಗಿ ನೋಡಿ, “ಏನು ವಿಶೇಷ 
ು "ಗೊಲ್ಲ ಜಾತ್ರೇಲಿ?'' ಎಂದು ಕೇಳಿದ 


ಇನ್ನೇನಿರತ್ತೆ? ಕೋಣ ಬಲಿ ಕೊಟ್ರು'' 


""ಯಾಕ್ಸಾರ್‌? ಅನುಮಾನ ಯಾಕೆ”, 

ಕೇಳಿದ ಚಂದ್ರ. 
ನಗೊಂದು ಕತೆ ಹೇಳ್ತೀನಿ'' 
ಅನಿಲ್‌ ಹಠಾತ್ತನೆ. 

"ಇಬ್ರು ಗೆಳೆಯರಿದ್ದಾರೆ. ತುಂಬಾ ವರ್ಷ 
ಗಳಿಂದ ಪರಿಚಿತರು. ರಾಮು ಸ್ವಲ್ಪ ಲಕ್ಷಣ 
ವಾಗಿದ್ದಾನೆ. ಸಿನಿಮಾ ನಟನಾಗೋ ಆಸೆ. 
ಮತ್ತೊಬ್ಬ ಶ್ಯಾಮೂಗೆ ಸಿನಿಮಾದವರ ಪರಿ 
ಚಯವಿರುತ್ತೆ. ರಾಮೂನ ಸಿನಿಮಾ ಹುಚ್ಚು 
ಶ್ಯಾಮೂಗೆ ಗೊತ್ತು. ಹಣ ತಂದ್ರೆ ಹೀರೋ 
ಮಾಡಿಸ್ತೀನೀಂತ ಶ್ಯಾಮು ರಾಮೂಗೆ ಚಿಕ್ಕ ಆಸೆ 
ತೋರಿಸ್ತಾನೆ...'' 

ಕತೆ ನಿಲ್ಲಿಸಿ ಚಂದ್ರನ ಮುಖ ನೋಡಿದ 
ಅನಿಲ್‌. ಅವನು ಕಲ್ಲಿನಂತೆ ಕೂತಿದ್ದ. ಕಂಗಳು 
ಅನಿಲ್‌ ಮೇಲೇ ಇದ್ದವು. 

ಅನಿಲ್‌ ಮುಂದುವರಿಸಿದ. ""ರಾಮು ಹಣ 
ತಂದ. ಅವನನ್ನು ಊರಾಚೆ ಕರೆದೊಯ್ದ 
ಶ್ಯಾಮು. ಯಾರೂ ಇಲ್ಲದ ನಿರ್ಜನ ಪ್ರದೇಶ. 
ರಾಮುವಿನ ಗಮನವನ್ನು ಬೇರೆಡೆಗೆ ಸೆಳೆದು ಅವನ 
ತಲೆಗೆ ಭಾರೀಪೆಟ್ಟು ಹಾಕಿದ. ಜ್ಞಾನತಪ್ಪಿತು. 
ರಾಮೂನ ಬಟ್ಟೆ ತೆಗೆದು ಅವನ ಮೈಮೇಲೆ 
ಪೆಟ್ರೋಲ್‌ ಸುರಿದು ಬೆಂಕಿ ಹಚ್ಚಿಬಿಟ್ಟ. ಹಠಾತ್ತನೆ 
ಎಚ್ಚರಗೊಂಡ ರಾಮು ಭಯದಿಂದ 'ರವೀ' 
ಅಂತ ಕೂಗಿಕೊಂಡ.'' ಅನಿಲ್‌ ಕತೆ ನಿಲ್ಲಿಸಿ 
ಚಂದ್ರನ ಮುಖ ನೋಡಿದ. 

"ಚೆನ್ನಾಗಿದೆಯಾ ಕತೆ?'' ಎಂದು ಹೇಳುತ್ತಾ 
ಅವನೆದುರಿಗೆ ನಿಂತು, ""ಏಕೆ? ಏನೂ ಹೇಳ್ತಾನೇ 
ಇಲ್ಲ?'' ಎಂದು ಹೇಳಿ, "ಮುಂದಿನ ಕತೆ 
ಕೇಳು'' ಎಂದು ಮುಂದುವರಿಸಿದ. ""ರಾಮು 
ಹೆಣವಾಗಿ ಹೋದ. ಶ್ಯಾಮು ರಾಮುವಿನಿಂದ 
ಅರವತ್ತು ಸಾವಿರ ರೂಪಾಯಿ ತಗೊಂಡುಬಿಟ್ಟ. 
ಧೈರ್ಯವಾಗಿ ರಾಮೂನ ಮನೆಗೆ ಬಂದು 
"ರಾಮೂ ಬಂದ್ಡಾ?' ಅಂತ ವಿಚಾರಿಸ್ತಿದ್ದ. 
ಪೊಲೀಸ್‌ ಶ್ಯಾಮೂನ ಎಲ್ಲಿದ್ದೆ ಅಂತ ಕೇಳಿದಾಗ 


ಎಂದ 


131 


ಗೊಲ್ಲಳ್ಳಿ ಮಾರಮ್ಮನ ಜಾತ್ರೆಗೆ ಹೋಗಿದ್ದೇಂತ 
ಅನ್ದಟ್ಟ'' ಅನಿಲ್‌ ಚಂದ್ರಃ ನತ್ತ ನೋಡಿದ. 

ಚಂದ್ರನ ಮುಖದಲ್ಲೀಗ ಕಳವಳ ಕಂಡಿತ್ತು. 

""ಏನು ವಿಶೇಷ ಗೊಲ್ಲಳ್ಳಿ ಜಾತ್ರೇಲಿ? ಅಂತ 
ಪೊಲೀಸ್‌ ಪ್ರಶ್ನಿಸಿದಾಗ ಕೋಣನ ಬಲಿ ಕೊಟ್ರು 
ಅಂತ ಹೇಳಿ ಸಿಕ್‌ಹಾಕ್ಕೊಂಡ.'' 

ಅನಿಲ್‌ನ ಮಾತು ಮುಗಿಯುತ್ತಿದ್ದಂತೆ ಚಂದ್ರ 
ದಢಕ್ಕನೆದ್ದು ನಿಂತು, ""ಗೊಲ್ಲಳ್ಳೀಲಿ ಕೋಣನ 
ಬಲಿಕೊಟ್ಟು ” ಎಂದು ಹೇಳಿ ಇಂಗೆ ಕಚ್ಚಿಕೊಂಡ. 

""ಯಾಕೆ ಶ್ಯಾಮೂ... ಐ ಮೀನ್‌ ರವಿ 

ಚಂದ್ರಾ... ಕತೆ ಯಾವಾಗ ಸತ್ಯರೂಪ ಪಡ 
ಕೊಂಡ್ತು?'', ಅನಿಲ್‌ ಗದರಿದ. 

ಚಂದ್ರ ಕ್ಷಣಕಾಲ ಯೋಚಿಸಿ, ""ನೀವೇನು 
' ಹೇಳಿದ್ದೀರಿ, ಗೊಲ್ಲಳ್ಳೀಲಿ ಈ ಸಲಾನೂ ಕೋಣನ 
ಬಲಿಕೊಟ್ರು....'' ಎಂದ. "ನೀವೇನೂ ಪ್ರೂವ್‌ 
ಮಾಡಲಾರಿರಿ' ಎನ್ನುವ ಭಾವದೊಂದಿಗೆ. 

ಅನಿಲ್‌ ತನ್ನ ಟೇಬಲ್‌ ಮೇಲಿದ್ದ ಅಂದಿನ 
ವೃತ್ತಪತ್ರಿಕೆ ತೆಗೆದು ಚಂದ್ರನಿಗೆ ನೀಡಿದ. 

ಮೂರನೇ ಪುಟದಲ್ಲಿ ಪ್ರಕಟವಾಗಿತ್ತು 
ಗೊಲ್ಲಳ್ಳಿಯ ಸುದ್ದಿ. 

“ಕೋಣನ ಬಲಿ ತಡೆದ ವಿಶಿಷ್ಟ ರೀತಿ' 

"ಗೊಲ್ಲಳ್ಳಿಯಲ್ಲಿ ಎಂದಿನ ಸಲದಂತೆ ಈ 
ಸಲವೂ ಕೋಣನ ಬಲಿ ಕೊಡುವುದರಲ್ಲಿದ್ದಾಗ 
ಊರಿನ ವಯೋವೃದ್ಧ ಡಾಟ ಸುಂದರಮೂರ್ತಿ 


ಕೋಣ ಕಡಿಯುವವರಿಗೆ ಅಡ್ಡ ಬಂದರು. ತಮ್ಮ 


ಬಲಿ ಮೊದಲಾಗಬೇಕೆಂದರು. ವಾಗ್ದಾದ 
ಮುಗಿಲು ಮುಟ್ಟಿದಾಗ, ಹಳ್ಳಿಯ ಜನ ಮಾರಮ್ಮನ 
ಪ್ರಕೋಪಕ್ಕೆ ಬಲಿಯಾಗದಂತೆ ಕಾಪಾಡಲು 


ಣೆ ಬದ್ಬಿನ್ನ 
ಪ ಆಲ್ಲಲ್ಲ ಜಳ ಸಥ 


ತ 


ಸಿರಿಂಜ್‌ ಸಹಾಯದಿಂದ ಕೋಣನ ಹತ್ತು ಮಿಲೆ 
ರಕ್ತವನ್ನು ಹೊರಗೆಳೆದು ಬಟ್ಟಲೊಂದಕ್ಕೆ ತುಂ' 
ಮಾರಮ್ಮನ ಪಾದಗಳಿಗರ್ಪಿಸಿದರು. ಅಫ 
ಅಲ್ಲದೇ 'ಗೊಲ್ಲಳ್ಳಿಯಲ್ಲಿ ಇನ್ನೊಂದೂ se: | 
ವುದಿಲ್ಲವೆಂದು. ಹಳ್ಳಿಯ ಜನ ಶಪಥಗೈದರು'..' 
ಚಂದ್ರನ ಮುಖ ಬಣ್ಣ ಕಳೆದುಕೊಂಡಿತ್ತು. 
"ಛೇ! ಇವತ್ತು ಪೇಪರ್‌ ಓದದೇ ತಃ 
ಮಾಡಿದೆ ಎಂಬ ಭಾವನೆ ಮೂಡಿತಾ? ಪಾಪ! 
ಸುಧೀರ, ನಿನ್ನ ಗೆಳೆಯ, ತಲೆಯ ಮೇಲಿ 
ಪೆಟ್ಟಿನಿಂದ ನರಳುತ್ತಾ, ಮೈಮೇಲಿನ ಬೆ 
ನೋಡಿ ಗಾಬರಿಯಿಂದ ರವೀ ಅಃ 
ಕೂಗಿಕೊಂಡಾಗ ನಿನ್ನ ಕರುಣೆ ಸತ್ತು ಹೋ 
ಚಂದ್ರಾ)  ಮೂಕಪ್ರಾಣಿಯ ವಧೆ 
ತಪ್ಪೆಂದು ಹಳ್ಳಿಯ ಮುಗ್ಧರು ಒಪ್ಪಿಕೊಂಡಿ! 
ವಾಗ, ನಂಬಿಕೆಯ ಗೆಳೆಯನಿಗೆ ಅಗ್ನಿಸ್ನಾನ ಮಾ 
ಸುವ ಕೆಟ್ಟ ಭಾವನೆ ನಿನ್ನ ಮನಸ್ಸಿನಲ್ಲಿ ೫ 
ಬಂತು? ಎಲ್ಲಿ ಆ ಅರುವತ್ತು ಸಾವಿರ?'' ಎಂ! 
ಲಾಠಿ ಕೈಗೆತ್ತಿಕೊಂಡ. 


4 


ಕೊನೆಗೂ ರವಿಚಂದ್ರ ಸುಧೀರನ 
ಮಾಡಿದ್ದನ್ನು ಒಪ್ಪಿಕೊಂಡ. ಗೆಹಪ್ರಳ್ಳಿಯ 
ಕುರಿಕಾಯುವ ಬೀರ 
ಮುಖ್ಯವಾಗಿ ಸುಧೀರನ ಷರಟಿಸೆ ಹೆಸ 
ಹತ್ಯೆಗೈದವನನ್ನು ಪತ್ತೆಹಚ್ಚಿ ಆವನಿಗೆ 
ಯಾಗುವಂತೆ ಮಾಡಿತ್ತು. 3 


ಕ 
ರುನ್‌ ಕಥೆಗಳು 


ಮುನಿಯಾಲ ಗಣೇಶ ಶೆಣೈ 


ಒಂದು ಹನಿ ನೀರು 


| ನನ್‌ ಎಂಬ ಒಬ್ಬ ರುನ್‌ ಗುರುವಿದ್ದರು. ಇವರು ಒಮ್ಮೆ ಸ್ನಾನ ಮಾಡುತ್ತಿದ್ದಾಗ, ಒಬ್ಬ. 
ಿದ್ಯಾರ್ಥಿಯನ್ನು ಕರೆದು, ಒಂದು ಪಾತ್ರೆ ಯಲ್ಲಿ ನೀರು ತರಲು ಹೇಳಿದರು. ವಿದ್ಯಾರ್ಥಿ ಪಾತ್ರೆ ಯಲ್ಲಿ | 
(ರನ್ನು ತಂದ. ಸ್ಥಾನದ ತೊಟ್ಟಿಯಲ್ಲಿ ಇದ ಬಿಸಿ ನೀರಿಗೆ ತಾನು ತಂದ ನೀರನ್ನು ಬೆರೆಸಿದ. ಪಾತ್ರೆ ಯಲ್ಲಿ | 
ಲ ನೀರಿತ್ತು. ಅದನ್ನು ಚೆಲ್ಲಿಬಟ್ಟ. 

ಇದನ್ನು ನೋಡಿ. ಗುರುಗಳು, “ನೀನೊಬ್ಬ ಮೂರ, ಉಳಿದಿದ್ದ ನೀರನ್ನು ಚೆಲ್ಲುವ ಬದಲು | 
ಡಗಳಿಗೆ ಹಾಕಬಾರದಿತ್ತೆ? ಈ ಮಂದಿರದಲ್ಲಿ ಒಂದು ಹನಿ ನೀರನ್ನಾದರೂ ವ್ಯರ್ಥ ಮಾಡುವ ಹಕ್ಕು | 
* ಎಂದು ಕೋಪದಿಂದ ಗುಡುಗಿದರು. 

ಗುರುಗಳ ಮಾತನ್ನು ಕೇಳಿದ ಕೂಡಲೆ ವಿದಾ ಿರ್ಥಿಗೆ ಜ್ಞಾನೋದಯವಾಯಿತು. ಆತ ನಂತರ ತನ್ನ | 
ರನ್ನು 'ತೆಕಿಸುಯ್‌' ಎಂದು ಬದಲಿಸಿಕೊಂಡ. | 
ಹಾಗೆಂದರೆ “ಒಂದು ಹನಿ ನೀರು' ಎಂದು ಅರ್ಥ. 


ಇಷ್ಟೇನಾ ಗೆ 

| ಕನ್‌ಪ್ಯೂಶಿಯನ್‌ ಎಂಬ ಎದ್ದಾಂಸನೊಳ್ಳ. ಇದ್ದ. ಎಂಬತ್ತರ ವಯೋವೃದ್ಧ. ತನ್ನ ಜ್ಞಾನಕ್ಕೆ 
ಸಮನಾದವರು ಯಾರೂ ಇಲ್ಲವೆಂದೇ ಆತ ಭಾವಿಸಿದ್ದ. 
ದಕ್ಷಣ ಪ್ರಾಂತ್ಯದಲ್ಲಿ ರುನ್‌ ಗುರುವೊಬ್ಬ ಜನಪ್ರಿಯನಾಗುತ್ತಿರುವ ಸಂಗತಿ ಅವನಿಗೆ ತಿಳಿಯಿತು. 
ನ ಜ್ಞಾನ ತನಗಿಂತ ಹೆಚ್ಚೋ, ಕಡಿಮೆಯೋ ಎಂದು ಪರೀಕ್ಷಿಸಲು ನಡೆದ. ಬಹುದಿನಗಳ ಕಾಲ | | 
ದು ರುನ್‌ ಗುರುಗಳನ್ನು 'ಭೇಟಿಯಾದ. ತನ್ನ ಆಗಮನದ ಕಾರಣವನ್ನು ತಿಳಿಸಿದ. ತಾನು ಅರಿತ, | 
ತ ಸಂಗತಿಗಳನ್ನು ವಿಸ್ತಾರವಾಗಿ ಹೇಳಿದ. ರನ್‌ ಗುರು ಮೌನವಾಗಿ ಕುಳಿತು ಕೇಳಿದರು. 
ಕೊನೆಗೂ ಹೇಳಬೇಕಾದ್ದನ್ನೆಲ್ಲ ಹೇಳಿದ ವೃದ್ಧ, "ನಿಮ್ಮ ಹೊಸ ಧರ್ಮ ಏನು ಹೇಳುತ್ತದೆ? ವಿವರಿಸಿ ' 
ನೀಡೋಣ'' ಎಂದ. ರುನ್‌ ಗುರು ಹೇಳಿದರು, ""ದುಷ್ಪ ಕಾರ್ಯ ಮಾಡದಿರು, ಸಾಧ್ಯವಾದಷ್ಟು ಒಳ್ಳೆ | 
ವನ್ನು ಮಾಡು ಎಂಬುದೇ ಬುದ್ಧನ ಉಪದೇಶ.'' 
ವೃದ್ಧನಿಗೆ ಸಿಟ್ಟು ನೆತ್ತಿಗೇರಿತು, ""ಅಲ್ಲಯ್ಯಾ, ಇಂತಹ ಇಳಿವಯಸ್ಸಿನಲ್ಲಿ ದುರ್ಗಮವಾದ ' 
) ನನ್ನು ಕ್ರ ಮಿಸಿ ಬಂದ ನನಗೆ, ನಿನ್ನ ಧರ್ಮದ ಬಗ್ಗೆ ನೀನು ಹೇಳುವುದು ಇಷ್ಟೇನಾ? ಮೂರು | 
`ದ ಜಗು ಹೇಳುವುದನ್ನಷ್ಟೆ ನೀನು ಹೇಳಿದ್ದೀಯ'' ಎಂದ. | 
ಕನ್‌ ಗುರು ಶಾಂತವಾಗಿ ದರಿ 
“ನಾನು ನಿಮ್ಮನ್ನು ಗೇಲಿ ಮಾಡಲು ಹಾಗೆ ಹೇಳಲಿಲ್ಲ.'' 3 
ನಾನು ಹೇಳಿದ್ದನ್ನು ಮೂರು ವರ್ಷದ ಮಗುವೂ ಹೇಳುವುದು ನಿಜ. ಆದರೆ ಎಂಬತ್ತು ವರ್ಷದ 
ರೂ ಈ ಹೇಳಿಕೆಗೆ ಅನುಸಾರವಾಗಿ ಬದುಕುವಲ್ಲಿ ಸೋಲುವುದೂ ನಿಜ.'' 


ಓಟು; 


IE. 
B 
3 
3 
| 
i 
ಡಿ 
ಕಿ 
“ಜು 
18 
5 


2 
wy 


m 


ಕ್ರೋ 


ಲಿ ಕಾಯುತಿ 


ನನಗಾಗಿ ಪಾರ್ಕಿನ 


ಎದಿ 
ಎಬಿ 


[ae] 


ಮ 


[ac 


ಹುಲ್ಲು ಕಿತ್ತು ತಿನ್ನುತ್ತಾ ಇರ್ತಾನೆ! 


ಅವನು ಮುಗ್ಧ! ಹಸುವಿನಂತವನು! 
ಹ್ಯಾಗೊತ್ತು? 


-ನಿಂಗೆ 


N 


N 


- 
[ad 


dd) AN 


ಮೊದಲಿನ ಹಾಗೆ ಓಡಾಡೋಕೆ ಗಿಪ್ರೇ ಸಿಗಲ್ಲ...! 


ಥತ್‌! ರಸ್ತೆ ಹಾಳು ಮಾಡಿಬಿಟ್ರು... 


"ಔಪತ್ತೊಂಬತ್ತು ವರ್ಷದ ಬಿ 
ಹಲ್ದಾರ್‌ಳನ್ನು ಕಾಡುತ್ತಿದ್ದ 
ಮನೆಯವರನ್ನು, ಸ್ನೇಹಿತರನ್ನು, ಪಂ 
ರನ್ನು, ಜ್ಯೋತಿಷಿಗಳನ್ನು, ಮಡೆ 
ಯಾಗದ ಹೆಣ್ಣುಗಳನ್ನು, ಪ್ರವಾದಿಗ 
ಹಾಗೂ ಮೂರ್ಪರನ್ನು 

ಗೊಳಿಸಿತ್ತು. ಅವಳನ್ನು ಗುಣಪ 
ನಮ್ಮೂರಿನ ಜನ ಅವಳಿಗೆ ಏಳು 


\ಿಡ ಮೂಲಿಕೆಗಳನ್ನು ಕುದಿಸಿ ಹಬೆ ನೀಡುತ್ತಿದ್ದರು. 
ಕ್ರಿಶ್ಚಿಯನ್‌ ಸಲಹೆಯ ಮೇರೆಗೆ ಸಾಧುಸಂತರ, 


ಲಿನಲ್ಲಿ ಕರೆದೊಯ್ಯುತ್ತಿದ್ದರು. ದೋಷ ಪರಿಹಾರಕ್ಕೆ 
ವಳ ಕೈಗಳು, ಕುತ್ತಿಗೆಗೆ ತಾಯಿತ ಬಿಗಿದಿದ್ದರು. 
ುಭ ತರುವ ಮಣಿಗಳನ್ನು ಉಂಗುರಗಳಾಗಿ ಮಾಡಿ 
ರಳಿಗೆ ತೊಡಿಸಿದ್ದರು. 
ಡಾಕ್ಟರುಗಳು ನೀಡುತ್ತಿದ್ದ ಔಷಧಿಗಳಿಂದ ಅವಳ 
ನಿಯಿಲೆ ಉಲ್ಲಣವಾಗುತ್ತಿತ್ತು. ಅಲೋಪಥಿ, 
ೀಮಿಯೋಪಧಿ, ಆಯುರ್ವೇದ ಹೀಗೆ ಎಲ್ಲಾ 
ಧಿಗಳನ್ನು ಅವಳ ಮೇಲೆ ಪ್ರಯೋಗಿಸಲಾಗಿತ್ತು. 
ನ್ನಿಲ್ಲದಷ್ಟು ಸಲಹೆಗಳು. ಎಕ್ಸ್‌ರೇ ಅಂತೆ, ಇಂಜೆಕ್ಷನ್‌ 
ತೆ, ಕೆಲವರು ಬೀಬಿಗೆ ಸ್ವಲ್ಪ ತೂಕ ಹೆಚ್ಚು 
ಡಲು ಹೇಳಿದರೆ, ಇನ್ನು ಕೆಲವರು ಕಡಿಮೆ 
ಡಲು ಹೇಳುತ್ತಿದ್ದರು. ಒಬ್ಬರು ಸೂರ್ಯ 
ಟ್ರುವ ಮೊದಲೆ ಎದ್ದುಬಿಡಬೇಕೆಂದು ಹೇಳಿದರೆ, 
ನ್ನು ಕೆಲವರು ಮಧ್ಯಾಹ್ನದವರೆಗೂ ಮಂಚ ಬಿಟ್ಟು 
ಶಲಕೂಡದೆಂದು ಹೇಳುತ್ತಿದ್ದರು. ಒಬ್ಬರು 
ರ್ಪ್ಷುಸನ ಮಾಡಲು ಹೇಳಿದರೆ, ಮತ್ತೊಬ್ಬರು 
೯ಷ್ಟ ಸಮಯಗಳಲ್ಲಿ ವೇದ ಪಠಿಸಬೇಕೆಂದು 
ನೀಡಿದ್ದರು. "ಕಲ್ಪತ್ತಾಗೆ ಕರೆದೊಯ್ದು 
ಸಿಸ್‌ ಮಾಡಿಸಿ' ಎಂದು ಮತ್ಯಾರೋ ಹೇಳಿ 
ಳ್ಳಿ ನಿಷೇಧ ಮಾಡಬೇಕು ಎಂದರು. ಕಹಿ 
ಧಿ ಕುಡಿಸಿದರು. ಬಾತುಕೋಳಿಯ ಮೊಟ್ಟೆ 
ನ್ನು ಹಾಲಿನಲ್ಲಿ ಬೆರೆಸಿ ಕುಡಿಯುವುದು, ಎಳ 
, ಧ್ಯಾನ ಹೀಗೆ ಹಲವಾರು ಶುಶ್ರೂಷೆಗಳು... 
ಪ್ರವಾಗಿ ಹೇಳಬಹುದಾದರೆ ಬೀಬಿಯ ಜೀವನ 
ದಾದ ಮೇಲೊಂದು ವ್ಯರ್ಥ ಔಷಧಿ 
ಇಂದಿಗೆ ಮುಖಾಮುಖಿಯಾಯಿತಪ್ಪೆ. 


ಹುತಾತ್ಮರ ಗೋರಿಗಳನ್ನು ಚುಂಬಿಸಲು ಅವಳನ್ನು 


ಹೇಳದೆ ಕೇಳದೆ, ಸುಳಿವೇ ನೀಡದೆ ದಿಢೀರನೆ 
ಆಕ್ರಮಿಸುತ್ತಿದ್ದ ಆ ರೋಗ, ಸುಣ್ಣ ಬಣ್ಣ ಕಾಣದ ಆ 
ನಾಲ್ಕು ಅಂತಸ್ತಿನ ಕಟ್ಟಡಕ್ಕೆ ಬೀಬಿಯನ್ನು ಕಟ್ಟಿ 
ಹಾಕಿತ್ತು. ಮನೆಯವರೆಂದು ಅವಳ ಜೊತೆಗಿದ್ದವರು 
ಚಿಕ್ಕಮ್ಮನ ಮಗ ಮತ್ತು ಅವನ ಹೆಂಡತಿ. ಎಲ್ಲಾ 
ಎರಡನೇ ಮಹಡಿಯಲ್ಲಿ ವಾಸಿಸುತ್ತಿದ್ದರು. ಜೊತೆ 
ಯಿಲ್ಲದಿದ್ದರೆ ಬೀಬಿಗೆ ರಸ್ತೆ ದಾಟುವುದು, ಟ್ರಾಮ್‌ 
ಹತ್ತುವುದು ಎಲ್ಲವೂ ಕಷ್ಟದ ಕೆಲಸವೇ. ಏಕೆಂದರೆ, 
ಅವಳು ಯಾವ ಗಳಿಗೆಯಲ್ಲಿ ಮೂರ್ಛೆ ತಪ್ಪು 
ತ್ವಾಳೆಂದು ಹೇಳಬರುತ್ತಿರಲಿಲ್ಲ. 

ಬಿಸಿಲ್ಲಚ್ಛಿನ ಮೇಲೆ ಸಣ್ಣದೊಂದು ಕೊಠಡಿ. 
ಕುಳಿತುಕೊಳ್ಳಲಷ್ಟೇ ಸ್ಟಳವಿತ್ತು. ಪಕ್ಕದಲ್ಲಿ ಬಚ್ಚಲು 

ನೆ. ಬಾಗಿಲಿಗೆ ಪರದೆಗಳಿದ್ದವು. ಸರಳಿಲ್ಲದ ಕಿಟಕಿ, 
ಮರದ ಹಲಗೆಗಳ್ಳುಳ್ಳ ಒಂದು ಕಪಾಟು. ಇಲ್ಲಿ, ಕಾಲ 
ಮೇಲೆ ಕಾಲು ಹಾಕಿ, ಚಾಪೆಯ ಮೇಲೆ ಕುಳಿತು, 
ಚಿಕ್ಕಮ್ಮನ ಮಗ ನಡೆಸುತ್ತಿದ್ದ ಸ್ನೋ, ಪೌಡರ್‌ 
ವ್ಯಾಪಾರದ ಲೆಕ್ಕವನ್ನು, ಉದ್ದನೆಯ ಪುಸ್ತಕದಲ್ಲಿ 
ಬರೆಯುತ್ತಾ ಕುಳಿತುಕೊಳ್ಳುವಳು ಬೀಬಿ. ಅಂಗಡಿ, 
ಮನೆಯಂಗಳದ ಹೊರ ಬದಿಗೆ ಅಂಟಿ 
ಕೊಂಡಂತೆಯೇ ಇದೆ. ಕ 

ಅವಳ ಕೆಲಸಕ್ಕೆ ಸಂಬಳವಿರಲಿಲ್ಲ. ಬದಲಿಗೆ 
ಊಟ, ತಿಂಡಿ, ಪ್ರತಿ ಅಕ್ಟೋಬರ್‌ ತಿಂಗಳಲ್ಲಿ 
ಹಲವಾರು ಮೀಟರು ಉಣ್ಣೆಯ ಬಟ್ಟೆ. ಇದರ 
ಜೊತೆಗೆ ಅವಳಿಗೆ ಅಗತ್ಯವಾದ ವಸ್ತುಗಳು. 
ರಾತ್ರಿಯ ಹೊತ್ತು ಚಾರ್ಪಾಯಿಯ ಮೇಲೆ, 
ಎರಡನೇ ಮಹಡಿಯಲ್ಲಿ ವಾಸಿಸುತ್ತಿದ್ದ ಚಿಕ್ಕಮ್ಮನ 
ಮಗನ ಮನೆಯಲ್ಲಿ ಮಲಗುತ್ತಿದ್ದಳು. 

ಹಳೇ ಮುರುಕಲು ಪ್ಲಾಸ್ಟಿಕ್‌ ಚಪ್ಪಲಿ, ಹದಿನೈದು 
ವರ್ಷದ ಹುಡುಗಿಯರು ಹಾಕಿಕೊಳ್ಳಬಹುದಾದಂಥ 


137 


ಹ 


ಮಂಡಿಗೇ ಬರುತ್ತಿದ್ದ ನೈಟಿ ಬೀಬಿಯ ದಿರಿಸು. 

ಲಿನಲ್ಲಿ ಕೂದಲಿಲ್ಲದಿದ್ದರೂ, ಸಾವಿರಾರು ಕಪ್ಪು 
ತಕ ಗಳಿದ್ದವು. ನಾವು ಬಟ್ಟೆ ಒಣಗಿ ಹಾಕುತ್ತಿದ್ದಾಗ, 
ಸಾನಿಐಗಿ ಮೀನಿನ ಚರ್ಮ ಉಜ್ಜುತ್ತಾ ಕೂತಾಗ 
ನಮ್ಮೊಂದಿಗೆ ಮಾತಿಗಿಳಿದು ತನ್ನ ' ಅದೃಷ್ಟ ಹಳಿ 
ಯುತ್ತಿದ್ದಳು. 

ಬೀಬಿ ಸುಂದರವಾಗಿರಲಿಲ್ಲ. ತುಟಿಯ ಮೇಲ್ಭಾಗ 
ತೆಳ್ಳಗಿದ್ದು, ಚಿಕ್ಕ ಹಲ್ಲುಗಳಿದ್ದವು. ಮೌತನಡುವಾಗ 
ಡು. ಮುಂದಕ್ಕೆ ಚಾಚಿಕೊಳ್ಳುತ್ತಿತ ““ನೀವೇ 
ಹೇಳಿ, ವಯಸ್ಸಿಗೆ ಹ ಹೆಣ್ಣು, ಘ್‌ ಲೇಬಲ್‌ 
ಅಂಟಿಸುತ್ತಾ, ಬೆಲೆಗಳ ಪಟ್ಟಿ ಮಾಡುತ್ತಾ, ; 
ಬಗ್ಗೆ ಯಾವೊಂದು ಭರವಸೆಯಿಲ್ಲದೆ ಕಾಲ 


ಭವಿಷ್ಯದ 


ಹಾಕುವುದು ಹೇಗೆ?'' ಎಂದು ಕಿವುಡರನ್ನು 
ಮಾತನಾಡಿಸುವಂತೆ, ಅಗತ್ಯಕ್ಕಿಂತಾ ಹೆಚ್ಚು ಎತ್ತರದ 


ದನಿಯಲ್ಲಿ ಅವಳು ಕೇಳುತ್ತಿದ್ದಳು. ತಾನು ನವ 
ವಧುಗಳನ್ನು, ತಾಯಂದಿರನ್ನು ಕಂಡು ಅಸೂಯೆ 
ಪಟ್ಟರೆ, ಅದು ತಪ್ಪೇನು? ಕಾಡಿಗೆ ಹಚ್ಚಬೆ ಸೀಕು, 
ಪರಿಮಳದ ಎಣ್ಣೆ ಸವರಿಕೊಳ್ಳಬೆ ಸಕು ಡು: ತನಗೂ 
ಆಸೆಗಳಿರುವುದು ಸುಳ್ಳೇನು? ಮಕ್ಕಳನ್ನು ಬೆಳೆಸ 
ಬೇಕು, ಅದಕ್ಕೆ ಹುಳಿ ಯಾವುದು, ಸಿಕ ಯಾವುದು, 
ಒಳ್ಳೇದು, ಕೆಟ್ಟದು ಸ ಸ ನೀಕೆಂದು ತನಗನಿ 
ಸಿದರೆ ವಿಚಿತ್ರ "ವೇ.. 


als 


ಪ್ರತಿದಿನವೂ ತನ್ನ ಮನಸ್ಸಿನ ವೇದನೆ ನಮ 
ಹತ್ತಿರ ತೋಡಿಕೊಳ್ಳುತ್ತಿದ್ದಳು. ಅವಳಿಗೊಬ್ಬ 
ಗಂಡಸಿನ ಅವಶ್ಯಕತೆ "ಎಷ್ಟಿದೆ ಎನ್ನುವುದು ದಿನ 
ಕಳೆದಂತೆ ನಮಗೆ. ಅರಿವಾಯಿತು. ಕಾಳಜಿ, ಪಿ ೨ 
ವ್ಯಕ್ತಪಡಿಸುವವರ ಅಗತ್ಯ ಬೀಬಿಗಿತ್ತು. ಅಡಿ 
ಮಾಡಿ ಬಡಿಸಬೇಕು, ಮನೆ ಯಜಮಾನ್ನಿಯಾಗಿ 
ಕೆಲಸದವರ ಮೇಲೆ ಅಧಿಕಾರ ಚಲಾಯಿಸಬೇಕು. 
ಮೂರು ವಾರಕೊಮ್ಮೆ ಚೈನೀಸ್‌ ಪಾರ್ಲರ್‌ನಲ್ಲೆ 
ಹುಬ್ಬು ತಿದಿಸಿಕೊಳ್ಳುವುದಕ್ಕೆ ಯಾರ ಗಮನಕೂ 
ಬರದಂತೆ ದುಡ್ಡು ಎತ್ತಿಡಬೇಕು... ಒಂದೇ, ಎರಡೆ! 
ಎಷ್ಟೋ ಆಸೆಗಳಿದ್ದವು ಅವಳಿಗೆ. ಕಾಡಿಸಿ, ಪೀಡಿ 
ನಮ್ಮ “ಮದುವೆ, ಆಹ್ವಾನ ಪತ್ರಿಕೆ, ಕೊನೆಗೆ ಪ್ರಸ್ತಕ 
ವಿವರಗಳನ್ನೂ ಹೇಳಬೇಕೆನ್ನುತ್ತಿದ್ದಳು. ಅವಳ ಕಾ 
ಸ್ಸ ಅಂದದ ಬೈಂಡಿದ್ದ ನಮ್ಮ ಮದು 
ಆಲ್ಬಮ್‌ಗಳನ್ನು ಹೊರ ತೆಗೆದೆವು. ಆ " ಮಧು! 
ಗಳಿಗೆಗಳನ್ನು ಸೆರೆಹಿಡಿದಿದ್ದ ಫೋಟೋಗಳನ್ನು ಮ 
ಮತ್ತೆ ನೋಡಿದಳು. ಹೋಮದ ಕುಂಡಕ್ಕೆ 
ತುಪ್ಪ ಸುರಿದಿದ್ರು, ಹಾರ ಬದಲಾಯಿಸಿ 
ತ್ತಮುತ್ತಲಿದ್ದ ಅರಿಶಿನ ಕುಂಕುಮದ ಭರಣಿಗ 
ನಾಣ್ಯಗಳಿಟ್ಟಿದ್ದ ತಟ್ಟೆಗಳು, ಎಲ್ಲವನ್ನು ಪು 
ನಃ ನೋಡಿದಳು. "'ಅಬ್ದಾ! ಎಷ್ಟು “ಮಂ! 
ನೆಂಟರು'' ಎಂದಳು. ಫೋಟೋದಲ್ಲಿದ್ದ 


೮. ಸ್ರ. 
[ತ್ರ Ks 


& 


ಇತ್ತೀಚಿಗೆ ಪ್ರತಿಷ್ಠಿತ ಪುಲಿಟ್ಟರ್‌ ಪ್ರಶಸ್ತಿಪಡೆದ ಭಾರತೀಯ ಸಂಜಾತೆ, ಅಮೆರಿಕ | 
ವಾಸಿ ರುಂಪಾ ಲಹಿರಿ ಭಾರತೀಯ ಆಂಗ್ಲ ಸಾಹಿತ್ಯಕ್ಕೆ (Indo-Anglian . 
writing) ಮೂಡಿದ ಮತ್ತೊಂದು ಗರಿ. ಅರುಂಧತಿ ರಾಯ್‌ ನಿರ್ಮಿಸಿದ 
"ಪರಂಪರೆಯಲ್ಲಿ ಸೂಕ್ತ ಬರವಣಿಗೆಯಲ್ಲಿ ತೊಡಗಿ ಜಗತ್ತಿನಾದ್ಯಂತ ಗಮನ ಸೆಳೆದ ' 
ರುಂಪಾ ಬರೆದ “ಕತೆಗಳಲ್ಲಿ ದೇಶೀಯತೆ, ಪಾತ್ರಗಳು ಅತಿರಂಜಿತ ಎನ್ನಿಸುವುದಿಲ್ಲ. ಚ 
ಸಣ್ಣ 'ಅತಿಸಣ್ಣಕತೆ'ಗಳ ಗಾಳಿ ಬೀಸುತ್ತಿರುವಾಗ ರುಂಪಾ ವಿರಾಮವಾಗಿ, ದೃಶ್ಯರೂಪಿ, 
ಘಟನೆಗಳನ್ನು ಎಳೆಎಳೆಯಾಗಿ ಬಿಡಿಸಿಡುತ್ತಾ ಉಪಮೆ, ರೂಪಕ, ಪ್ರತಿಮೆಗಳನ್ನು 
ಇನ್ನಿಲ್ಲದ ತಾಜಾತನದೊಂದಿಗೆ ಬಳಸುತ್ತಾ ಗಮನ ಸೆಳೆಯುತ್ತಾರೆ. 


ರುಂಪಾರ ಈ ಕತೆಯನ್ನು ಕನ್ನಡಕ್ಕೆ ತಂದ ದೀಪಾ ಗಣೇಶ್‌ ಎಳೆ ತಲೆಮಾರಿನ 
ಪತ್ರಕರ್ತೆ, ಸಾಹಿತ್ಯ ಪ್ರೇಮಿ. 


ಗಳನ್ನು ಸವರುತ್ತಾ, "“ನನ್ನ ಮದುವೆಯ ಫೋಟೋ 
ದಲ್ಲಿ ನೀವೆಲ್ಲಾ ಇರುತ್ತೀರಲ್ಲಾ'' ಎಂದಳು. 
.. ಮದುವೆಯ ಬಯಕೆ ಅವಳಲ್ಲಿ ಎಷ್ಟು ತೀವ, 
ವಾ ಗಿತ್ತೆಂದರೆ, ಗಂಡು ಸಿಕ್ಕಿಲ್ಲ ಎಂಬ ಆತಂಕದಿಂದ 
ಅವಳ ಮೂರ್ಛೆ ರೋಗ ಉಲ್ಲಣಗೊಂಡಿತ್ತು. 
'ಮಹಡಿಯ ಕೋಣೆಯಲ್ಲಿ ಪೌಡರ್‌, ಹೇರ್‌ 
ಗಳ ರಾಶಿಯ ಮಧ್ಯೆ ಮುದುರಿಕೊಂಡು 
ಬಡಬಡಿಸುತ್ತಿದ್ದಳು, "“ನಾನೆಂದು ಹಾಲಿನಲ್ಲಿ ಕಾಲು 
ಕೊಳೆಯುವುದು,'' ನನ್ನ ಮುಖಕ್ಕೆ ಗಂಧ ಲೇಪನ 
ನಾಗುವುದೆಂದು? ಅರಿಶಿನದ ಸ್ಥಾನವೆಂದು? ಕೆಂಪು 
ಶಿಕ್ಸರಗಳಲ್ಲಿ ಆಹ್ವಾನ ಪತ್ರಿಕೆಯ ಮೇಲೆ ನನ್ನ ಹೆಸರು 
ಎಂದಾದರೂ ಮೂಡುವುದೇ?'' 
ಅವಳ ಸ್ವಗತಗಳು ಮೊನಚಾಗಿದ್ದವು. ಅವಳ 
ಭಾವನೆಗಳು ಬಾಲಿಶವಾಗಿದ್ದುವು. ಹೊಟ್ಟೆಯ ಕಿಚ್ಚು 
ವಳ ದೇಹದ ರಂಧ್ರಗಳಿಂದ ವಿಷಮಜರದಂತೆ 
ಟ್ಟಿಕ್ಕುತ್ತಿತ್ತು. ಅತ್ಯಂತ ದುಃಖತಪ್ತ ಕ್ಷಣಗಳಲ್ಲಿ, 
ವಳಿಗೆ ಬೆಚ್ಚಗೆ ಹೊದಿಸಿ, ತಣ್ಣೀರಿನಿಂದ 
ಖಖವೊರೆಸಿ, ಲೋಟಗಳಲ್ಲಿ ಪನ್ನೀರು, ಮೊಸರು 
೦ದುಕೊಟ್ಟಿವು. ಅವಳನ್ನು ಸಮಾಧಾನ ಪಡಿಸು 
ಶಿದು ಅಸಾಧ್ಯವೆನಿಸಿದಾಗ, ನಮ್ಮೊಂದಿಗೆ ಟೈಲರ್‌ 
ಗಡಿಗೆ ಕರೆದೊಯ್ದು, ಹೊಸ ಲಂಗ, ಬ್ಲೌಸು 
ಲಿಯೋದಕ್ಕೆ ಹಾಕು ಎಂದು ಓದೈಸುತ್ತಿದ್ದೆವು. 
ನೀನು ಪಾತ್ರೆ ತೊಳೆಯೋಳ ಹಾಗಿದ್ರೆ, ಯಾವ 
ಿಡ್ಡೂ ನಿನ್ನನ್ನ ಮದ್ದೆ ಮಾಡ್ಕೊಳ್ಳೋದಿಲ್ಲ'' 
ಅದೆವು. ""ಅಷ್ಟೊಂದು ಬಟ್ಟೆ ಇಟ್ಕೊಂಡಿದ್ದೀಯಲ್ಲಾ, 
ಡ್ಲಾ ಹೊರತೆಗೆದು ಹಾಕ್ಕೋ, ಇಲ್ಲಿದೆ ಜಿರಳೆ ತಿನ್ನತ್ರೆ 
ಪೆ" ಎಂದೆವು. ಬೇಸರ, ದುಗುಡ, ದುಮ್ದಾನಗಳ 
ನಿಯಲ್ಲಿ ಅವಳು, "“ನಾನು ಎಲ್ಲಿಗೆ ಹೋಗ್ಬೇಕು, 
ಸಾರ್ಲೋಸ್ಕರ ಅಲಂಕಾರ ಮಾಡ್ಕೊಬೇಕು ಎನ್ನು 
ಳು, ಸಿನಿಮಾಗೆ, ಜೂಗೆ, ಗೋಲಿ ಸೋಡಾ 
ಡಿಯೋದಕ್ಕೆ, ಗೋಡಂಬಿ ತಿನ್ನಕ್ಕೆ ಯಾರು ನನ್ನ 
್ಯಾಂಡ್ಹೋಗ್ತಾರೆ. ನಂಗೆ ಗುಣಾನೂ ಆಗೋ 
, ಮದ್ವೇನೂ ಆಗೋದಿಲ್ಲ'' ಎಂದು ಅಲ 
ಕೊಳ್ಳುವಳು. 
'ಅಷರಲ್ಲಿ ಅದುವರೆವಿಗೂ ಯಾರೂ ಹೇಳದ 


(1; 


ಮದ್ದನ್ನು ಹೇಳಿ ಎಲ್ಲರೂ ಹೌಹಾರುವಂತೆ 
ಮಾಡಿದರು ವೈದ್ಯರು. ಆದಿನ ರಾತ್ರಿ, ಅವಳು 


ಊಟಕ್ಕೆಂದು ಮಹಡಿಯಿಂದ ಇಳಿದು ಬರುತ್ತಿದಳು. 
ದಢಾರನೆ ಮೂರನೆ ಮಹಡಿಯಲ್ಲಿ ಕುಸಿದುಬಿದ್ದಳು. 


ಮಮನ ನೇ 3 
ಮುಷ್ಟಿಯನ್ನು ನೆಲಕ್ಕೆ ಕುಟ್ಟುತ್ತಾ, ಕಾಲುಗಳನ್ನು 


ಬಡಿಯುತ್ತಾ, ಬಕೆಟುಗಟ್ಟೆ ಬೆವರಿಳಿಸುತ್ತಾ, ಜಗತ್ತೇ 
ಕಳೆದುಹೋದಂತೆ ಬಿದ್ದಳು. ಅವಳ ಆಕ್ರಂದನ ಕೇಳಿ 
ಧಾವಿಸಿ ಬಂದೆವು. ಗಾಳಿ ಹಾಕಿದೆವು, ಬಾಯಿಗೆ 
ಸಕ್ಕರೆ ಸುರಿದೆವು, ತಣ್ಣನೆ ನೀರು ತಲೆಯ ಮೇಲೆ 
ಸುರಿದೆವು. ನಮ್ಮ ಮಕ್ಕಳು ಮೆಟ್ಟಿಲ ಸರಳುಗಳನ್ನು 


ಹಿಡಿದು, ಈ ವಿಚಿತ್ರ ತೊಳಲಾಟವನ್ನು 
ಗಾಬರಿಯಿಂದ ವೀಕ್ಷಿಸಿದರು. ಹಲ್ಜಾರನನ್ನು 


ಕರೆತರಲು ಕೆಲಸದಾಕೆ ಓಡಿದಳು. ಹತ್ತು ನಿಮಿಷಗಳ 
ನಂತರ ಅವನು, ಮುಖದ ಸ್ವಾಭಾವಿಕ ಕೆಂಪು 
ಬಿಟ್ಟರೆ, ಬೇರ್ಯಾವ -ಧಾವಂತವೂ ಇಲ್ಲದೆ ಬಂದ. 
ನಾವು ಮಾಡುತ್ತಿದ್ದದ್ದು ವಿಪರೀತವೆಂದು ರೇಗಿ, 


ಆತ್‌ 


ಆಟೋ ಕರೆದು, ೇಬಿಯನ್ನು ಕೂರಿಸಿ ಕ್ಲಿನಿಕ್‌ಗೆ 
ಕರೆದೊಯ್ತ. ಹತ್ತಾರು ರಕ್ತ ಪರೀಕ್ಷೆಗಳ ನಂತರ, 
ಮದುವೆಯೊಂದೇ ಮದ್ದು ಎಂದು 
ಘೋಷಿಸಿಬಿಟ್ಟರು ವೈದ್ಯರು. 

ಕೂಡಲೆ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು 
ಕಿಟಕಿಯಿಂದಾಚೆ. ಬಟ್ಟಿ ಒಣ ಹಾಕಿದ 


ಕ 


3 


ಸಾಲಿನಿಂದಾಚೆ. ಸೂರಿನಾಚೆ. ಬೆಳಗಾಗುವ ವೇಳೆಗೆ 
ಮೂವರು ಜ್ಯೋತಿಷಿಗಳು ಬಂದು, ಬೀಬಿಯ 
ಕೈನೋಡಿ, ಸದ್ಯದಲ್ಲೇ ಸಮ್ಮಿಲನವಾಗುವುದು 
ಖಂಡಿತ 3ನ "ಖಚಿತವಾಗಿ ನುಡಿದರು. 
ಬೋಂಡಾ ಅಂಗಡಿಯ ಬಳಿ ನಿಂತ ಪೋಲಿಗಳು 
ಕೆಟ್ಟದಾಗಿ ಹರಟಿದರು. ಆಚೆ ಈಚೆಯ ಮನೆ 
ಅಜ್ಜಿಯರು ಪಂಚಾಂಗ ನೋಡಿ ನಿಶ್ಚಿತಾರ್ಥದ ದಿನ 
ಇತ್ಯ ರ್ಥ ಮಾಡಲು ತೊಡಗಿದರು. "ಸುಮಾರು ದಿನ 
ನತ್ತ ಮಕ್ಕಳನ್ನು ಸ್ಕೂಲಿಗೆ ಬಿಡಲು ಹೋದಾಗ, 
ಇಸ್ತ್ರಿ ಬಟ್ಟಿ 5ನ Wee ರೇಷನ್‌ ಸಾಲಿನಲ್ಲಿ 
ನಿಂತಾಗ, ಈ ವಿಷಯವನ್ನೇ ಪಿಸುಗುಟ್ಟಿದೆವು. 
ಮೊದಲ ಬಾರಿಗೆ, ಅವಳ ಹೌಸ್‌ ಕೋಟಿನ 
ಒಳಗಿರುವ ದೇಹದ ಉಬ್ಬು ತಗ್ಗುಗಳ ಬಗ್ಗೆ, 
ಗಂಡಸಿಗೆ ಅವಳು ನೀಡಬಹುದಾದ ಸುಖದ ಬಗ್ಗೆ 
ಯೋಚಿಸಿದೆವು. ಅವಳ ಚರ್ಮದ ಕಾಂತಿ, 
ಉದ್ದನೆಯ ಕಣ್ರೆಪ್ರೆಗಳು, ಸುಂದರ ಕೈಗಳನ್ನು 
ಮೊದಲ ಬಾರಿಗೆ ಗಮನಿಸಿದೆವು. ""ಅದೊಂದೇ 
ದಾರಿಯಂತೆ, ಉನ್ಮಾದದ ಸ್ಥಿತಿಯಂತ ಹೇಳ್ತಾರೆ...'' 
ಸಲ್ಪ ತಡೆದು ನಾಚಿ ಕೆಂಪಾಗುತ್ತಾ ನುಡಿದೆವು. 
““ಗೆಂಡಸಿನ ಸಂಪರ್ಕ ಅವಳ ದೇಹದ ಉದ್ವೇಗ 
ತಣಿಸುವುದಂತೆ.'' 

ಈ ಹೊಸ ಮದ್ದು ಬೀಬಿಗೆ ಅತೀವ ಸಂತೋಷ 
ತಂದಿತ್ತು. ಆ ಹೊತ್ತಿನಿಂದಲೇ ತನ್ನ ದಾಂಪತ್ಯ 
ಜೀವನಕ್ಕೆ ತಯಾರಿ ನಡೆಸಲು ಪ್ರಾರಂಭಿಸಿದಳು. 
ಹಲ್ಹಾರನ ತಿರಸ್ಕೃತ ಮಾಲಿನಿಂದ ಉಗುರಿಗೆ ಬಣ್ಣ 
ಹಚ್ಚಿದಳು. ಮೊಳಕೈಗಳನ್ನು ತೀಡಿ ತೀಡಿ ಮೆತ್ತಗೆ 
ಮಾಡಿಕೊಂಡಳು. ಹೊಸ ಸಾಮಾನು ಬಂದಿದ್ದರೂ, 
ಅವುಗಳನ್ನು ಜೋಡಿಸದೆ, ಲೆಕ್ಕ ಬರೆಯದೆ, ತಿಂಡಿ 


ತಿನಿಸುಗಳನ್ನು ಮಾಡುವ "ವಿಧಾನಕ್ಕಾಗಿ ನಮ್ಮ 


ಬೆನ್ನಹಿಂದೆ ಬಿದ್ದಳು. ಶಾವಿಗೆ ಉಪ್ಪಿಟ್ಟು, ಪರಂಗಿ 
ಕಾಯಿಯ ಪಲ್ಯ, ಹೀಗೆ ದಿನಕ್ಕೊಂದು. ಲೆಕ್ಕ 
ಪುಸ್ತಕದ ಕೊನೆಯ ಹಾಳೆಗಳಲ್ಲಿ ಅತಿಥಿಗಳ ಪಟ್ಟ 


ಸಿಹಿತಿಂಡಿಗಳ ಪಟ್ಟಿ, ಮಧುಚಂದ್ರಕ್ಕೆ 
ಹೋಗಬಹುದಾದ ಸ್ಥಳಗಳ ಪಟ್ಟಿ. ತುಟಿಗೆ ಗ್ಲಿಸರಿನ್‌ 
ಬಳಿದಳು. ಸೊಂಟದ ಅಳತೆ ಕಡಿಮೆ 


ಇನಾವನಾ ಮೇ, 2001 


` ತಲೆಯಾಡಿಸಿದಳು. ಧಡೂತಿ ಹೆಂಗಸವಳು. ಅ 


ಮಾಡಬೇಕೆಂದು ಸಿಹಿ ತಿನ್ನುವುದ ಬಿಟ್ಟಳು. ಟೈಲರ 
ಬಳಿ. ಹೋಗೋಣವೆಂದು . ಪೀಡಿಸಿದಳು 
ದಾರಿಯಲ್ಲಿ ಕಾಣುವ ಒಡವೆ ಅಂಗಡಿಗೆಲ್ಲ 
ನುಗ್ಗಿದಳು. ಗಾಜಿನ ಕಪಾಟುಗಳಲ್ಲಿ ಇಣುಕಿಣು' 
ಎಂಥ ಒಡವೆ ಮಾಡಿಸಿಕೊಳ್ಳಬೇಕೆಂಬುದರ ಬಃ 
ತಲೆಕೆಡಿಸಿಕೊಂಡಳು. ಸೀರೆ ಅಂಗಡಿಯೊಳ! 
ಪ್ರವೇಶಿಸಿ ಗುಲಾಬಿ ಬಣ್ಣದ ಬನಾರಸ್‌ ಸೀರೆಗೆ 
ಬೊಟ್ಟು ಮಾಡಿ ತೋರಿಸಿದಳು. ಅದರ ಪಕ್ಕದಲ್ಲಿ 
ನೀಲಿ, ಚೆಂಡು ಹೂವಿನ ಬಣ್ಣದ ಸೀರೆಗಳ: 
ಕಂಡು ಹಿಗ್ಗಿದಳು. "“ಬೆಳಗಿನ ವಿಧಿಗಳಿಗೆ ಈ ಸೀ 
ಉಡಬಹುದು. ಮಧ್ಯಾಹ್ನಕ್ಕೆ ಈ ಸೀರೆ 
ಚೆನ್ನಾಗಿದೆಯಲ್ಲವೇ9'' 

ಇತ್ತ ಹಲ್ದಾರ್‌ ಮತ್ತವನ ಹೆಂಡತಿ 
ಯೋಚನಾಲಹರಿ ಬೇರೆ ರೀತಿಯಲ್ಲೇ ಸಾ 
ಗಳಿಗೆಗೊಮ್ಮೆ ಬದಲಾಗುತ್ತಿದ್ದ ಬೀಬಿಯ ಆಸೆಗಳಿಃ 
ಕಿವಿಗೊಡದೆ, ತಮ್ಮ ನಿತ್ಯದ ಕೆಲಸಗಳಲ್ಲಿ ಅವ 
ಮಗ್ನರಾಗಿದ್ದರು. ಕಪಾಟಿನಷ್ಟೇ ಇದ್ದ ಅವ 
ಅಂಗಡಿಯಲ್ಲಿ ಪೌಡರ್‌, ಸ್ನೋ, ಲಿಪ್‌ಸ್ಟಿ 
ಕಾಡಿಗೆ, ಎಣ್ಣೆಗಳು. ಚ ಎಲ್ಲವನ್ನೂ ಪೇರಿಸಿದ್ದ 
“ಇಂಥ ಹುಚ್ಚು ಸಲಹೆಗಳ 
ತಲೆಕೆಡಿಸಿಕೊಳ್ಳುವುದಕ್ಕೆ ನಮಗೆ ಸಮಯವಿ 
ಎಂದು ಹಲ್ಲಾರ್‌, ಬೀಬಿಯ ಮದುವೆ 
ವಿಷಯವನ್ನು ಪ್ರಸ್ತಾಪಿಸುವವರಿಗೆ ಹೇಳಿ 
"ಈಗಾಗ್ಲೇ ದೊಡ್ಡ ತಲೆನೋವಾಗಿದ್ದಾ 
ಸುಮಾರು ದುಡ್ಡು ಸುರಿದಾಯ್ತು. ಗುಣಪಡಿ 
ರೋಗ ಅಲ್ಲಿದ್ರೆ ಅನುಭವಿಸಬೇಕು. ಇವ್ಳಿ 

ನೆತನದ ಹೆಸರಿಗೇ ಕಳಂಕ.'' ಈ ಮಾತುಗಳಿ 
ಚಿಕ್ಕ ಗಾಜಿನ ಕಪಾಟಿನ ಹಿಂದೆ ಸುಕ್ಕುಗಟ್ಟಿದ ಕ. 
ಗಾಳಿ ಹಾಕುತ್ತಾ ಕುಳಿತಿದ್ದ ಹಲ್ಲಾರನ ಹೆಂ 


ಹಚ್ಚಿದ ಮಂಕಾದ ಪೌಡರ್‌, ಬೆವೆತ ಕತ್ತಿನ ನೆರಿಗೆ! 
ಮಧ್ಯೆ ಹೆಕಳೆಗಟ್ಟ ನಿಂತಿತ್ತು. ''ಇವಳನ್ನು ಯಾ 
ತಾನೇ ಮದ್ವೆಯಾಗ್ತಾರೆ? ಏನೂ ತಿಳಿಯೋ 

ಮಾತೆಲ್ಲಾ ತಿರುಗ-ಮುರುಗ. ಮೂವತ್ತು ತುಂ 
ಒಲೆ  ಅಂಟ್ಲೋದಕ್ಕೂ ಬರೋದಿಲ್ಲ. 


ಖಾಡೋಕ್ಕೆ ಬರಲ್ಲ, ಸಾಸಿವೆ ಯಾವು, ಮೆಂತ್ಯ 
ಸಾವ್ಚ ಗೊತ್ತಿಲ್ಲ. ಏನು ಅಡಿಗೆ ಮಾಡ್ದಾಕ್ತಾಳೆ 
ವು?'' 6 

ಅವಳ ಮಾತುಗಳಲ್ಲಿ ನಿಜಾಂಶವಿತ್ತು. ಹೆಂಗಸಿಗೆ 
ಕಜವುದ ವಿದ್ಯೆಗಳಾವುದೂ ಬೀಬಿಗೆ 
ರುತ್ತಿರಲಿಲ್ಲ. ' ರೋಗದಿಂದಲೋ ಏನೋ, 


)) 


ಕ ವ್ಯವಹಾರದ ವಿಷಯದಲ್ಲಿ 
ಯಾಗಿದ್ದಳು. ಹಲ್ಲಾರನ ಹೆಂಡತಿಯಂತೂ 
?ಗೆ ದೆವ್ವ ಮೆಟ್ಟದೆ ಎಂದು ಒಲೆಯ 
ಥಾಸಿನಲ್ಲಿ ಸುಳಿಯಲೂ ಬಿಡುತ್ತಿರಲಿಲ್ಲ. 
ರು. ಪಿನ್ನುಗಳನ್ನು ಸಿಕ್ಕಿಸದೆ ಅವಳಿಗೆ ಸೀರೆ 


ಉಡಲು ಬರುತ್ತಿರಲಿಲ್ಲ. ಶಾಲಿಗೆ ಕ್ರೋಷಾ 
ಮಾಡುವುದಕ್ಕಾಗಲೀ, ಒಳಲಂಗಕ್ಕೆ ಎಂಬ್ರಾಯಿಡರಿ 
ಮಾಡುವುದಕ್ಕಾಗಲಿ ನೆಟ್ಟಗೆ ಬರುತ್ತಿರಲಿಲ್ಲ. ಟವಿ 
ನೋಡಲು ಅವಳಿಗೆ ಅನುಮತಿಯಿರಲಿಲ್ಲ. (ಅದರ 
ಎಲಿಕ್ಟ್ರಾನಿಕ್‌ ಅಲೆಗಳು ಅವಳಿಗೆ ಸನ್ನಿ ಹಿಡಿಸಬಹುದು 
ಎಂಬುದು ಹಲ್ಹಾರನ ನಂಬಿಕೆಯಾಗಿತ್ತು.) ಲೋಕದ 
ಸುದ್ದಿಯ ಬಗ್ಗೆ, ಮನರಂಜನಾ ಕಾರ್ಯ 
ಕ್ರಮಗಳ ಬಗ್ಗೆ ಅವಳಿಗೆ ಗೊತ್ತೇ 
ಇರಲಿಲ್ಲ. ಓದೂ ಕೂಡ ಒಂಭತ್ತನೆಯ 
ತರಗತಿಗೆ ಮುಕ್ತಾಯವಾಗಿತ್ತು. 

ಬೀಬಿಗಾಗಿ ಗಂಡು ಹುಡುಕ 
ಲೇಬೇಕೆಂದು ಒತ್ತಾಯಿಸಿದೆವು. "ಇದು 
ಅವಳ ಬಹುದಿನದ ಬಯಕೆ'' ಎಂದೆವು. 
ಆದರೆ ಹಲ್ಲಾರ್‌ ಮತ್ತವನ ಹೆಂಡತಿಗೆ 
ಮನವರಿಕೆ ಮಾಡುವುದು ಸಾಹಸದ 
ಕೆಲಸವೇ ಆಗಿತ್ತು. ಬೀಬಿಯ ಮೇಲಿನ 
ತಿರಸ್ಕಾರ ತುಂಬಿ ಅವರಲ್ಲಿ ತುಳುಕುತ್ತಿತ್ತು. 
"“ಬೀಬಿಗೆ ಆತ್ಮ ನಿಗ್ರಹವಾಗಲಿ, 
ಮರ್ಯಾದೆಯಾಗಲಿ ಇಲ್ಲ. ಎಲ್ಲರೂ 
'ಅಯ್ಯೋ' ಅನ್ಲೀಂತ ಹೆಚ್ಚು ಮಾಡ್ತಾಳೆ. 
ಏನಾದ್ರು ಕೆಲ್ಲ ಹಚ್ಚೆ, ಮನಸ್ಸು ಬೇರೆಡೆಗೆ 
ತಿರುಗಿಸೋದ್ರಿಂದ, ಈ ತಾಪತ್ರಯ 
ಗಳಿಗೆಲ್ಲಾ ಕೊನೆ ಕಾಣಿಸ್ಟೋದು ಎಂದ 
ರವರು. 

"ಮದ್ವೆ ಮಾಡಿ ಕೈ 
ಬಹುದಲ್ಲಾ?'' 

""ಮದ್ವೆ ಮಾಡಿ ನಮ್ಮ ಕೈ ಖಾಲಿ 
ಮಾಡ್ಕೋಬೇಕೇನು? ಬಂದವ್ರಿಗೆ ಊಟ 
ಹಾಕ್ಬೇಕು, ಒಡ್ಡೆ ಮಾಡ್ತಬೇಕು, ಹಾಸಿಗೆ 
ಹೊಲಿಸಬೇಕು, ವರದಕ್ಷಿಣೇನೂ 
ಕೊಡ್ಬೇಕು.'' 

ಇತ್ತ ಬೀಬಿಯ ಗೊಣಗಾಟ ಮುಂದುವರೆ 
ದಿತ್ತು. ಹೀಗೊಂದು ದಿನ, ನಾವು ಸಲಹೆ 
ನೀಡಿದಂತೆ, ತಿಳಿನೇರಳೆ ಬಣ್ಣದ ಶಿಫಾನ್‌ 
ಸೀರೆಯನ್ನುಟ್ಟು, ಕನ್ನಡಿ ಅಳವಡಿಸಿದ ಚಪ್ಪಲಿ ಮೆಟ್ಟ, 


ತೊಳ್ಳೋ 


141 


ಹಲ್ಲಾರ್‌ ಅಂಗಡಿಯ ಮುಂದೆ ನಿಂತು, ಗಂಡಿರುವ 
ಮನೆಗಳಿಗೆ ಹಂಚಲು ತನ್ನ ಫೋಟೋ 
ತೆಗೆಸಬೇಕೆಂದು ಹಟ ಹಿಡಿದಿದ್ದಳು. ನಾವು 
ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದೆವು. ಆಗಲೇ 
ವಳ ಬ್ಲೌಸಿನ ಕಂಕುಳಲ್ಲಿ, ಕಪ್ಪು ಚಂದ್ರನಂತೆ 
ಗುಂಡಗೆ ಬೆವರು ಮೂಡಿತ್ತು. “ಎಕ್ಸ್‌-ರೇ ಬಿಟ್ಟರೆ 
ನಾನು. ಬೇರ್ಯಾವ ಫೋಟೋ ತೆಗೆಸಿಕೊಂಡಿಲ್ಲ'' 
ಎಂದು ಆತಂಕಪಟ್ಟಳು. "““ಭಾವೀ 
ಅತ್ತೆ-ಮಾವಂದಿರಿಗೆ ನಾನು ಹೇಗಿದ್ದೀನಿ ಅನ್ನೋದು 
ತಿಳೀಬೇಕು,'' ಎಂದು ಬೊಬ್ಬೆಯಿಟ್ಟಳು. ಹಲ್ಪಾರ್‌ 
ಜಗ್ಗಲಿಲ್ಲ. ಆಸಕ್ತಿ ಇದ್ದವರು ತಾವೇ ಬರುತ್ತಾರೆಂದ. 
ಅತ್ತು, ಗೋಳಾಡಿ ಗೋಗರೆದಳು. ಬಂದ 
ಗಿರಾಕಿಗಳೆಲ್ಲಾ ಈ ರಂಪಾಟ ನೋಡಿ ಹಿಂದಿರು 
ಗಿದರು. ವ್ಯಾಪಾರಕ್ಕೆ ಇವಳೊಂದು ಕಂಟಕವೆಂದು 
ಹಲ್ಕಡಿದ ಹಲ್ಪಾರ್‌. 

ಮರುದಿನದಿಂದಲೇ ಲೆಕ್ಕಪತ್ರ ಬರೆಯು 
ವುದನ್ನು ಬೀಬಿ ಸಂಪೂರ್ಣವಾಗಿ ನಿಲ್ಲಿಸಿದಳು. 
ಬದಲಿಗೆ, ಹಲ್ದಾರ್‌ ಮತ್ತವನ ಹೆಂಡತಿಯ ಬಗ್ಗೆ 
ವ್ಯಂಗ್ಯವಾಗಿ ಮಾತಾಡಿ ನಮ್ಮನ್ನೆಲ್ಲಾ ರಂಜಿಸಿದಳು. 
"ಭಾನುವಾರ ಬಂದರೆ ಸಾಕು. ಅವಳ ಗಲ್ಲದಿಂದ 
ಕೂದಲು ಕೀಳುತ್ತಾನೆ. ದುಡ್ಡನ್ನು ಪ್ರಿಡ್ಜ್‌ನಲ್ಲಿಟ್ಟು 
ಬೀಗ ಹಾಕ್ತಾರೆ'' ಎಂದು: ಅಕ್ಕಪಕ್ಕದವರ 
ಅನುಕೂಲಕ್ಕಾಗಿ ಮಹಡಿಯ ಮೇಲೆ ನಿಂತು 
ಸಾರಿದಳು. ಒಂದೊಂದು ಘೋಷಣೆಯ 
ನಂತರವೂ, ಕೇಳುಗರು ಹೆಚ್ಚುತ್ತಾ ಹೋದರು. 
""ಬೆಳ್ಳಗಾಗ್ಬೇಕೊಂತ ಸ್ನಾನ ಮಾಡೋವಾಗ ಕಡ್ಲೆ 
ಹಿಟ್ಟು ಬಳ್ಳೊತಾಳೆ. ಅವಳ ಬಲಗಾಲಿನ ಮೂರನೆ 
ಬೆರಳೇ ಇಲ್ಲಾ, ಗೊತ್ತೇನು? ಅವರ್ಯಾಕೆ ಅಷ್ಟೊತ್ತು 
ಮಲ್ಲೋದು ಹೇಳಿ? ಅಯ್ಯೋ, ವ್‌ ಆಸಿ 
ಪೂರೈಸೋದಕ್ಕೇ ಆಗಲ್ವಂತೆ. ಕ | 

ಬೀಬಿಯ ಬಾಯ್ದುಚ್ಛಿಸಲು ಹಲ್ಲಾರ್‌ ಒಂದು 
ಸಾಲಿನ ಜಾಹಿರಾತನ್ನು ದಿನಪತ್ರಿಕೆಗೆ ಕೊಟ್ಟ. 


“ಹುಡುಗಿ ಮಾನಸಿಕ ಅಸ್ಪಸ್ಥಳು. 152 ಸೆ.ಮೀ. 
ಎತ್ತರ, ಗಂಡು ಬೇಕಾಗಿದ್ದಾನೆ.'' ಸುಮಾರು 
ಮದುವೆಯಾಸಕ್ತ ಗಂಡುಗಳಿಗೆ ಹುಡುಗಿ 


*ನಾವನಾ ಮೇ, 2001 


| 
ಯಾರೆಂದು ತಿಳಿದಿದ್ದರಿಂದ, ಜವಾಬ್ದಾರಿ ೯ ( 
ಯಾರೂ ತಯಾರಿರಲಿಲ್ಲ. ನಿದ್ದೆಯಲ್ಲಿ 
ಅರ್ಥವಾಗದ ಭಾಷೆಯಲ್ಲಿ ಬಡಬಡಿಸುತ್ತಾಳ 
ಗಾಳಿಸುದ್ದಿ ಊರೆಲ್ಲಾ ಹರಡಿತ್ತು. ಹೀ 
ಮಾರ್ಕಿಟ್ಟಿನಲ್ಲಿ ಬ್ಯಾಗ್‌ ರಿಪೇರಿ ಮಾಡುವ 
ಹಲ್ಲುಗಳಿದ್ದ ವಿಧುರ ಕೂಡ ಇವ 
ಮದುವೆಯಾಗಲಾರೆನೆಂದ. 
ಅವಳ ಮನಸ್ಸನ್ನು ತಿಳಿಗೊಳಿಸಲು ಷೆ 
ಬೇಕಾದ ವಿದ್ಯೆಗಳನ್ನು ಕಲಿಸಲು ಪ್ರಾರಂಭಿಸಿದ 
"ಹೀಗೆ ಸದಾಕಾಲ ಗಂಟು ಮುಖಮಾಡಿ ಕುಳಿ 
ಯಾವ ಗಂಡಸೂ ನಿನ್ನ ಬಳಿ ಬರುವುದಿಲ್ಲ. 
ಮುಖಚರ್ಯೆ ತಂಪೆರೆಯಬೇಕು,'' ಎಂಡ 
ಬೋಧಿಸಿದೆವು. ವರ ಬಂದರೆ ಆಭಾಸಃ 
ಬಾರದೆಂಬ ದೃಷ್ಟಿಯಲ್ಲಿ, ಅಕ್ಕಪಕ್ಕದ ಗಂಡಸರೊ 
ಮಾತನಾಡಲು ಹೇಳಿದೆವು. ನೀರು ಹೊರುವ 
ಬೀಬಿಯ ಕೋಣೆಯಲ್ಲಿದ್ದ ದ್ದ ಹಂಡೆಯನ್ನುತುಂ 
ಬಂದಾಗ ''ಹೇಗಿದ್ದೀ?'' ಎಂದು ಕೇಳ 
ಎಂದೆವು. ಇಜ್ಜಲು “ಮಾರುವವನು ಮಹ! 
ಮೇಲೆ ಇಜ್ಜಲು ಸುರಿಯಲು ಬಂದಾಗ ಹಃ 
ಬಗ್ಗೆ ವಿಚಾರಿಸಲು ಹೇಳಿದೆವು. ನಮ್ಮ ಅನ: 
ಗಳನ್ನು ನೆನಪು ಮಾಡಿಕೊಂಡು, ಬೀಬಿಯನ್ನು 
ಪರೀಕ್ಷೆಗೆ ತಯಾರುಗೊಳಿಸಿದೆವು. "ಸಾಧ 
ವಾಗಿ ವರ ತಂದೆ-ತಾಯಿ, ಅಜ್ಜ-ಅಜ್ಜಿ ಆ 
ಚಿಕ್ಕಮ್ಮನೊಂದಿಗೆ ಬರುತ್ತಾನೆ. ದುರುಕಿ 
ನೋಡುತ್ತಾರೆ, ಹತ್ತು-ಹಲವಾರು ಪ್ರಶ್ನೆಗಳನ್ನು 
ತ್ತಾರೆ. ಕೂದಲಿನಿಂದ ಕಾಲವರೆಗೂ ಎಲ್ಲ! 
ಗಮನಿಸುತ್ತಾರೆ. ಪ್ರಧಾನಿ ಯಾರೂಂತ ಕೆ 
ಪದ್ಯ ಹೇಳೂಂತಾರೆ, ಒಂದು ಡಜನ್‌ ಜ 
ಅರ್ಧ ಡಜನ್‌ ಮೊಟ್ಟೆಯಲ್ಲಿ ಅಡಿಗೆ ಮಾಡೂಂತ 
ಎರಡು ತಿಂಗಳು ಹೀಗೆ ಕಳೆ 
ಜಾಹೀರಾತಿಗೆ ಒಂದು ಉತ್ತರವೂ ಬರ 
"ಈಗ ತಿಳೀತಾ, ಇವ್ಳು ಮದ್ವೆಗೆ, ಯೋಗ್ಯ 
ಅನ್ನೋದು? ಬುದ್ದಿ ನೆಟ್ಟಗಿರೋನು ಅವಳ 4 
ಸುಳಿಯೋದೂ `ಇಲ್ಲ” ಎಂದು 
ದಂಪತಿಗಳು ಕೋಪದಿಂದ ನುಡಿದರು. 


 ಬೀಬಿಯ ತಂದೆ ಬದುಕಿದ್ದಾಗ, ಅವಳ 
ೋಗ್ಯ ಇಷ್ಟು ಹದಗೆಟ್ಟಿರಲಿಲ್ಲ. (ತಾಯಿ ಬೀಬಿ 
ಟದ ಕೂಡಲೇ ಸತ್ತಿದ್ದಳು). ಅವರ ಕೊನೆಯ 
ಗಳಲ್ಲಿ ಬೀಬಿಯ ತಂದೆ, ಗಣಿತದ ಮೇಷ್ಟು, 
ದೇಹಸ್ಥಿತಿಯ ಬಗ್ಗೆ ಅಪಾರ ಕಾಳಜಿ 
ಸಿದ್ದರು. ಯಾರಾದರೂ ಬೀಬಿಯ ಬಗ್ಗೆ 
ಹರಿಸಿದರೆ, ''ಎಲ್ಲಾ ರೋಗಕ್ಕೂ ಒಂದು 
ಹಾರ ಇದ್ದೇ ಇರುತ್ತೆ,'' ಎನ್ನುತ್ತಿದ್ದರು. ಬೀಬಿಗೆ 
ರ್ಕ ಹೇಳುತ್ತಿದ್ದರು. ಒಂದು ಕಾಲಕ್ಕೆ ನಮಗೆಲ್ಲಾ 
ರ್ಜ ಹೇಳಿದರು. ಇಂಗ್ಲೆಂಡಿನ ಡಾಕ್ಟರುಗಳಿಗೆ 
ದ ಬರೆದಿದ್ದರು. ಸಂಜೆಯಾದರೆ ಲೈಬ್ರರಿಗೆ 
ೀಗಿ ಪುಸ್ತಕಗಳನ್ನು , ಓದುತ್ತಿದ್ದರು. 
ದೇವರನ್ನು ಒಲಿಸುವುದಕ್ಕಾಗಿ ಮಾಂಸ 
ಫ್ರಿದನ್ನೂ ಬಿಟ್ಟಿದ್ದರು. ಕೊನೆಗೆ ಸ್ಕೂಲನ್ನೂ 
ದ್ರರು. ಮನೆಯಲ್ಲೇ ಮಕ್ಕೆಳಿಗೆ ಪಾಠ ಹೇಳಿ 
ುತ್ಥಾ, ಬೀಬಿಯನ್ನು ನೋಡಿಕೊಳ್ಳುತ್ತಿದ್ದರು. 


ಕಿಂತ ಬೇಸಿಗೆಯಲ್ಲೇ ಹೆಚ್ಚು 
ಗುತ್ತಿತ್ತು. ರೋಗ ಲಕ್ಷಣಗಳನ್ನೆಲ್ಲಾ ಪಟ್ಟ 
ಅದಕ್ಕೆ ಮದ್ದೂ "ಸೂಚಿಸಿ. ಇಡೀ 
ಲ್ಲಿ ಹಂಚಿದ್ದರು. ಅವೆಲ್ಲಾ ಗಾಳಿಪಟ 
ಗ, ಹಾಯಿ ದೋಣಿಗಳಾಗಿ, ಮನೆಯ 
$ನುಗಳ ಪಟ್ಟಿ ಬರೆಯುವುದಕ್ಕಾಗಿ ಉಪ 
ಗವಾ ಗಿದ್ದವು. 
$ಗೀಗ ಬೀಬಿಯ ಜೊತೆಗಿರುವುದು, ಅವಳ 
-ದುಮ್ನಾನಗಳನ್ನು ಹಂಚಿಕೊಳ್ಳುವುದು, 
ಸಮಾಧಾನಪಡಿಸುವುದನ್ನು ಬಿಟ್ಟರೆ, 
ಹೆಚ್ಚೇನೂ ಮಾಡಲಾಗುತ್ತಿರಲಿಲ್ಲ. 
ನೋವು-ಸಂಕಟಗಳ ಪರಿಪೂರ್ಣ 
ನಮಗಾಗುತ್ತಿರಲಿಲ್ಲ. ಒಮ್ಮೊಮ್ಮೆ 
ಹ್ನದ ಹೊತ್ತು ಅವಳಿಗೆ ತಲೆ ಬಾಚುತ್ತಿದ್ದೆವು, 
ನ್ನು ತೀಡಿದ್ದೆವು. ಕೆಲವೊಮ್ಮೆ ಅವಳೊಂದಿಗೆ 


ಕ್ಷಣಗಳಲ್ಲಿ ಅವಳು 


ಕೆರೆಯೇರಿಯ ಮೇಲೆ ಕುಳಿತು ಮಕ್ಕಳ ಕ್ರಿಕೆಟ್‌ ಆಟ 
ನೋಡಿದ್ದೆವು. 
ಗಂಡಸಿನ ನ ಒಲಿಸಿಕೊಳ್ಳಬೇಕೆಂದು ಅವಳು 
ದೃಢವಾಗಿ ನಿಶ್ಚಯಿಸಿದ್ದಳು. "ಈ ರೋಗ ಬಿಟ್ಟರೆ, 
ನನಗೆ ಬೇರೇನೂ ಇಲ್ಲ. ಆರೋಗ್ಯವಾಗಿದ್ದೇನೆ'' 
ಎನ್ನುವಳು. ರಸ್ತೆಯ ಬದಿಗಿದ್ದ ಬೆಂಚಿನ ಮೇಲೆ 
ಕೂತು, ಕೈಯೊಳಗೆ-ಕೈ ಹಾಕಿ ಹೋಗುವ 
ಗಂಡಹೆಂಡಿರನ್ನು ನೋಡಿ, "ನೆಗ್ಗಿ ಜ್ವರ ಇಲ್ಲ, 
ಕಾಮಾಲೆ ಬಂದಿಲ್ಲ. ಹೊಟ್ಟೆ ನೋವು, ಅಜೀರ್ಣ 
ದ ಸಮಸ್ಯೆಗಳು ಇಲ್ಲವೇ ಇಲ್ಲ'' ಎನ್ನುತ್ತಿದ್ದಳು. 
ಭಷ ಹಣ್ಣಿನ ರಸ ಬಳಿದ ಸುಟ್ಟ ಜೋಳ, 
ಪಪ್ಚರಮಂಯು ಕೊಡಿಸಿದೆವು. ಸಮಾಧಾನ 
ಹೇಳಿದೆವು. ಅವನು ನನ್ನನ್ನೇ ನೋಡುತ್ತಿದ್ದಾನೆ 
ಎಂದು ಹಿಗ್ಗಿದಾಗ, ಅವಳಿಗೆ ಖುಷಿಯಾಗಲೆಂದು 
ನಾವು ಹ್ಞೂಂಗುಟ್ಟಿದೆವು. ಆದರೆ ನಮ್ಮ ಖಾಸಗಿ 
ನಮ್ಮ ಜವಾಬ್ದಾರಿ ಅಲ್ಲವೆಂದು 
ನಿಟ್ಟುಸಿರಿಟ್ಟೆವು. 
ನವೆಂಬರ್‌ನಲ್ಲಿ ಹಲ್ಟಾರ್‌ ಹೆಂಡ್ತಿ ಗರ್ಭಿಣಿ 
ಯೆಂದು ತಿಳಿಯಿತು. ಅಂದು ಬೆಳಿಗ್ಗೆ 
ಗೊಳೋಯೆಂದು ಅತ್ತಳು. “ನನ್ನದು ಅಂಟು 
ರೋಗವಂತೆ, ಸನ್ನಿಂದ ಮಗುವಿಗೆ ತೊಂದರೆ 
ಯಂತೆ'' ಎಂದು ಜೋರಾಗಿ ಉಸಿರಾಡುತ್ತಾ, 
ಗೋಡೆಯ ಮೇಲಿ ಬಣ್ಣ ಕಳಕೊಂಡ ಸಣ್ಣ 
ಜಾಗದಲ್ಲಿ ಕಣ್ಣು ನೆಟ್ಟು "'ನನ್ನತಿ ಏನು?'' ಎಂದು 
ಪ್ರಲಾಪಿಸಿದಳು. ಜಾಹಿರಾತಿಗೆ ಉತ್ತರವಿರಲಿಲ್ಲ. 
"ಈ ಶಾಪವನ್ನು ನಾನೊಬ್ಬಳೇ ಸಹಿಸುವುದು 
ಸಾಲದೇ? ಬೇರೆಯವರಿಗೂ ಇದನ್ನು ಅಂಟಿಸು 
ತ್ತಿದ್ದೇನೆ ಎನ್ನುವ ಆರೋಪವನ್ನು ನಾನು ಸಹಿಸಬೇಕೆ?'' 
ಮನೆಯೊಳಗಿನ ವೈಮನಸ್ಯ ಹೆಚ್ಚಾಯಿತು. 
ಹಲ್ಲಾರನ ಹೆಂಡತಿ ಬೀಬಿಯಿಂದ “ಹೋಗ 
ತಗುಲಬಹುದೆಂಬ ಭಯದಿಂದ ಹೊಟ್ಟೆಯ ಸುತ್ತ 
ಉಣ್ಣೆಯ ಶಾಲನ್ನು ಕಟ್ಟುತ್ತಿದ್ದಳು. ಬೀಬಿಗೆಂದು 
ಬೇರೆ ಸೋಪು, ಟವಲ್‌ ಇಟ್ಟರು. ಕೆಲಸದವಳ 
ಪ್ರಕಾರ, ಬೀಬಿಯ ಊಟದ ತಟ್ಟೆಯನ್ನೂ ಬೇರೆ 
ಇಡುತ್ತಿದ್ದರು. 


ಕಾಡಿ ಬೀಬಿ 


143 


ಹೇಳದೆ ಕೇಳದೆ, ಸುಳಿವು ಸೂಚನೆಯಿಲ್ಲದೆ, 
ಒಂದು ಮಧ್ಯಾಹ್ನ ಮತ್ತೆ ರೋಗ ಮರುಕಳಿಸಿತು. 
ಕೆರ್ಷೆಯೇರಿಯ ಮೇಲೆ ಬೀಬಿ ದಢಾರನೆ ಬಿದ್ದಳು. 
ಗಡಗಡನೆ ನಡುಗಿದಳು. ತುಟಿ ಕಚ್ಚಿದಳು. 
ಗುಂಪೊಂದು ಕೂಡಲೇ ಕಲೆಯಿತು. ಸಹಾಯ 
ಕೈಂದು ಬಂದರು. ಸೋಡಾ ಒಡೆಯುತ್ತಿದ್ದವ ಅವಳ 
ಕಾಲುಗಳನ್ನು ಒತ್ತಿ ನೆಲಕ್ಕೆ ಹಿಡಿದುಕೊಂಡ. 
ಸೌತೆಕಾಯಿ. ಮಾರುವ ಮಡಚಿಕೊಂಡ 
ಬೆರಳನ್ನು ಬಿಡಿಸಲು ಪ್ರ ಯತ್ನಿಸಿದ. ನಮ್ಮಲ್ಹೊಬ್ಬರು 
ಕೆರೆಯಿಂದ ನೀರು ತ ತಲೆಯ ಮೇಲೆ 
ಸುರಿದೆವು. ಸುವಾಸಿತ ಕರ್ಚಿಫಿನಿಂದ ಯಾರೋ 
ಅವಳ ಬಾಯನ್ನು ಒರೆಸಿದರು. ತೂಗುತ್ತಿದ್ದ 
ತಲೆಯನ್ನು ಹಲಸು ಮಾರುವವನು ಗಟ್ಟಿಯಾಗಿ 
ಹಿಡಿದ. ಸೊಳ್ಳೆಗಳನ್ನು ಓಡಿಸುವ ಸಲುವಾಗಿಟ್ಟಿದ್ದ 
ೇಸಣಿಗೆಯಿಂದ ಕಬ್ಬಿನ ಹಾಲಿನವನು ಗಾಳಿ 
ಹಾಕಿದ. 
"ಇಲ್ಲಿ ವೈದ್ಯರಿದ್ದಾರೆಯೇ?'' 
"“ನಾಲಿಗೆ ನುಂಗಲು ಬಿಡಬೇಡಿ 


"'ಹಲ್ಲಾರಿಗೆ ಯಾರಾದರೂ ಸುದ್ದಿ 
ಮುಟ್ಟಿಸಿದರೇನು?'' 
"ಮೈ ಕೆಂಡವಾಗಿದೆ!'' 


ನಮ್ಮೆಲ್ಲಾ ಪ್ರಯತ್ನಗಳ ಬಳಿಕವೂ ಕೋಲಾಹಲ 
ಮುಂದುವರೆದಿತ್ತು. ವೈರಿಯೊಂದಿಗಿನ ಅವಳ 
ಸೆಣೆಸಾಟ ನಡೆದೇ ಇತ್ತು. ಕೈ ಕುಟ್ಟಿದಳು, ಅವಡುಗಚ್ಚಿ 
ಕಾಲು ಬಡಿದಳು. ಎರಡು ನಿಮಿಷಗಳು ಕಳೆದವು, 
ಆತಂಕದಿಂದ ನಿಂತೆವು... ಮುಂದೇನು ಎಂದು 
ತೋಚಲಿಲ್ಲ. ಅಷ್ಟರಲ್ಲಿ, “ಚರ್ಮದ ವಾಸನೆ 
ತೋರಿಸಿ'' ಎಂದು ಯಾರೋ ಕೂಗಿದರು. 
ಹಿಂದೆಯೂ ಚಪ್ಪಲಿ ಅವಳ ಮೂಗಿನ ಬಳಿ 
ಹಿಡಿದಿದ್ದಾಗ ಅವಳು ಗುಣವಾಗಿದ್ದಳು. ಕೊನೆಗೂ 
ಬೀಬಿ ವೇದನೆಯಿಂದ ಮುಕ್ತಗೊಂಡಳು. 

ಅವಳು ಕಣ್ಣು ಬಿಡುತ್ತಿದ್ದ ಹಾಗೆಯೇ 
"ಏನಾಯ್ತು ಹೇಳು'' ಎಂದೆವು. 

""ಮೈಯೆಲ್ಲಾ ಸಲ್ಪ ಬಿಸಿಯಾಯ್ತು, 
ಮತ್ತಷ್ಟಾಯ್ತು. ಕಣ್ಮುಂದೆ “ಡೊಗೆಯಾಡಿತು. ಇಡೀ 


5 


ವನಿ ಮೇ, 2002 


ಜಗತ್ತೇ ಕತ್ತಲಾಯ್ತು. ನೀ 
ನೋಡಲಿಲ್ವೇನೂ?'' ಎಂದಳು. 
ಗಂಡಂದಿರು ಅವಳನ್ನು ಮನೆಗೆ ಕರೆದೊಯರ 
ಕತ್ತಲಾಯ್ತು. ದೂರದಲ್ಲಿ ಶಂಖ ಊದಿದ ಸ 
ಸಂಜೆ ಗಾಳಿಯೆಲ್ಲಾ 'ಧೂಪದ, ಪ್ರಾರ್ಥನೆ 
ಪರಿಮಳದಿಂದ ತುಂಬಿಕೊಂಡಿತು. 
ಬಡಬಡಿಸುತ್ತಲೇ ಇದ್ದಳು. ಆದರೆ ಏನ 
ಹೇಳಲಿಲ್ಲ. ಅವಳ ಕೆನ್ನೆಯ ಮೇಲೆ ಗಾಯವಾಗಿ 
ಕೂದಲಲ್ಲಿ ಮಣ್ಣು, ಮೊಳಕೈಗೆಲ್ಲಾ | 
ಅಂಟಿಕೊಂಡಿತ್ತು. ಮುಂದಿನ ಹಲ್ಲು ಮುರಿದಿತ 
ನಾವೂ ಬೀಬಿಯ ಹಿಂದೆಯೇ, ಮಕ್ಕಳ ಕೈ ಹಿಡಿ 
ಕ್ಷೇಮವೆನಿಸುವಷ್ಟು ಅಂತರದಲ್ಲಿ ನಡೆದೆವು. 
ಬೀಬಿಗೆ "ಕಂಬಳಿಯ ಅವಶ್ಯಕತೆಂ 
ನಿದ್ಯಮಾತೆ ಯ ಅವಶ್ಯಕತೆಯೂ ಇತ್ತು. ವೈದ್ಯಕೀ 
ಬೇಕಿತ್ತು. ಹಲ್ದಾರ್‌ ಮತ್ತವನ ಹೆಂಃ 
es. ಮನೆಯೊಳಗೆ 
ತಯಾರಿರಲಿಲ್ಲ. ಆ ರಾತ್ರಿ ಬೀಬಿ ಬಿಸಿಲ್ಲ 
ಕೋಣೆಯಲ್ಲಿ ಮಲಗಿದಳು. 
ಜೂನ್‌ ತಿಂಗಳ ಕೊನೆಯಲ್ಲಿ 80 
ಪ್ರಯೋಗದಿಂದ ಹಲ್ಹಾರನ ಹೆಂಡತಿಗೆ ಹೆಣ್ಣುವ: 
ಹುಟ್ಟಿತು. ಆ ವೇಳೆಗೆ ಬೀಬಿ ಮತ್ತೆ 
ಮಲಗುತ್ತಿದ್ದಳು. ಆದರೆ ಅವಳ ಚಾರ್ಪಾಯಿಯ 
ಹೊರ ಅಂಗಳದಲ್ಲಿ ಹಾಕಿದ್ದರು. ನೇರ ಮಗು 
ಮುಟ್ಟಲು ಅವಳಿಗೆ ಅನುಮತಿ ಇರಲಿಲ್ಲ. ಪ್ರ 
ಮಧ್ಯಾಹ್ನದ ಊಟದ ಸಮಯದವರೆಗೆ ಅವಳ 
ಮಹಡಿಗೆ ಸಾಮಾನುಗಳ ಲೆಕ್ಕ ಬರೆಯ 
ಕಳುಹಿಸುತ್ತಿದ್ದರು. ಊಟದ ಹೊತ್ತಿಗೆ, 1 
ಬಟ್ಟಲು ಆಹಾರ ತಂದು ಅದರೊಂದಿಗೆ ಬೆಳ 
ವ್ಯಾಪಾರದ ರಸೀತಿಗಳನ್ನು ಕೊಟ್ಟು ಹೋಗು 
ಹಲ್ಹಾರ್‌. ರಾತ್ರಿಯ ಊಟಕ್ಕೆ ಬ್ರೆಡ್‌ 8 
ಹಾಲು. ಮೆಟ್ಟಲಿನ ಮೇಲೆ ಚೋ ಒಜ 
ತಿನುತ್ತಿದ್ದಳು. ಬೀಬಿಯ ರೋಗ ಆಕೆ 
ಮರುಕಳಿಸುತ್ತಲೇ ಇತ್ತು. ಗಮನಿಸುವವರಾ: 
ಇರಲಿಲ್ಲ. ಬೀಬಿಯ ಜೀವನ ಹೀಗೇ ಸಾಗಿತ್ತು. 
ನಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ 


ಸೇರಿ ಕ್‌ 


ನಾರ್ಕಿಣ್ಯವಾಗಿ ಅದು ನಿಮಗೆ ಸಂಬಂಧಿಸಿದ್ದಲ್ಲ 
ದ ಹಲ್ಲಾರ್‌. ನಮ್ಮ ಕೋಪ ತೀರಿಸಿಕೊಳ್ಳಲು 
5ನ ಅಂಗಡಿಯ ಸಾಮಾನು ಕೊಳ್ಳುವುದು 
ವು. ವಾರಗಳಾದರೂ ಅವನ ಸಾಮಾನು 
ರ್ಚಾಗಲಿಲ್ಲ. ಲೇಬಲ್‌ಗಳೆಲ್ಲಾ ಬಣ್ಣ ಕಳ 
ಪರಿಮಳ ದ್ರವ್ಯಗಳು ಪರಿಮಳ 
ನವಾದವು. ಸಂಜೆಯಾಯಿತೆಂದರೆ ಸೊಳ್ಳೆ 
ಡಯುತ್ತಾ ಕುಳಿತಿರುತ್ತಿದ್ದ. ಅವನ ಹೆಂಡತ 
ನ ಹೊರಗೇ ಬರುತ್ತಿರಲಿಲ್ಲ. ಅವಳ ಹೆರಿಗೆ 
ವಾಗಿದು, ಅವಳಿನ್ನೂ ಚೇತರಿಸಿಕೊಂಡಿಲ್ಲ 
ನು ಕೆಲಸದವಳು ಹೇಳಿದಳು. 

ಶಿಶಿರ ಬಂತು. ಅದರ ಹಿಂದೆಯೇ 
ಬೀಬರ್‌ ರಜೆ. ಇಡೀ ಊರೇ ಹಬ್ಬದ ತಯಾರಿ 
- ಮರದ ಮೇಲೆ ನೇತುಕಿದ ಸೀಕರು 
ದ ಸಿನಿಮಾ ಹಾಡುಗಳು ಕೂಗುತ್ತಿದ್ದವು. ಈ 
ಳಲ್ಲಿ ಮಾರ್ಕೆಟ್ಟು, ಅಂಗಡಿಗಳೆಲ್ಲಾ ಹೆಚ್ಚು 
ತ್ತು ತೆರೆದಿರುತ್ತಿದ್ದವು. ಮಕ್ಕಳಿಗೆ ಬಲೂನ್‌, 


ಎ ಪಿಟ). 


` ಬಣ್ಣದ ರಿಬ್ಬನ್‌ಗಳು,. ಸಿಹಿ ತಿಂಡಿ 
ಸಿಸಿದೆವು. ಹಗಲು ಚಿಕ್ಕದಾಗಿ, ರಾತ್ರಿ 


ವಾಯಿತು. ಚಳಿಗಾಳಿ ಗಂಟಲು ನೋವು 
ು. ಉಪ್ಪು ನೀರಿನಿಂದ ಮಕ್ಕಳು ಗಂಟಲು 
ಸಿದರು. ಕತ್ತಿನ ಸುತ್ತ ಮಫ್ಲರ್‌ ಕಟ್ಟಿದೆವು. 
ರ ಮಗುವಿಗೆ ಆರೋಗ್ಯ ಮಾತ್ರ ಕೆಟ್ಟಿತು. 
pS ರಾತ್ರಿ ವೈದ್ಯರನ್ನು ಕರೆತಂದರು, 
ನ್ನು ಗುಣಪಡಿಸಿ'', ಎಂದು ಬೇಡಿದಳು 
ನ ಅವಳ ಕೀರಲು ಧ್ವನಿ ನಮ್ಮನ್ನೆಲ್ಲಾ 
ಇಳಿಸಿತು. “ಏನು ಬೇಕಾದ್ರೂ 
"ವಿ,'' ಎಂದು ಗೋಗರೆದರು. ವೈದ್ಯರು 
ಳಿ, ಮಗುವನ್ನು ಬೆಚ್ಚಗಿನ ಕಂಬಳಿಯಲ್ಲಿ 
ಬೇಕೆಂದು ಹೇಳಿದರು. 
ದು ದಿನಗಳಾದರೂ ಜ್ವರ ಇಳಿಯಲಿಲ್ಲ. 
ಕಾರಣ'' ಎಂದು ಹಲ್ಲಾರನ ಹೆಂಡ್ತಿ 
ಬೀಬಿಗೆ ಮತ್ತೆ ಬಿಸಿಲ್ಲಚ್ಚು ವಾಸ. 
ರು ಬಲವಂತಕ್ಕೆ ಅವಳ ಕಬ್ಬಿಣದ ಪೆಟ್ಟಿಗೆ, 
ಮೇಲಿಟ್ಟನು. ಮೆಟ್ಟಿಲ ಮೇಲೆ 


ಅವಳ ಊಟ ಇಡುತ್ತಿದ್ದರು." 
""ನನ್ಸೇನೂ ಬೇಸರ ಇಲ್ಲ'' 
ಬೀಬಿ. 
ನನ್ನಿಷ್ಟ ಬಂದ್ಹಾಗೆ ಇರ್ತೀನಿ.'' ಪೆಟ್ಟಿಗೆಯಲ್ಲಿದ್ದ 
ಸಾಮಾನೆಂದರೆ ಹಳೇ ಬಟ್ಟೆಗಳು, ಅವಳ ತಂದೆಯ 
ಭಾವಚಿತ್ರ, ಹೊಲಿಗೆ ಸಾಮಾನು. ಖಾಲಿ ಬಿದ್ದಿದ್ದ 
ಹಲಗೆಗಳ ಮೇಲೆ ಎಲ್ಲ ಜೋಡಿಸಿದಳು. ಮಗು 
ಹುಷಾರಾದರೂ ಅವರು ಬೀಬಿಯನ್ನು ಕೆಳಗೆ 
ಬರಲು ಹೇಳಲಿಲ್ಲ. "ಅವರೇನು ನನ್ನ 


ಎಂದಿದ್ದಳು 
"““ಅವ್ರಿಂದ ಬೇರೆ ಇರೋದೇ ಒಳ್ಳೇದು. 


_ಕೂಡ್ಜಾಕಿಲ್ವಲ್ಲಾ, ನೀವ್ಯಾಕೆ ಯೋಚ್ನೆ ಮಾಡ್ತಿರಿ'' 


ಎಂದು ನಮ್ಮನ್ನೆಲ್ಲಾ ಬೀಬಿಯೇ 
ಸಮಾಧಾನಗೊಳಿಸಿದಳು. 
ಅವಳು ಹೊರಬರುವುದನ್ನೇ ಬಿಟ್ಟಳು. 


ನಮ್ಮೊಂದಿಗೆ ಕೆರೆಗೆ, ದೇವಸ್ಥಾನಕ್ಕೂ ಬರಲಿಲ್ಲ. 
ಬಾಗಿಲಿಗೆ ಪರದೆ ಹೊಲಿಯಬೇಕೆಂದಳು. ಮುಖ 
ಕಳೆಗುಂದಿತ್ತು. ""ಒಳಗೆ ಕೂತಿದ್ರೆ ಯಾವ ಗಂಡೂ 
ಸಿಗೋದಿಲ್ಲ, ಬಾ'' ಎಂದೆವು. ಆದರೂ ಅವಳ 
ನಿರ್ಧಾರ ಬದಲಾಯಿಸಲಾಗಲಿಲ್ಲ. 

ಡಿಸೆಂಬರ್‌ ಹೊತ್ತಿಗೆ ಮಾರಾಟವಾಗದ 


145 


ಸಾಮಾನೆಲ್ಲಾ ಅಂಗಡಿಯಿಂದ ಬಿಸಿಲ್ಲಚ್ಚಿನ ಕೊಠಡಿಗೆ 
ಬಂತು. ಹಲ್ಲಾರನ ವ್ಯಾಪಾರ ಕುಸಿದಿತ್ತು. ವರ್ಷದ 
ಕೊನೆಯ ಹೊತ್ತಿಗೆ, ಸಸಿ ಕವರಿನಲ್ಲಿ | ಮುನ್ನೂರು 
ರೂಪಾಯಿಯನ್ನು ಬೀಬಿಯ ಕೋಣೆಯ 
ಬಾಗಿಲಿನ ಕೆಳಗಿಟ್ಟು, ಹಲ್ಹಾರ್‌ ಮತ್ತವನ ಹೆಂಡತಿ 
ಊರು ಬಿಟ್ಟುಹೋದರು. 

ನಮ್ಮಲ್ಲೊಬ್ಬರ ಬಳಿ ಹೈದರಾಬಾದಿನಲ್ಲಿದ್ದ 
ಬೀಬಿಯ ದೂರದ ನೆಂಟರ ಅಡೆೆಸಿತ್ತು. ಅವರಿಗೆ 
ಬರೆದ ಕಾಗದ ಎರಡು ವಾರದ ನಂತರ ' ಹಿಂದಿರುಗಿ 
ಬಂತು. ಬೀಬಿಯ ಕೋಣೆಯ ಬಾಗಿಲನ್ನು 
ಸರಿಪಡಿಸಿದೆವು. ಯಾರೋ ಸೀಮೆಎಣ್ಣೆಯ ದೀಪ 
ಕೊಟ್ಟರು. ಇನ್ನೊಬ್ಬರು ಸೊಳ್ಳೆ ಪರದೆ ಕೊಟ್ಟರು. 
ಸಮಯ ಸಿಕ್ಕಾಗೆಲ್ಲಾ ನಾವು ಅವಳ ಜೊತೆಗಿದ್ದೀವಿ 
ಎಂದು ಆಶ್ವಾಸನೆ ನೀಡಿದೆವು. ಅವಳಿಗೆ ಮತ್ತೊಮ್ಮೆ 
ಆಭಕಕವಾದರೆ ನಮಗೆ ಸುಳಿವು ಕೊಡಬೇಕೆಂದು 
ಹೇಳಿ, ಮಧ್ಯಾಹ್ನದ ಹೊತ್ತು ಮಕ್ಕಳನ್ನು ಬಿಸಿಲ್ಲಚ್ಛಿಗೆ 
ಆಟವಾಡಲು ಕಳುಹಿಸುತ್ತಿದ್ದೆವು. 

ತಿಂಗಳುಗಳು ಕಳೆದವು. ಬೀಬಿ ಸುದೀರ್ಫ 
ಮೌನ ತಾಳಿದ್ದಳು. ದಿನಕ್ಕೊಬ್ಬರು ಅವಳಿಗೆ ಊಟ 
ತಿಂಡಿ ಕೊಡುತ್ತಿದ್ದೆವು. ತಿನ್ನುವುದು, ಕುಡಿಯುವುದು 
ತೀರಾ ಕಡಿಮೆ ಮಾಡಿದ್ದಳು. ಅವಳ ಮುಖದಲ್ಲಿ 
ವಯಸ್ಸಿಗೆ ಮೀರಿದ ಭಾವವಿತ್ತು. ಸಂಜೆಹೊತ್ತು 
ಒಂದೆರಡು ' ಬಾರ್ಬಿ ಬಿಸಿಲ್ಲಚ್ಛಿನ ಮೇಲೆ 
ಓಡಾಡುತ್ತಿದ್ದಳೇ ಹೊರತು, ಮಹಡಿಯಿಂದ 
ಕೆಳಗಿಳಿಯುತ್ತಿರಲಿಲ್ಲ. ಕತ್ತಲಾದ ನಂತರ ಅವಳ 
ಕೋಣೆಯ , ತಗಡಿನ ಬಾಗಿಲ ಹೊರಗೆ 
ಬರುತ್ತಿರಲಿಲ್ಲ. ನಾವೂ ಅವಳ ಗೊಡವೆಗೆ 


ಹೋಗುತ್ತಿರಲಿಲ್ಲ. ಸಾಯುತ್ತಿದ್ದಾಳೇನೋ ಎಂದು ' 


ಕೆಲವರು ಭಾವಿಸಿದರು. ಇನ್ನು ಕೆಲವರು ಅವಳಿಗೆ 
ಬುದ್ಧಿ ಭ್ರಮಣೆಯಾಗಿರಬಹುದೆಂದರು. 


ಇ 


ಏಪ್ರಿಲ್‌ನ ಒಂದು ಮುಂಜಾನೆ. ಆಲೂಗೆಡ್ಡೆ 
ಉಪ್ಪೇರಿ ಒಣಗಿಹಾಕಲೆಂದು ಬಿಸಿಲ್ಲಚ್ಚಿಗೆ 
ಹೋದಾಗ ಯಾರೋ ಟ್ಯಾಂಕಿನ ನಲ್ಲಿಯ ಬಳಿ 


ಾವನಿಂ ಮೇ, 2001 


'ತಯಾರಿರಲಿಲ್ಲ. ದ್ರಾಕ್ಷಿ, ಗೋಡಂಬಿ ಹಾಕಿ ಶ್ಯಾ 


PE | 


ವಾಂತಿ ಮಾಡಿದ್ದರು. ಎರಡನೇ ದಿನವೂ ಅ 
ದೃಶ್ಯ ಕಂಡಾಗ, ಬೀಬಿಯ ಬಾಗಿಲು' ತಟ್ಟಿದೆ 
ಒಳಗೆ ಸದ್ದಿಲ್ಲದ್ದನ್ನು ಗಮನಿಸಿ, ನಾವೇ ಬಾ 
ತಳ್ಳಿದೆವು. ಬೀಬಿ ತನ್ನ ಚಾರ್ಪಾಯಿಯ ಮೇ 
ಬಿದ್ದುಕೊಂಡಿದ್ದಳು. "ಅವಳು ನಾಲ್ಕು ತಿಂ 
ಗರ್ಭಿಣಿ ಎಂದು ತಿಳಿಯಿತು. 
ಏನಾಯಿತು, ಹೇಗಾಯಿತು ಎಂಬ ನೆನಃ 
ಅವಳಿಗಿರಲಿಲ್ಲ. ಯಾರೆಂದು ಬಾಯ್ದಿಡಲು ಆ 


ಪಾಯಸ ಮಾಡಿಕೊಟ್ಟಿವು. ಆದರೂ ಹೇಳಲ್ಲ 


ಎಂದು ಹುಡುಕಿದೆವು. ಆದರೆ 
ಸ್ವಚ್ಛವಾಗಿತ್ತು. ಮಂಚದ ಪಕ್ಕದಲ್ಲಿ ಬಿದ್ದಿದ್ದ ಲೆಕ್ಕ 
ಪುಸ್ತಕದಲ್ಲಿ ಹೆಸರಿನ ಪಟ್ಟಿಯೇ ಇತ್ತು. | 
ನವಮಾಸಗಳ ನಂತರ ಸೆಪ್ಟೆಂಬರಿನಲ್ಲಿ ಬೀಜ 
ಮಗ ಹುಟ್ಟಿದ. ಹಾಲುಣಿಸುವುದು, ಸಾ 
ಮಾಡಿಸುವುದು, ಜೋಗುಳ ಹಾಡುವುದ 
ಹೇಳಿಕೊಟ್ಟಿವು. ಮಗುವಿಗಾಗಿ ಅಂಗಿ, ದಿಂ॥ 
ಹೊಲಿಯಲು ಸಹಾಯ ಮಾಡಿದೆವು. ತಿಂಗ 
ಬೀಬಿ ಚೇತರಿಸಿಕೊಂಡಳು. ಹಲ್ಲಾರ್‌ ಇ 
ದುಡ್ತಿನಲ್ಲಿ ಕೋಣೆಗೆ ಸುಣ್ಣ ಬಣ್ಣ ಹೊಡಿಸಿ, ಕಿ 
ಬಾಗಿಲುಗಳನ್ನು ಸರಿಪಡಿಸಿದಳು. ಕಪಾಟಿನ ಧೂ 
ಹೊಡೆದು, ಅಂಗಡಿ ಸಾಮಾನೆಲ್ಲಾ ಅರ್ಧ ಬೇ 
ಮಾರಿದಳು. ಟ್ಯಾಕ್ಸಿಯಲ್ಲಿ ಹೋಲ್‌ಸೇ 
ಮಾರ್ಕೆಟ್ಟಿಗೆ ಹೋಗಿ ಹೊಸ 
ಖರೀದಿಸಿದಳು. ವ್ಯಾಪಾರ ನಡೆಸಿದಳು. 
ಹಣದಲ್ಲಿ ಮಗನನ್ನು ಬೆಳೆಸಿದಳು. 
BR ವರ್ಷಗಳವರೆಗೆ ಅವ 


ಮನೆಯ ಕೆಲಸದಾಳುಗಳನ್ನು ಪ ಡಿ 
ಬಸ್‌ಸ್ವಾಂಡಿನಲ್ಲಿ, ಟೀ ಅಂಗಡಿಗಳಲ್ಲಿ ಆರೋ 
ಬಗ್ಗೆ ಚರ್ಚೆಗಳಾದವು. ಈ ಖೆ 
ಅವಶ್ಯಕತೆಯಿರಲಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಬಿ' 
ಗುಣವಾಗಿದ್ದಳು. ಕ 


ಬಿಗೂ ನನಗೂ ಸುಮಾರು ವರ್ಷಗಳ ಸಂಬಂಧ. ಸುಮಾರು ವರ್ಷಗಳೆಂದರೆ ಅದಕ್ಕೂ 
ಅಖಚಿತ ಲಿಕ್ಕವಿದೆ. ಸರಕಾರಿ ಬಸ್ಸನ್ನು ಅವಲಂಬಿಸಿ, ಅನುಭವಿಸಿ 20 ವರ್ಷಗಳು 
ಕಳೆದಿರಬಹುದು. ಬಸ್ಸಿಗೂ ನನಗೂ ಅನ್ಯೋನ್ಯತೆ ಬೆಳೆದದ್ದು ಅನಿವಾರ್ಯತೆಯಿಂದ. ಪೌಢ 
ಶಾಲೆಯಲ್ಲಿ ಓದುತ್ತಿದ್ದಾಗ ಬಸ್ತನ್ನೇರಿಯೇ ಹೋಗಬೇಕಿತ್ತು. ನಡೆಯಲು ಸಾಧ್ಯವಿರಲಿಲ್ಲ 
ಎಂದಲ್ಲ, ಮನಸ್ಸಿರಲಿಲ್ಲ. ಕಾರಣ, ನಮಗೆ ಆಗಲೇ ನಾಗರಿಕತೆಯ ರುಲಕ್‌ ಅರ್ಥವಾಗಿತ್ತು. 
ಸಂಶೋಧನೆಗಳು ಮಿತಿ ಮೀರಿ ನಡೆದು, ನಾಗರಿಕನ ಬದುಕನ್ನು ಹೆಚ್ಚು ಸುಲಲಿತ 
ಮಾಡುತ್ತಿರುವಾಗ ನಾನೇಕೆ ಅನುಭವಿಸದೇ ಸುಮ್ಮನಿರಬೇಕೆಂಬ ಎಚಾರವೂ ಇದಕ್ಕೆ ಕಾರಣ. 
ನನ್ನ ಅಜ್ಜ, ಅಪ್ಪ ಹತ್ತು ಹನ್ನೆರೆಡು ಕಿ.ಮೀ. ದೂರದ ಶಾಲೆಗೆ ಗುಡ್ಡ ದಾಟಿ ಹೋಗಬೇಕಿದ್ದು 
ನಡೆದುಕೊಂಡೇ. ಅವರಲ್ಲಾ ಕಲಿತದ್ದು ಹಾಗೆಯೇ. ಕಷ್ಟಪಟ್ಟು, ದಾರಿದೀಪದ ಕೆಳಗೆ, 
 ವಾರಾನ್ನ, ತಿಂಗಳಾನ್ನವೋ ಮಾಡಿಕೊಂಡು. ಅಷ್ಟೇ ಏಕೆ? ಹರಕು" ಚಡ್ಡಿ, ಷರಟು 
ಹಾಕಿಕೊಂಡು. ಷರಾಯಿ ತೊಟ್ಟುಕೊಂಡದ್ದೇ ಇಲ್ಲವೆನ್ನುತ್ತಾರೆ. ಹಾಗೆಂದು ನೋಡಿರಲಿಲ್ಲ 
ಎಂದಲ್ಲ. ಊರ ಪಟೇಲರು, ಅವರ ಮಗ ತೊಟ್ಟದ್ದನ್ನು ಬಹು ದೂರದಿಂದಲೇ 
ನೋಡಿದವರು. ಆದರೆ. ಅಂದಿನಿಂದ ಇಂದಿಗೆ ನಮ್ಮ ಬದುಕನ್ನು ನಾವೇ ಹೆಚ್ಚು 
ಸರಳೀಕರಿಸಿಕೊಂಡಿದ್ದೇವೆ ಎನ್ನುವುದಕ್ಕಿಂತಲೂ ಹೆಚ್ಚು "ಸಾಧ್ಯ'ವಾಗಿಸಿಕೊಂಡಿದ್ದೇವೆ. 


147 


“ಬಹುಶಃ ನನಗೆ ಈ ಬಸ್ಸು ಕಲಿಸಿದಷ್ಟು ಜೀವನ ಪಾಠ, ಸಮಾಜದೊಂದಿಗಿನ ಸ ಸಂದನ ಡುವ ಯಾವ ಪ 
ಮನೆ, ಗುರುಪೀಠಗಳೂ ಕಲಿಸಿಲ್ಲ. “ಮಗುವಿನೊಂದಿಗೆ ಬಂದ ತಾಯಿಗೆ ಸೀಟು ಬಿಟ್ಟುಕೊಡುವ ಮಾಣೆ 
ವರ್ತನೆಯಿಂದ ಹಿಡಿದು, ಫುಟ್‌ ಬೋರ್ಡ್‌ನಲ್ಲಿ ನಿಂತು ಸಿಗರೇಟು ಸೇದುವ ಮಂದಿಗೆ "ಸ್ವಲ್ಪ ಆರಿಸ್ತೀರಾ 
ಎಂದು ಹೇಳುವವರೆಗೆ, ಜೋರು ಮಾಡುವ ಕಂಡಕ್ಟರ್‌ಗೆ ಪ್ರತಿ: ಜೋರು ಮಾಡುವುದಕ್ಕೆ, ರಶ್‌ ಇ 
ಕೈಗಳನ್ನು ಜೇಬಿನ ಕಾವಲಿಗೆ ನೇಮಿಸುವುದಕ್ಕೆ. ಜತೆಗೆ ಫೈಪೋಟಿಯಲ್ಲಿ ಜಯಿಸುವುದನ್ನೂ ಕಲಿಸಿದೆ. fi 
ಕ್ಕ ರಿದ “ಜನಜಂಗುಳಿಯ ನಡುವೆ ಬಸಲ್ಲಿ ಸೀಟು ಹಡಿಯಲು ನಡೆಯುವ ಪೈಪೋಟಿ "ಯಾವುದಕ್ಕೆ ಕವಿ: 
ಪುಸ್ತಕ, ಕರವಸ್ತ್ರ, ಮ್ಯಾಗರಿುನ್‌ ಹೀಗೆ "ಎನೇನೋ ಎಸೆದು ಸೀಟು ಕಾದಿರಿಸುವುದು. ಒಮ್ಮೊಮ್ಮೆ ಏನ 
ಸಿಗದಾಗ. ಉದ್ದೆ: ನೋಟ್‌ ಪುಸ್ತಕದ ಹಾಳೆ ಹರಿದು ಉದ್ದಕ್ಕೆ ಹಾಸಿ ಬಿಡುವುದೂ ನಮ್ಮ ಜಾಣ್ಮೆ. ಮುಂದೆ ನಿ 
ಹುಡುಗಿಯ ಮೈ ಅಪ್ಪಿಕೊಂಡ ಉಡುಪು ಸೋಕಿದರೂ ಏನೋ ಒಂದು ಸುಖವಿದೆ ಎಂದು ತಿಳಿದದ್ದು, ನಿ 
ಹುಡುಗಿ ಶಲ ಮೇಲೆ ಮನಸ್ತಾಗಿದ್ದು ಬಸಲ್ಲೇ. ಡೈವರ್‌ ಪಕ್ಕದ ಮೀಸಲು ಸೀಟಿನಲ್ಲಿ ಕುಳಿತಿರು 
ಲೀಲೂಗೂ, ಹಿಂದಿನ ಬಾಗಿಲ ಆರಂಭದ ಸೀಟು ಹಿಡಿದು ಕುಳಿತುಕೊಳ್ಳುವ ನನಗೂ ನಡುವೆ ಒಂ! 
ಸಮಾನಾಂತರ ನೇರ ರೇಖೆ. "ಕಾಮನಬಿಲ್ಲು ಚಿತ್ರ'ದ "ಕಣ್ಣು ಕಣ್ಣು ಕ 
ಕಲೆತಾಗ' ಹಾಡಿನ ಅರ್ಥ ಹೇಳಿಕೊಟ್ಟಿದ್ದು ಇದೇ ರೇಖೆ, ಇದೇ "ಬಸ್ತು. 
ಬಸೆಂದರೆ ಅಂತಿಂಥದ್ದಲ್ಲ. ಎಂಥದ್ದು? ಒಂದು ' ಜಗತ್ತು. ಹಳ್ಳಿಗೆ 
ಆಧುನಿಕತೆಯ ಬೆರಗು. ಬಂದದ್ದು ಬಸ್ಸಿನಿಂದ. ಪಟ್ಟಣಗಳ ಕತೆಗಳು 
ಹಳ್ಳಿಯಲ್ಲಿನ ಮನೆಗಳಲ್ಲಿ, ಬಸ್‌ ಸ್ಟಾ ೦ಡಿನ ಕಾಫೀ. ಕ್ಲಬ್ಬಿನಲ್ಲಿ, ಬಣ್ಣ 
ಬಣ್ಣದ ಮೆರುಗು ಪಡೆದಿದ್ದಕ್ಕೆ ಘೂ "ಬಸ್ಸೇ ಕಾರಣ. ಪಟ್ಟಣದ ಸಂತೆ A 
ವಿಚಾರ, ಅಲ್ಲಿನ ಬದುಕು, ಸಾಬಣ್ಣ ಮಾರುತ್ತಿದ್ದ ಕಾರ ಶೇವ್‌ ಮುಂಡಕ್ಕಿ NX ಕ 
ಪರಿಮಳ, ಅದರೊಳಗಿದ್ದ ಹುರಿದ ಕಡಲೆ ಬೀಜದ ಬಣ್ಣ ತಿಳಿದದ್ದು ಇದೇ 4 
ಬಸ್ಸಿನಿಂದ. ಸಮ ಭಾವ ಬಿತ್ತಿದ್ದೂ ಇದೇ ಬಸ್ತು. "ಅದು ನಿಜವಾದ 
ಸಮಾಜವಾದಿ, ಸಮತಾವಾದಿ ಹಾಗೂ ಜಾತ್ಯಾ ತೀತ ಸಮಾಜ ಪರ. 
ಬಸ್ಸಿನ ಅನಂತ ಅನುಭವ ಹೊಚ್ಚಹೊಸ, ಬೆಚ್ಚಗಿನ ಕನಸು ಕಟ್ಟಿಕೊಟ್ಟದೆ. 
ಶಾಲೆಗೆ ಹೋಗಲು ಮೊದಲ ಬಾರಿ ಬಸ್ಸಿಗೆ ಕಾಲಿಟ್ಟಾಗ ಹೊಸ ಲೋಕ. 
ಕಿಟಕಿಗೆ ಆತು ಕುಳಿತು, ಗ್ಲಾಸು ತೆರೆದು. ಓಡುವ ರಸ್ತೆ, ಹಸಿರು, ಗದ್ದೆ, 
ತೋಟ, ಹಸು-ಕರು, ನಾಯಿ, ಜನ, ಕೊನೆಗೆ ಊರಿಗೇ ಊರು, 
ಲೋಕಕ್ಕೆ ಲೋಕವನ್ನು ನೋಡೋದೇ ಒಂದು ಸೊಬಗು. ಮೊದ 
ಮೊದಲು ಬಸ್ತು ನಿಂತ. ಎಷ್ಟೋ ಕ್ಷಣಗಳ ಮೇಲೆ ಇಳಿಯಲೂ ಭಯ. 
ಓಡುವ ಬಸ್ಸಿಂದ ಹಾರಿದ ಮೇಲೆ ಕೆಲ ಕ್ಷಣ ಓಡುತ್ತಿರಲೇಬೇಕು ಎಂದು ಭೌತಶಾಸ್ತ್ರ ಉಪನ್ಯಾಸಕ 
ಕಲಿಸಿದ್ದು ಇದೇ ಬಸ್ಸು. 
ಬಸ್ಸು ಊರ ವಿಚಾರವನ್ನೆಲ್ಲಾ ನಮ್ಮ ಮನದ ಜಗುಲಿಗೆ ತಂದು ಸುರಿಯುವ ವರದಿಗಾರ. ಅಷ್ಟೇ « 
ಅನಂತರ ಸುದ್ದಿಯ ವಿಶ್ಲೇಷಣೆಗೆ ತನ್ನಲ್ಲೇ ಅವಕಾಶ ಮಾಡಿಕೊಡುವ ಒಬ್ಬ ಪ್ರೋತ್ಸಾಹಕ. ಪ್ರೇಮಿಗೆ 
ಒಂದುಗೂಡಿಸಿ ಬದುಕು ಕಟ್ಟಿಕೊಡುವ. ಹಿತೈಷಿ. ನಮ್ಮ ಕೇರಿ ಕೊನೆ ಮನೆ ಸರಸೂ ತನ್ನ ಪ್ರಿಯಕರನೊ 
ಓಡಿಹೋದದ್ದು ಈ ಬಸ್ಸಿನ ಮೂಲಕವೇ. ಇಷ್ಟೆಲ್ಲದರ ನಡುವೆ ಆತ ಬಡವರ ಬಂಧು. ಹೀಗಾಗಿ ' 
ಎಂದರೆ ಬದುಕು. ಕಷ್ಟ, "ನಷ್ಟ, ಸುಖ, ದುಃಖಗಳು ಒಟ್ಟಿಗೆ ಚಲಿಸುವ ಲೋಕ. ಒಂದು ಅದ್ಭುತ ಜಗತ 
ಇದನ್ನು ದೂರುವ ಎಷ್ಟೋ ಮಂದಿ ಇದ್ದಾರೆ. ಛೀಕರಿಸುವವರಿದ್ದಾರೆ. ಅಷ್ಟೇ ಏಕೆ, ಘಳಿಗೆ ಘಳಿಗ 
ಹಿಡಿಶಾಪ ಹಾಕುವವರಿದ್ದಾರೆ. ಪ್ರತಿ ಕ್ಷಣ ಬಸ್ಸಿಗೆ, ಅದರ ಚಾಲಕನಿಗೆ, ನಿರ್ವಾಹಕ ಮಹಾಶಯ 


ಇನಾವನಾ ಮೇ, 2001 


ಫ 


'ಬೈಯುತ್ತಲೇ ಬಸ್ಸು ಹತ್ತುವವರಿದ್ದಾರೆ. ಸೀಟು ಸಿಕ್ಕರೂ ತಮ್ಮ ಗೊಣಗಾಟಕ್ಕೆ ಪೂರ್ಣವಿರಾಮ ಹೇಳದೇ 
ಅಲ್ಪವಿರಾಮದಲ್ಲಿಯೇ ದಾರಿ ನೂಕುವವರೂ ಇದ್ದಾರೆ. ಎಲ್ಲಾ ಅನಾನುಕೂಲತೆಯ ಒಟ್ಟು ಮೊತ್ತ ಈ ಬಸ್ತು 
ಎಂದು ಆರೋಪಿಸುವವರಿಗೇನು ಕೊರತೆಯಿಲ್ಲ. ಹಾಗೆಂದು ಅವರು ಬಸ್ಸು ಬಿಟ್ಟು ಬದುಕುವುದಿಲ್ಲ. 
ಬಸ್ಸಿಲ್ಲದೇ ಅವರ ಬದುಕಿಲ್ಲ. ಅದಕ್ಕೇ ಹೇಳಿದ್ದು ಬದುಕಿದು ಜಟಕಾ ಬಂಡಿಯೆಂದು. ಆದರೆ ಇಂದಿಗೆ ಸರಿ 
ಹೊಂದುವಂತೆ ಬದುಕು ಮೋಟಾರು ಬಂಡಿ' ಎಂದು ಬದಲಿಸುವುದೊಳಿತು. 
ಸೂರ್ಯ ಕಣ್ಣರಳಿಸಿದ ಕೂಡಲೇ ಕೈಯಲ್ಲಿ ಊಟದ ಚೀಲ ಹಿಡಿದು ಸಾಗುವುದು ಮತ್ತೆ ಬಸ್ಸಿನಲ್ಲೇ. 
ಏದು ರನ್ನು ಬಿಡುತ್ತಲೋ, ಫುಟ್‌ ಬೋರ್ಡ್‌ ಸರಳನ್ನು ಹಿಡಿದುಕೊಂಡೋ, ಹೊಸ ಪ್ರಪಂಚದೊಳಗೆ 
ಪ್ರವೇಶಿಸಿದರೆ ಸಂಪೂರ್ಣ ಭಿನ್ನವಾದ ಜಗತ್ತು. ಪರಿಚಯಿಸಿಕೊಳ್ಳಲು ಕೆಲ ಕಾಲ ತಗುಲಬಹುದು. ಆದರೆ 
"ತಾನು ಬೇರಲ್ಲ' ಎಂಬ ಸಮತಾ ಭಾವನೆ, “ತಾನೊಬ್ಬನೇ ಅಲ್ಲ' ಎಂಬ ಸಮಾಧಾನ ಚಿಗುರೊಡೆಯುವುದೇ 
ಇಲ್ಲಿ. ಕಂಬಿಗಳಿಗೆ, ಸೀಟುಗಳಿಗೆ ಆತುಕೊಂಡು, ಜೋತುಕೊಂಡು ನಿಂತವರ ಲೋಕವನ್ನು ನಿಧಾನವಾಗಿ 
ಪರೀಕ್ಷಿಸಿಕೊಂಡು ಬನ್ನಿ, ನಿಮ್ಮದೂ ಸೇರಿದಂತೆ. ಶಿವರಾಮ ಕಾರಂತರ ಮಾತು ಸುಳ್ಳಾಗುತ್ತದೆ. ಅಲ್ಲಿರುವುದು 
ಹುಚ್ಚು ಮನಸ್ಸಿನ ಹತ್ತು ಮುಖಗಳಲ್ಲ, ನೂರು. ಸಾವಿರಾರು... ಲಕ್ಷವಾರು.. ಎಷ್ಟು ಬೇಕಾದರೂ ಎಣಿಸಿಕೊಳ್ಳಿ, 
ಮಗೆ ಶಕ್ತಿ ಸಾಮರ್ಥವಿದ್ದರೆ? 
ಲ್ಲಿ ಸಮಾಜದ ಮಾರ್ಗದರ್ಶಿಗಳು, ರೂಪದರ್ಶಿಗಳು, ಹೋರಾಟಗಾರರು, ಹೇಡಿಗಳು, ಕಾಮುಕರು 
ಲಲ್ಲರಿಗೂ ಪ್ರವೇಶಾವಕಾಶವಿದೆ. ಅಲ್ಲಿ ಬರಬೇಡಿ ಎನ್ನುವವರೂ ಇಲ್ಲ. “ನಮಸ್ಕಾರ, ಪುನಃ ಬನ್ನಿ' ಎಂದು 
ಲಕ ತೂಗು ಹಾಕಿದ ಯಾವುವೋ ಅಪರೂಪದ ಬಸ್‌ಗಳನ್ನು ಬಿಟ್ಟರೆ, ನಿಮ್ಮನ್ನು ಬನ್ನಿ ಎಂದು 
ಏವವರೂ ಇಲ್ಲ. ಈ ಅಪರೂಪವೂ ನಾಲ್ಕೈದು ವರ್ಷಗಳಿಗೊಮ್ಮೆ ಬರುವ ಅಧಿಕ ವರ್ಷದಂತೆ. 

ದನ್ನು ಸಾರ್ವತ್ರಿಕ ಎಂದು ತಿಳಿದುಕೊಳ್ಳಬೇಡಿ. ಸಾರ್ವಕಾಲಿಕವೂ ಅಲ್ಲ. ಬಿಸಿರಕ್ತದ ಯುವಕನ 
ಖಖದಲ್ಲಿ ಮೂಡಿದ ನೂರಾರು ಮೀಸೆ ಕೂದಲುಗಳ ನಡುವೆ ಎಲ್ಲೋ ಒಂದು ಕೆಂಪೋ, ಬಿಳಿಯದು 
೦ ದರೆ... ಊಹಿಸಿಕೊಳ್ಳಿ. ಹಾಗೇ. 

ಸ್‌ಬೋರ್ಡಿನಲ್ಲಿ ನಿಂತು ರಸ್ತೆಗಳಲ್ಲಿನ ಮೇಲಿನ ಸಂಗತಿಗಳನ್ನು ಸಂಗ್ರಹಿಸುವ ದಾಖಲಾಶೂರರು, 
ದೂ ಕಚೇರಿಗೆ ಹೋಗಬೇಕೇ? ಎಂದು ಪ್ರತಿಫಲಿಸುವ ಸರಕಾರಿ ನೌಕರರ ಬೇಸರ ವದನಗಳು, 
ರ್ಷರಾಜನ ಕನಲಿಕೆಗೆ ಮುಲುಗುವ ಹೆಣ್ಣುಮಕ್ಕಳು ತುಟಿಗೆ ಮೆತ್ತಿಕೊಂಡ ಬಣ್ಣ, ಅವರ ಹಿಂದೆ ಬಿದ್ದ 
ನಿಮಣ್ಣರು, ಬಗಲಲ್ಲಿ ಮಗು ಇರಿಸಿಕೊಂಡು, ಆಸೀನಳಾದ ಕಾಲೇಜು ಹುಡುಗಿ ಕಡೆ ಸೀಟಿಗಾಗಿ ರೈನ್ಯ ದೃಷ್ಟಿ 
ತಾಯಿ, ಕೆಮ್ಮಿನಿಂದ ನರಳುತ್ತಿರುವಾತ ಎಲ್ಲರೂ ಇಲ್ಲಿ ಕಾಣಸಿಕ್ಕುತ್ತಾರೆ... ಎಷ್ಟೊಂದು ವಿಧದ 
ಔಣಗಣ್ಣರನ್ನು ಕಾಣಬಹುದು, ಅಥವಾ ಗೊಣಗಾಟವನ್ನು ಕೇಳಬಹುದು ಗೊತ್ತೆ? ಅವರನ್ನು 
ಡುಕಬೇಕೆಂದರೆ ನೀವು ಆ ಗುಂಪಿಗೇ ಸೇರಬೇಕು. ಸಮಾಜದ ಎಲ್ಲಾ ಮುಖಗಳಿಗೂ ಬಸ್ತು ಏಕ 
್ನಡಿಯಾದ್ದರಿಂದ ಎಲ್ಲರೂ ಅಲಂಕರಿಸಿಕೊಳ್ಳಬೇಕಾದ್ದು ಅದರಲ್ಲೇ. ಮಧ್ಯಮ ವರ್ಗದ, ಜನಸಾಮಾನ್ಯರಿಗೆ 
ರುವ ಎರಡನೇ ಕನ್ನಡಿ ಎಂದರೆ ರೈಲು. ರೈಲಿನ ಮಾತನ್ನು ಅಲ್ಲಿಗೇ ಬಿಡಿ. ಬಸ್ಸಿಗೆ ಮತ್ತೆ ಬನ್ನಿ. ಬಸ್ತು ಒಂದು 
ಏಭವ ಮಂಟಪ. ನಮಗೆ ತಿಳಿದಿರದ್ದನ್ನು, ಕಲಿಯದ್ದನ್ನು ಅದು ಕಲಿಸುತ್ತದೆ. ನಾವು ಕಲಿಯಲು 
ಹಾರಿರಬೇಕಪ್ರೇ. ನೀವು ಡಿವಿಜಿ ಅವರ ಮಂಕುತಿಮ್ಮನಂತೆ ಎಲ್ಲರೊಳಗೊಂದಾಗುವುದನ್ನು ಕರಗತ 
ಡಿಕೊಂಡಿದ್ದರೆ ಸಲೀಸು. ನಿಮ್ಮದೇ ಪ್ರಪಂಚ, ನಿಮ್ಮದೇ ಬದುಕು. ನಿಮ್ಮದೇ ಬಸ್ತು. 
ವ ನಮ್ಮೊಂದಿಗೆ ಅಷ್ಟೊಂದು ಆತ್ಮೀಯನಾಗಲು ಮಹತ್ವದ ಕಾರಣವಿದೆ. ಅದಕ್ಕೆ ಅಹಂಕಾರವಿಲ್ಲ. ಅಹಂನ 
ಟಿ ಕಟ್ಟಿಕೊಂಡು ದೂರ ನಿಲ್ಲುವುದಿಲ್ಲ ಅದು. ನೀವು ನಿಂತಲ್ಲಿ (ಬಸ್‌ ನಿಲ್ದಾಣದಲ್ಲಿ) ಅದು ಬಂದು 
ಜಿತ್ತದೆ. ನಿಮ್ಮನ್ನು ಮಾತನಾಡಿಸಿಕೊಂಡು ಕರೆದೊಯ್ಯುತ್ತದೆ. ಇಳಿದು ಟಾಟಾ ಹೇಳುವವರೆಗೂ ನಿಮ್ಮನ್ನು 
ರಿಸು ಬಸ್ತು, ಮರುಕ್ಷಣದಲ್ಲೇ ಮತ್ತೊಬ್ಬ ನಮ್ಮ ಸಹೋದರನನ್ನು ಬರಸೆಳೆದುಕೊಳ್ಳುತ್ತದೆ. ಈ ಕಾರ್ಯ 


ತೆ 


149 


ನಮ್ಮ-ನಿಮ್ಮಿಂದ ಸಾಧ್ಯವಿದೆಯೇ ಹೇಳಿ. | 
ಆತ್ಮೀಯತೆ ಬಸ್ಸಲ್ಲಿ ಸಿಕ್ಕಿದಷ್ಟು "ಫ್ರೀ' ಎಲ್ಲೂ ಸಿಗಲಾರದು. ಆಟೋದಲ್ಲಿ ಒಮ್ಮೆ ಹೋಗಿಬನ್ನಿ; ಹೋಗುವ , 
ಮುನ್ನ ಆಟೋ ಚಾಲಕನಿಗೆ ನಮಸ್ಕಾರ ಹೇಳಿ, "ಸ್ವಾಮಿ, ಜಯನಗರದ ಕಡೆ ಬರುತ್ತೀರಾ' ಎಂದು ಕೇಳಬೇಕು; 
(ಕರಾವಳಿ ಕಡೆ ದೇವಸ್ಥಾನಗಳಲ್ಲಿ ಪುಷ್ಪ ಪ್ರಶ್ನೆ ಎಂಬುದಿದೆ. ಅದರರ್ಥ ಇಷ್ಟೇ. ಭಕ್ತರು ತಮ್ಮ ಬಯಕೆ 
ಆ ಸುವಂತೆ ಕೋರಿ ನೀಡಿದ ಪುಷ್ಪವನ್ನು ಪುರೋಹಿತರು ದೇವರಿಗರ್ಪಿಸಿ ಮಂಗಳಾರತಿ ಮಾಡುತ್ತಾರೆ. | 
ಅನಂತರ ದೇವರ ಬಲಭಾಗಕ್ಕೆ ಪ್ರಸಾದ ಬಿದ್ದರೆ “ಆಗುತ್ತದೆ', ಎಡಕ್ಕೆ ಬಿದ್ದರೆ "ಆ ಚಿಂತೆ ಬಿಡಿ' ಎಂದು ಅರ್ಥ. ' 
ಆಟೋ ವಿಹಾರ ವಿಷಯದಲ್ಲೂ ಹೀಗೆಯೇ ಕಾಯಬೇಕು.) ರಿಕ್ಷಾವಾಲನ ಮುಖದಲ್ಲಿ ಆಗುವ ಸೂಕ್ಷ್ಮ: 
ಬದಲಾವಣೆಗಳಿಗೂ ಅರ್ಥ ಕಲ್ಪಿಸಬೇಕು. ಒಂದು ವೇಳೆ ಆತನ ಮುಖದಲ್ಲಿ ನಗೆ ಮಿಂಚಿ, ಕೈಯೋ, ಕತ್ತೋ, 
ಅಲ್ಲಾಡಿದರೆ "ಹತ್ತಿಕೊಳ್ಳಬಹುದು', ಇಲ್ಲದಿದ್ದರೆ "ಈ ಆಟೋ ಆಸೆ ಬಿಟ್ಟುಬಿಡಿ' ಎಂಬುದು ವೇದ್ಯವಾಗುತ್ತದೆ. | 
ಇದು ನಿತ್ಯ ಪುರಾಣ. | 
: ಆಟೋ ಹಿಡಿದು ಇರಲಿ ನೀವು ಬೈಕ್‌, ಎಮಾನ, ಏರಿದಾಗಲೂ ಒಂದು ಅವ್ಯಕ್ತ ಭಾವ, ಸುಖ ಅನುಭವಿಸಲು 
ಬಿಡದೇ ಹಿಡಿದಿಡುತ್ತದೆ. ಅತ್ತಿ ಹಣ್ಣು ನೋಡಲು ಬಹಳ ಚೆಂದವಂತೆ. 
ಅದನ್ನು ಕಂಡಷ್ಟೂ ಸುಖವಿದೆ. ಆದರೆ ತಿನ್ನಲು ಅಸಾಧ್ಯ. 
ಗಣ್ಯವ್ಯಕ್ತಿಗಳ ಭದ್ರತಾ ಪಡೆಯ ಮಂದಿ ಸುತ್ತಲೂ ಕಣ್ಣು ತಿರುಗಿಸುತ್ತಾ 
ಕಾಯುವ ತರಹ, ನಿಮ್ಮೊಳಗೆ ಜಾಗರೂಕವಾಗಿರುವ ವಿಶೇಷ ಪ್ರಜ್ಞೆ ಆ 
ಸುಖದಿಂದ ನಿಮ್ಮನ್ನು ವಂಚಿತನಾಗಿಸುತ್ತದೆ; ನಿಮ್ಮ. ಮೆದುಳಿನ 
ಫ್ಲಾಪಿಯಲ್ಲಿ ಸಂಗ್ರಹಿತ ಎಚ್ಚರಿಕೆಗಳು ನಿಮ್ಮ ಮನಸ್ಸಿಗೆ ಟೆಲಿಗ್ರಾಮ್‌ 
ಮೂಲಕ ರವಾನಿಸಲ್ಪಡುತ್ತವೆ. "ಅತ್ತಿ ಹಣ್ಣಿನೊಳಗೆ ಬರೀ ಹುಳು' , 
ಎಂಬುದು ನಿಮ್ಮನ್ನು ಕೊರೆಯುತ್ತಲೇ ಇರುವಂತೆ. ಇಲ್ಲಿ ಸುಖದ 
ಮೂಟೆ ಸೋರುತ್ತಲೇ ಇರುತ್ತದೆ. 
ಆದರೆ ಬಸ್ಸಿನಲ್ಲಿ ಈ ಸಂಗತಿಗಳೇ ಉದ್ಭವಿಸುವುದಿಲ್ಲ. ಅಲ್ಲಿರುವ 73 
ಚಾಲಕ, ನಿರ್ವಾಹಕರೂ ನಮ್ಮ ಹಾಗೆಯೇ ತಮ್ಮ ಹೆಂಡತಿ, ಮಕ್ಕಳು, | ಡು 
ಸಂಸಾರಕ್ಕಾಗಿ ದುಡಿಯುತ್ತಿರುವವರು. ಅವರಿಗೆ ಬಸ್ಸಿನ ಮೇಲಿನ 
ಪ್ರೀತಿಗಿಂತಲೂ ಸಂಸಾರದ ಮೇಲೆ ಹೆಚ್ಚು ಒಲವು?! ಆದ್ದರಿಂದಲೇ, 
ಯಾರು ಬಂದಿರಿ, ಯಾರು ಇಳಿದಿರಿ, ಯಾರು ಹೋದಿರಿ ಎಂಬ 
ಯಾವುದೇ ಪ್ರಶ್ನೆಗಳನ್ನು ಯಾರೂ ಯಾರಿಗೂ ಕೇಳುವುದೇ ಇಲ್ಲ. 
ನಿಮ್ಮದೇ ಸ್ವಾತಂತ್ರ್ಯ, ನಿಮ್ಮದೇ ರಾಜ್ಯ. ಎಲ್ಲಿ ಬೇಕಾದರೂ 
ಇಳಿಯಬಹುದು, ಎಲ್ಲಿಗೆ ಬೇಕಾದರೂ ತೆರಳಬಹುದು. 
ನೀವು ನಿಮ್ಮಮನದ ಮಾತನ್ನು ಹೇಳಿ, ಅಂದರೆ ಸತ್ಯವನ್ನೇ ಹೇಳಿ. ಬಸ್ಸಿನಲ್ಲಿ ಸಿಕ್ಕ ಸ್ವಾತಂತ್ರ್ಯ ಬೇರೆ ಎಲ್ಲಾದರ 
ಸಿಗುವುದು ಸಾಧ್ಯವೇ? ಅಲ್ಲಿ ಯಾರಾದರೂ ನಿಮ್ಮನ್ನು ಕೇಳುವವರಿದ್ದಾರೆಯೇ? ಒಂದು ವೇಳೆ ಅಮೆರಿಕೆ 
ಇಂಗ್ಲೆಂಡ್‌, ಸಿಂಗಾಪುರದಂಥ ರಾಷ್ಟ್ರಗಳಲ್ಲಿ ಪ್ರಶ್ನಿಸುವವರಿದ್ದಾರು ಆದರೆ ನಮ್ಮ ಭವ್ಯ ಭಾರತದಲ್ಲಿಲ್ಲ. ಬಸ್ಸಿನ! 
ಟೈಮ್‌ ಪಾಸ್‌ ಮಾಡಲು ಕಡ್ಲೇಕಾಯಿ ಕೊಂಡು ತರುತ್ತೀರಿ. ಸುಲಿದ ಸಿಪ್ಪೆಯನ್ನು ಜೇಬಲ್ಲಿ ಹಾಕಿಕೊಳ್ಳಲ 
ಮನಸ್ಸು ಒಪ್ಪವುದಿಲ್ಲ. ನೂರಾರು ರೂಪಾಯಿ ಕೊಟ್ಟು ಷರಾಯಿ, ಷರಟು ಹೊಲಿಸಿ, ಜೇಬು ಇರಿಸಿದ 
“ಬೇಡದ್ದು' ತುಂಬಲೇ? ಎಂದಿಗೂ ಅಲ್ಲ. ಅದನ್ನೆಲ್ಲಾ ಬಸ್ಸಿಗೆ ಹಾಕುತ್ತೇವೆ. ಮುಸುಕಿನ ಜೋಳದ ದಂಟ` 
ಪ್ಲಾಸ್ಟಿಕ್‌ ಕಾಗದ, ಬಾಳೆಹಣ್ಣಿನ ಸಿಪ್ಪೆ, ಬಾಡಿದ ಮಲ್ಲಿಗೆ ಮಾಲೆ, ಬಸ್‌ ಟಿಕೆಟ್‌... ಹೀಗೆ ಎಲ್ಲಾವನಃ 
ಯಾವುದೇ ಮುಜುಗರವಿಲ್ಲದೇ ನಮ್ಮ "ಕಸದ ಬುಟ್ಟಿ' ಎಂದು ತಿಳಿದು ಎಸೆಯುತ್ತೇವೆ. ನಿರ್ವಾಹಕಕ 


ಇನಾವನಾ ಮೇ, 200% 


ಆಕ್ಷೇಪಿಸುವುದೂ ಇಲ್ಲ. ಏಕೆಂದರೆ ಅವರೂ "ನಮ್ಮವರೇ'. ಈ ಸ್ವಾತಂತ್ರ್ಯ ಇನ್ನೆಲ್ಲಿದೆ? ಆಟೋ ನಿಮ್ಮ ಕಸದ 
ಮಿಟ್ಟಿ ಆಗಲು ತಯಾರಿದೆಯೇ? ಗೆ 
ಇನ್ನು ಎಲ್ಲಿಗೆ ಬೇಕಾದರೂ ತೆರಳುವ ವಿಚಾರ. ಆಟೋ, ಬೈಕ್‌ನಲ್ಲಿ ಸಾಧ್ಯವಿದೆ. ಆದರೆ ಮಾಲೀಕನ ಸ್ವಾರ್ಥ 
ಜ್ಞ, "ಜಾಗರೂಕತೆ' ಪ್ರತಿಕ್ಷಣದಲ್ಲೂ ಇಣುಕು ಹಾಕುತ್ತಾ ನಿಮ್ಮ ಸುಖಾನುಭವಕ್ಕೆ ರಸಭಂಗವುಂಟು 
ಹಾಡುತ್ತದೆ. ಉದಾಹರಣೆಗೆ, ನೀವು ಆಟೋದಿಂದ ಇಳಿದು ಹಣ ನೀಡಲು ಬಂದರೂ, ಚಾಲಕನಿಗೆ ನಿಮ್ಮ 
'ಣಕ್ಕಿಂತಲೂ ಆತನ ಸೀಟು ಮುಖ್ಯ. ಆತ ನೀವು ಕುಳಿತಿದ್ದ ಆ ಸೀಟು ಸರಿಯಿದೆಯೋ, ಬಿದ್ದೋಯಿತೋ 
ನಿಂಬುದನ್ನು ಖಚಿತಪಡಿಸಿಕೊಂಡು, ಸರಿಪಡಿಸಿದ ಅನಂತರ ಉಳಿದ ವ್ಯಾಪಾರ. ನಿಮ್ಮ ಬೈಕೂ ಅಷ್ಟೇ. ರಸ್ತೆ 
ಹೀಲೆ ಹೋಗುತ್ತಿದ್ದಾಗ ಯಾರಿಗಾದರೂ ಡಿಕ್ಕಿ ಹೊಡೆದೇನೆಂಬ ಭಯಕ್ಕಿಂತಲೂ ನಿಮ್ಮನ್ನು ಕಾಡುವುದು, 
್ಸಿಕ್‌ಗೆ ಏನಾದರೂ ಆದರೆ... ಎಂಬುದು. ಹಾಗಾಗಿ ಮೈಯೆಲ್ಲಾ ಕಣ್ಣಾಗಿ ರಸ್ತೆ ನೋಡುತ್ತಿರುತ್ತದೆ. ಈಗ 
ಳಿ, ಬಸ್ಸಿನಲ್ಲಿ ಕುಳಿತರೆ ಇದ್ಯಾವುದಾದರೂ ಉಪದ್ರವಿರುತ್ತದೆಯೇ? 
ಪ್ರೆಲ್ಲಾ ಕಲಿಸಿದ ಬಸ್ಸಿಗೆ ಒಂದೇ ಒಂದು ಬಾರಿ ಬೈಯ್ತುಬಿಟ್ಟಿದ್ದೇನೆ, ದೊಡ್ಡ ಕಲ್ಲನ್ನು ಎತ್ತಿ ಅದರ ಮೈಗೆ ಬೀಸಿ 
ದು ಅದಕ್ಕೆ ಗಾಯ ಮಾಡಿದ್ದೇನೆ. ಮನಸ್ಸಿಗೆ ಬಂದಷ್ಟು ತೆಗಳಿದ್ದೇನೆ. ಕೊನೆಗೆ ಪಶ್ಚಾತ್ತಾಪದಿಂದ 
ರುಕಿದ್ದೇನೆ. ಕಣ್ಣಲ್ಲಿ ನೀರು ತೋಡಿನಂತೆ ಹರಿದಿದೆ. ದೊಡ್ಡಮ್ಮ ಬಂದು, "ಮಾಡಿದ್ದಾಯ್ತಲ್ಲ. ಇನ್ನು 
ರುಕೋದು ಏಕೆ? ನಾಳೆಯಿಂದ ಇದನ್ನು ಮಾಡಬೇಡ' ಎಂದು ಹೇಳಿದರೂ ನಾನು ಮರುಕುವುದನ್ನು 
2 ಲಿಲ್ಲ. ಆ ದುಃಖ ಮಾಯವಾದದ್ದು ಅದೇ ಬಸ್ಸಣ್ಣ ಹೊಸ ಅಂಗಿ ತೊಟ್ಟ ಮೇಲೆಯೇ. ಆ "ದುರ್ಫಟನೆ' 
ದದ್ದು ಹೀಗೆ: 
ಬತ್ತನೇ ಕ್ಲಾಸಿನಲ್ಲಿ ಓದುತ್ತಿದ್ದ ಸಮಯ. ಭದ್ರಾವತಿಯ ಸಿಲ್ವರ್‌ ಜ್ಯೂಬ್ಲಿಯಲ್ಲಿ ಪಾಠ ಕೇಳುತ್ತಿದ್ದೆ. ಸಂಜೆ 5ಕ್ಕೆ 
ಲೆ ಮುಗಿಯುತ್ತಿತ್ತು. 5.30 ಗೆ ಹೋಟೆಲ್‌ಗೆ ಹಾಜರಾಗಬೇಕಿತ್ತು. ಕಾದು ಕಾದು ಸುಸ್ತಾಗುವ ಹೊತ್ತಿಗೆ ಬಸ್ತು 
ು. ಆದರೆ ನಿಲ್ಲಿಸಲಿಲ್ಲ. ನನಗೆ ಹೊತ್ತಾಗಿಬಿಟ್ಟಿತ್ತು. ಸಿಟ್ಟು ಬಂತು. ಪಕ್ಕದಲ್ಲಿದ್ದ ಕಲ್ಲನ್ನು ಎತ್ತಿ ಒಗೆದೇ ಬಿಟ್ಟೆ. 
? ದೂರ ಹೋಗಿ ಬಸ್ತು ನಿಂತಿತು. ತಕ್ಷಣವೇ ನಾನು ಅಲ್ಲಿಂದ ಓಡಿದೆ. ಯಾರ ಕೈಗೂ ಸಿಕ್ಕದೆಯೇ. ನಂತರ 
ದು ವಾರ ಆ ಬಸ್ಸನ್ನೇ ಹತ್ತಿರಲಿಲ್ಲ. 
ದು ಬೇರೆ ಬಸ್ತು ಹತ್ತಿ ಮನೆಗೆ ಬಂದೆ. ಏಕೋ ಮನದೊಳಗೆ ಒಂದು ಥರಾ ಭಯ ಗೊರಕೆ 
ನಡೆಯುತ್ತಿತ್ತು. ಏನು ಮಾಡುವುದು ತಿಳಿಯಲಿಲ್ಲ. ನನ್ನ ದೊಡ್ಡಮ್ಮನಿಗೆ ಹೇಳಿದ್ದಕ್ಕೆ, "ಬಸ್ಸಿಗೆ ಕಲ್ಲು ಹೊಡೆದ್ರೆ 
ೂ ಆಗೋಲ್ಲ. ಗ್ಲಾಸು ಒಡೆಯುತ್ತಷ್ಟೇ. ನಾಳೆ ಅದರ ಖರ್ಚನ್ನು ನಾವೇ ಭರಿಸಬೇಕು. ಟ್ಯಾಕ್ಸ್‌ ಕಟ್ಟೋದು 
ೇ. ಇನ್ನು ಮುಂದೆ ಹಾಗೆ ಮಾಡಬಾರದು' ಎಂದು ಬುದ್ಧಿವಾದ ಹೇಳಿದಳು. 
ಲೆ ಅಳು ಬಂತು. ಅತ್ತೆ, ಅತ್ತೆ, ಕಣ್ಣು ನೋಯುವಷ್ಟು ಅತ್ತೆ. ನನಗೆ "ಸಾರ್ವಜನಿಕ ಪ್ರಜ್ಞೆ' ಹೇಳಿಕೊಟ್ಟಿದ್ದು, 
ಓಭವದಿಂದಲೇ ಸಾರ್ವಜನಿಕ ಆಸ್ತಿ ನಷ್ಟ ಕೂಡದು ಎಂಬ ಹೊಸ ಪಾಠ ಹೇಳಿಕೊಟ್ಟ ಬಸ್ಸು ಎಂದೆಂದಿಗೂ 
| ಮುದ್ದಿನ ಮೇಷ್ಟ್ರು. ಅದಕ್ಕೆ ಥ್ಯಾಂಕ್ಸ್‌ ಹೇಳಲು ಶುರು ಮಾಡಿದರೆ, ಜೀವನ ಪೂರ್ತಿ ಅದರಲ್ಲೇ 
ಸುಬೇಕು. ಅದೂ ನಿಜವೆನ್ನಿ. ಮಧ್ಯಮ ವರ್ಗದ ನಾವು ಬದುಕನ್ನು ಕಳೆಯೋದು ಬಸಲ್ಲೇ ಅಲ್ಲವೇ? 
ಸ ಬಸ್ಸಿಂದ ಕಲಿತಷ್ಟೂ ಇದ್ದೇ ಇದೆ. ಅದು ಖಾಲಿಯಾಗದ ಅಕ್ಷಯ ಭಂಡಾರ. ಬದುಕಲು 
ಯಬೇಕೆಂದರೆ ಬಸ್ಸಲ್ಲಿ ಕಲಿಯಬೇಕು. ನಂತರ ಇಳಿದು ಬಂದು ಬದುಕಬೇಕು. ಣೆ 


ಸಔಯೆಗಲು ಗಿರಿ ಏ56ಲ್ಲ ವಿಲ, 
ಛೆರ್ಶ್ರೊ. 88೧) ಸಿ163ಜಕಲಭ್‌ 
Oke ತೋ ತ, 


"ಮಾಯಾಮೃಗ'ದ ಸಂಕಲ್ಪನೆ, 
ಬರವಣಿಗೆ ಮತ್ತು 
ನಿರ್ದೇಶನದಿಂದ ಕನ್ನಡ 
ಜನಮನದ ಮಾತಾಗಿರುವ ON 
ಟಿ.ಎನ್‌. ಸೀತಾರಾಂ ಕವಿ, ಇಷ್ಟ ಇನ್ನ 
ಕತೆಗಾರ, ನಾಟಕಕಾರ, ನಟ 
ಎಲ್ಲಾ ಹೌದು. 16 ಕ್ಕೂ ಹೆಚ್ಚು 
ಟಿವಿ ಸರಣಿಗಳನ್ನು ಬರೆದು 
ನಿರ್ದೇಶಿಸಿರುವ ಸೀತಾರಾಂ 
ಇತ್ತೀಚಿಗೆ ರಾಷ್ಟ್ರಪ್ರಶಸ್ತಿ ಪಡೆದ 
ತಮ್ಮ ನಿರ್ದೇಶನದ “ಮತದಾನ' 
ಚಲನಚಿತ್ರಕ್ಕೂ ತಾವೇ ಚಿತ್ರಕಥೆ 
ಬರೆದಿದ್ದಾರೆ. ಹೀಗೆ ನಾಟಕ, ಟಿವಿ 
ಸೀರಿಯಲ್‌ ಮತ್ತು ಸಿನೆಮಾ- ಈ 
ಮೂರೂ ಮಾಧ್ಯಮಗಳ 
ಬರವಣಿಗೆಯಲ್ಲಿ "ನುರಿತಮತಿ' 
ಇವರದು. 


ಕಾಗದಗಳಿಗಿಂತ ಜಾಸ್ತಿ 
ನನ ತಲೇಲೇ 
ನನ್ನ ಚಿತ್ರಕಥೆ! 


ಇವನ ಮೇ, 2001 


ಟಿ.ಎನ್‌ ಸೀತಾರಾಮ್‌ 


ಮುಂದುವರೆಯಲಿದೆ, "ಬೆಳ್ಳಿ ಕಸುಬು' ಅಂಕಣದಲ್ಲಿ. 


ಬತ್ಯಜೀವನದಿಂದ ಹೊಮ್ಮಿದ ವಿನೋದ, 
ಓದ್ದಮವರ್ಗದ ಮನಸ್ಸಿನ ಪುಡಿಗಾಸು 
ನಿಜಕೀಯ... ಇವು ನನ್ನ ನಾಟಕ ಬರವಣಿಗೆಯ 
ಖಖ್ಯ ಧಾತುವಾಗಿದ್ದವು. "ನಾಜೂಕಯ್ಯ'ದ 
ಶಟ ಅದು. raw ಸಮಕಾಲೀನತೆಯನ್ನು 
ಕೊಬೇಹೂಬು ಕೊಡುವ ರಂಗಭೂಮಿ, ನನ್ನ 
ಸೋದ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ 
ರಡಕ್ಕೂ ತಕ್ಕ ಅವಕಾಶ ಕೊಟ್ಟಿತು. ನಟನಾಗಿ, 
ಕಕಾರನಾಗಿ, ನಾನು ಯಶ ಗಳಿಸಿದ್ದು-ಈ 
ಕೃಗಳಿಗೆಯಲ್ಲಿ ತಕ್ಕ ಮಾತು ಇಡುವ "ಪರೈಕ್ಟ್‌ 
ನಮಿಂಗ್‌' ನಿಂದಾಗಿ. “ಪಲ್ಲವಿ'ಯ 

್ಲಿಯ ನನ್ನ ಪಾತ್ರ ತುಂಬ 
ಷಾದ ತುಂಬಿದ್ದು. 
ದರೆ ಅದು ಪ್ರಕಟ 4 


ಓ9ಭಾಷಣೆ, ಧ್ವನಿಗ್ರಹಣ, ಮೇಕಪ್‌, ವಸವಿನ್ಮಾಸ ಇತ್ವಾದಿ ಕೇತ ಗಳ ಬಗೂ 
ಈ. ಥೆ ಕೆ ಇಟ ಡ್‌ ಗಿ 
ನಮ ಮುಂದಿನ ಸಂಚಿಕೆಗಳಲ್ಲಿ ತಜ್ಞ ಪ್ರತಿಭಾವಂತರ ಜತೆ ಮಾತುಕತೆ 


ಘಟ್ಟದಲ್ಲಿ ದಟ್ಟ ರಾಜಕೀಯ ಪ್ರಜ್ಞೆ ಮತ್ತು 
ವಿನೋದ ನನ್ನೆಲ್ಲ ಬರವಣಿಗೆಯ ಮುಖ್ಯ 
ನಾಡಿಯಾಗಿತ್ತು. 
“ಭಾವಯಾನ' 
ನಾನು "ಕಥೆಗಾರ'ನಾಗಿ ಕನ್ನಡದ ನೂರಾರು 
ಕಥೆಗಳನ್ನು ಆಯ್ದುಕೊಂಡಾಗ ಮತ್ತು ಟೆಲಿ 
ವಿಜನ್‌ಗೆ ಸೀರಿಯಲ್‌ ಬರೆದು ನಿರ್ದೇಶಿಸಲು 
ತೊಡಗಿದಾಗ ಬಹುಶಃ ನನ್ನೊಳಗೆ ಸುಪ್ತವಾಗಿದ್ದ 
ಸೂಕ್ಷ್ಮ ಭಾವಜೀವಿ ಮೆಲುದನಿಯಲ್ಲಿ ಮಾತಾಡ 
ತೊಡಗಿದ. ನಿತ್ಯಜೀವನದಲ್ಲಿ 
ನಾವೆಲ್ಲರೂ ಒಂದೊಂದು 
ಭಾವಲೋಕ ಇಟ್ಟು 
ಕೊಂಡೇ _ ತಿರುಗುತ್ತಿರು 
ತ್ತೇವೆ. ಪ್ರತಿಯೊಬ್ಬನಲ್ಲೂ 
ಒಂದು ಭಾವಲೋಕ 
ಇದೆ. ಆ ಲೋಕದ 
ಎಳೆಗಳನ್ನು ತುಸುವೇ 
ಸ್ಪರ್ಶಿಸಿದರೂ ಸಾಕು 
ಸ'ನ್ನಿವೇಶಿ'ದ'ಲ್ಲಿ 


153 


ದೈಕ9: 623 


(೨೪) 
€ ಪುಟ್ಟು ಟಾಷ್ಯ್ರೂಯಲ್ಲಿನ- ಮಸೆ, ಇಳ.) 


CLL ಬಳ್ಳ ಮಲಂ , ಕಟ್ಟಿನ ಬಲವನು ' 


ಛ 
3" 


mts ಊಣ್ಲಿಬಪ್ಪಳಿ.... 
ಶು: ತುಷ್ಟೆಲ್ಸ್ಯ ಶೆಟ್ಟರ್‌ ಬಂದೆ... ದೇವಿ ಎ). ' | | 
ಅಹಿ ಸಳ ಹೊಿಣ್ಟುಳಿ. | 
(Lg) | 
| ಲಕ್ಮೀ- ತೆ ಆ.ಶ್ರಜ ಾ8.. - | 
“ರು: ಜಯ ಟನ ಕಮ ದಮುದ್ಧಳಿ ಕಿಳಯು ಇಂಟ್ಟಿದ್ದುಶ್‌... 
ಬ ಲಗಳ್ದಂದ ಪ್ರಟೇಸಿಷ ಮನೆ ಮಾರಣ ಕರಿ ಸೋಡಿ 


ನಾನು ಅರತ ನ 
pd ಕರಟ ಇಲ್ಲ ಲ ಇುಟ್ಮು ಗೂ ಒಲಸ ಫಿ, 


ಆ ಲಾ ಬ್ರೇಕ್‌ ಓಕ್ರೀ ಊಟ್‌ ಕೊಟ್ಟಿ 5 ಸ) ಎನ್ನುತ್ತೆ 
ಲ್‌ ಬಜ್‌ ಅನ)... ಚ 


ರಾಮು: 


ಹು! ವನಿ ಇಲ್ಲ ಇಹ ಹಿಪ್ಪು ಸನ್ನಿ ಲಟ್ಣಬ ಶನಿಡ್ದು | 
ಮುಸಲ ಅಲ್ಲ... ಸಾಜ ಜ್‌ FS py 


(ಚಿತ್ರಕಥೆಯ ಒಂದು ತುಣುಕು-ಸೀತಾರಾಂ ಅಕ್ಷರದಲ್ಲಿ) 


ಜೀವ ಬರುತ್ತದೆ. ಮಾಯಾಮೃಗದ ಬರವಣಿಗೆ ಈ ರೀತಿಂ 
ಪ್ರಯತ್ನ. ಮತ್ತು ಅದರ ಯಶಸ್ಸಿನ ಕಾರಣವೂ ಅದೇ. 
ಸನ್ನಿವೇಶದ ಗುಂಗು 

ನಾನು ಪಟಕಥೆ ಬರೆಯುವಾಗ ಸನ್ನಿವೇಶಗಳ ಗುಂಗಿನ 
ಇರುತ್ತೇನೆ. ನನ್ನ ಕಣ್ಣೆದುರು ಒಂದು ಘಟನೆ ಜರುಗುತ್ತದೆ. “ಆ 
ಮಗಳಿಗೆ ಮನೆಯಿಂದ ಹೊರಟು ಹೋಗು ಅಂತ ಹೇಳುತ್ತಿದ್ದಾನೆ 
ಇದಿಷ್ಟೇ ನನ್ನ ಕಣ್ಣೆದುರಿನ ಸನ್ನಿವೇಶ. ಇದರ ವಿವರಗಳೆಲ್ಲ 
ಮನದಲ್ಲಿ ಗುಂಯ್‌ಗುಡುತ್ತಿರುತ್ತವೆ. ಒಂದು ಕಾಗದದ 
ಗೋಜಲು ಗೋಜಲಾಗಿ ಟಿಪ್ಪಣಿ ಮಾಡುತ್ತೇನೆ. 


KP mys 1 


w ಹಾ 
ರ್‌ 


೦ದು ಮಹಾ ಅವ್ಯವಸ್ಥೆಯ ಪ್ರತೀಕದಂತಿರು 


- ಅದಕ್ಕೊಂದು ಆಕಾರ, ಶಿಸ್ತು ಬರುವುದು 
ಟಿಂಗ್‌ ಶುರುಮಾಡಿದಾಗಲೇ. ಮಾಯಾ 


ಗತಿಗಳನ್ನು ಜಾಸ್ತಿ ವಿವರಿಸೋ ಗೋಜಿಗೆ 
ಲಿಲ್ಲ. ದೃಶ್ಯ ಮಾಧ್ಯಮದಲ್ಲಿ ಸಿಟ್ಟು 
ದವನು ಏದುಸಿರಿನಲ್ಲಿ "ಏ' ಎಂದು 


ಕೂಗಿದರೂ ಸಾಕು-ಹೊರತು "ನನಗೆ ಸಿಟ್ಟು 
ಬಂದಿದೆ ಗೊತ್ತಾ?' ಎಂದು ಹೇಳಬೇಕಾಗಿಲ್ಲ. 
"ಮತದಾನ' 

“ಮತದಾನ' ಸಿನೀಮಾ ಮಾಡುವ ನಿರ್ಧಾರ 
ತಗೊಂಡ ಮೇಲೆ ಅದನ್ನು ಅತಿ ಎಚ್ಚರದಿಂದ 
ಓದಿದೆ. ಪ್ರತಿ ಘಟನೆಗಳನ್ನು - ಸನ್ನಿವೇಶಗಳನ್ನಾಗಿ 
ಟಿಪ್ಪಣಿ ಮಾಡುತ್ತ ಹೋದೆ. ಹೀಗೆ ನನ್ನ ಮೊದಲ 
ಟಿಪ್ಪಣಿಯಲ್ಲಿ ಒಟ್ಟೂ 780 ಸನ್ನಿವೇಶಗಳಿದ್ದವು. 
ಕೊನೆಗೆ ಚಿತ್ರದಲ್ಲಿ ನಾನು ಬಳಸಿಕೊಂಡಿರೋದು 
ಕೇವಲ 40. ಅಂದರೆ, ಹೇಗೆ ಒಬ್ಬ ಶಿಲ್ಪಿ ತನ್ನ 


ಜನಪ್ರಿಯ ಮೆಗಾ ಧಾರಾವಾಹಿ "ಮಾಯಾಮೃಗ'ದ ಒಂದು ಸನ್ನಿವೇಶ 


"ಮಾಯಾಮೃಗ'ದ ಮೂವರು “ಕನ್ನಿಕೆ'ಯರು 


ಮೂರ್ತಿಯನ್ನಪ್ಪೇ ಬಳಸಿ-ಉಳಿದುದನ್ನು ಕಡೆ 
ಗಣಿಸುತ್ತಾನೋ ಹಾಗೆ. ಇದರರ್ಥ ಬಳಕೆ 
ಯಾಗದ ವಿವರಗಳು ಅನಿವಾರ್ಯ ಅಂತಲ್ಲ. 
ನಾನು ಆಯ್ದುಕೊಂಡ ಎಳೆಗೆ ಅವು ಬೇಕಾಗಿಲ್ಲ 
ಅಷ್ಟೆ. 

ಕಾದಂಬರಿ ನಡೆಯೋದು ತುಮಕೂರು 
ಸುತ್ತಣ ಪರಿಸರದಲ್ಲಿ. ಇಲ್ಲಿ ಮಾತು ತುಂಬ 


ಒರಟಾಗಿತ್ತು. ರಾಮಲಿಂಗೇಗೌಡ-ಮಗಳನ್ನು 


"ಲೌಡಿ' ಅಂತ ಕರೆಯೋನು. ಆದರೆ ಯಾಕೋ 
ನಾನು ರೂಪಿಸಲಿರುವ ಅನುಭವಕ್ಕೆ ತುಸು 
ಮೃದುವಾದ ಒಳಮೈ ಬೇಕು ಅನಿಸಿತು. ಹೀಗಾಗಿ 
ಅವೇ ಪಾತ್ರಗಳನ್ನು ಮಲೆನಾಡು, ತೀರ್ಥಹಳ್ಳಿಗೆ 
ವರ್ಗಾಯಿಸಿಕೊಂಡೆ. ಅಲ್ಲಿ ಪಾತ್ರಗಳ ಭಾವ, 


ಇನಾವನಾ ಮೇ, 200 


ಣಾತ್ಛಕ. ಸಿನಿಮಾದಲ್ಲಿ ಅದು ತುಂಬಾ ನಿಖರ. 


ಭಂಗಿ ಬದಲಾಯಿತು. ರಾಮಲಿಂಗೇಗೌಡನ | 
ಪಾತ್ರಕ್ಕೆ ವಿಚಿತ್ರವಾದ ಮಾರ್ದವ, ಮೌನ ಲಲ್ಲಿ 
ಅಭಿಸಿತು. ಮೂಲದಲ್ಲಿ ಡಾಕ್ಟರ್‌ ಮತ್ತು ತಾರಾಳ 
ನಡುವೆ ಅಂಥ ಪ್ರೆ ಸಮದ ಪುರಾವೆ ಇಲ್ಲ. 
ಅವರಿಬ್ಬರೂ "ಪರಸ್ಪರರ ಸ್ಮ ಎಶಿಯಲ್ಲಿ ಸುಳಿಯು 
ತ್ತಿರುತ್ತಾರೆ' -ಅಷ್ಟೆ. “ಆದರೆ ಸಿನಿಮಾದಲ್ಲಿ ಆ 
ನಂಟನ್ನು ಅಧಿಕೃತವಾಗಿ ಅನುಭವವೇದ್ಯ ಮಾಡ 
ಲೀಬೇಕಲ್ಲ. ಹೀಗಾಗಿ ಅವರಿಬ್ಬರ ನಡುವಿನ 
ಆಕರ್ಷಣೆ ಸ್ಫುಟವಾಗುವಂತೆ ಬರೆದೆ. | 
ಅಭಿನಯಿಸುತ್ತಲೇ ಬರೆಯುತ್ತೇನೆ! 
ಸಿನಿಮಾದಲ್ಲೂ ಅಷ್ಟೆ-ನನ್ನ ಚಿತ್ರಕಥೆಯಲ್ಲಿ 
ಶಾಟ್‌ ಡಿವಿಜನ್‌ ಇಂಥ ವಿವರಗಳು ಕಡಿಮೆ. 
ಅದೊಂದು ಸನ್ನಿವೇಶದ ಸಾರಾಂಶ. ಅನಂತರ" 
ಶೂಟಿಂಗ್‌ ಸಮಯದಲ್ಲಿ ಪ್ರತಿದಿನ ಬೆಳಗ್ಗೆ 
ನಾಲ್ಕಕ್ಕೆ ಎದ್ದು ಸಂಭಾಷಣೆಗಳನ್ನು ಬರೆಯುತ್ತಿದ್ದೆ. 
ನನಗೆ casting ಗೊತ್ತಿಲ್ಲದಾಗ ಹೆಚ 
ಮುಕ್ತವಾಗಿ ಬರೆಯುತ್ತೇನೆ. ನಾನೇ ಸ್ವತ 
ನಟನಾಗಿರೋದ್ರಿಂದ ಮಾತುಗಾರಿಕೆಯ ವೈಖರಿ 
ಅಭಿನಯದ ರೂಪದಲ್ಲಿ ಬರವಣಿಗೆಯ 
ಪ್ರಕಟವಾಗುತ್ತಿರುತ್ತದೆ. ನಾನು ಡೈಲಾಗ್‌ ಬರೆ 
ವಾಗ ಯಾರಾದರೂ ಕದ್ದು ನೋಡಿದರೆ ನಾ 
ಅಭಿನಯಿಸುತ್ತಲೇ ಬರೆಯುತ್ತಿದ್ದೇನೆ ಎಂದು ತೊ 
ಬಹುದೇನೋ. ನನ್ನ ಪರವಶತೆ ಹಾಗಿರುತ್ತ 
ಸಿನಿಮಾ ಬರವಣಿಗೆ ಟಿವಿಗಿಂತ ಭಿನ್ನ. ಅಂದ 
ಟಿವಿಯ ಮೂರು ಪುಟದ ಮಾತು ಇಲ್ಲಿ ಅಧಃ 
ಪುಟದಲ್ಲಿ ಆಗಬೇಕು. ಟಿವಿಯ ಭಾಷೆ ನಿರೂ 


'ಬೇರೆಯವರು ಬರೆದ ಚಿತ್ರಕಥೆಯ 
ನಾನು ನಿರ್ದೇಶಿಸುವುದು. ನನಗೆ ಅಷ್ಟು ಹಿತ 
ಕೆಲಸವಲ್ಲ. Same vice versa. ಅಂ 
ನಾನು ಬೇರೆ ನಿರ್ದೇಶಕರಿಗೆ ಬರೆಯುವು 
ಇಷ್ಟವಿಲ್ಲ. ಏಕೆಂದರೆ ನನ್ನ ಚಿತ್ರಕಥೆ ಕಾಗದಕ್ಕಿಂ 
ಜಾಸ್ತಿ ತಲೇಲೇ ಇರುತ್ತದೆ. ಅದಕ್ಕೆ.'' 


ಕನ್ನಡ ತಾಯಗರ್ಭದಲ್ಲಿ ಇಷ್ಟೊಂದು 
ಧ್ವಮಯ, ವರ್ಣರಂಜಿತ, ಧ್ವನಿಪೂರ್ಣ 
ೆಳು ಇಷ್ಟು ದಿನ ನಿಮ್ಮ ಪತ್ರಿಕಾ ಪ್ರಸವಕ್ಕಾಗಿ 
ಕುಳಿತಿದ್ದವೆ? ಎಷ್ಟೊಂದು ಜನ ಶೆಕ್ತಿ 


ಶ್‌ ನಟ್ಟ! 
ಪ್ರಭುಶಂಕರ 
ಸಂಚಿಕ ಕೈಗೆತ್ತಿಕೊಂಡರೆ ಫ್ಯಾನಿನ ಗಾಳಿ 
ದ ಜಡ್ಡು ಹಿಡಿದ ದೇಹಕ್ಕೆ, ಕಡಲು 
ps ಮೆಲುಗಾಳಿಯ ಸ್ಪರ್ಶಸುಖ ಸಿಕ್ಕಂತಾ 
೫ ಸೈವಿಧ್ಯಮಯ ಕತೆಗಳು, ಸಶಕ್ತ ರೇಖಾ 
ಳು ಪುಳಕಗೊಳಿಸುತ್ತವೆ. 

ರಾಮನಾಥ ಜೋಶಿ 
ನಲಿ ಹಳಬರ ಪಲುಕು; ಕತೆಗಳಲ್ಲಿ 
ುವಿಕೆಯ ಕುಲುಕು; "ವಿಶ್ವಭಾರತಿ' ಯಲಿ 
2 ಜಗದ ತುಣುಕು. ಏನೆಲ್ಲಾ ಇದೆ!... 
ನೆಂದು ಹೇಳುವುದು ಕಷ್ಟ. 
ರು ದೊಡ್ಡರಂಗೇಗೌಡ 
0ದಿ ಯುವ ಪೀಳಿಗೆಯ ಸಾಕಿತ್ಯಾಸಕ್ತ 
ಭಾವನಾ' ಒಂದು ಸುಂದರ ಕನಸಿದ್ದಂತೆ. 
ಟರ್‌ ಖಾಯಿಲೆಗೆ ಬಿದ್ದು ಜಡ್ಡು 
ರು ae dh ಔಷಧಿಯಿದ್ದಂತೆ. 


ಲೇಖಕರನ್ನ, ಅದರಲ್ಲೂ ಹೊಸಬರನ್ನ 


ರಾಂಚಂದ್ರ ಕೊಪ್ಪಲು ಸವಣೂರ 


ಗಿ ಮೂಡಿಬರುತ್ತಿರುವ "ಭಾವನಾ', 
ಓದುವ ಮನಸ್ಸಿದ್ದವರನ್ನು ಬಿಡುವುದೇ ಇಲ್ಲ. 
ಡೊಂಬಿವಿಲಿ ಪೂರ್ವ ಅಣ್ಣಪ್ಪ 
ಮೊದಲ ಬಾರಿ ನಮ್ಮಕಾಲೇಜಿನ ರೀಡಿಂಗ್‌ 
ರೂಮಿನಲ್ಲಿ ನೋಡಿದಾಗಲೇ "ಭಾವನಾ' ನನ್ನ 
ಮನಸ್ಸನ್ನು ಗೆದ್ದಳು. ಅವಳೊಟ್ಟಿಗಿನ ಸಮಯ 
ಅಮೃತದಷ್ಟು ಸವಿ. 
ಕುಂಕಾನಾಡು ಅ. ವಿವೇಕಾನಂದ 
ಒಳ್ಳೆಯ ಸಾಹಿತ್ಯ ಬೇಕಾದರೆ "ಭಾವನಾ' 
ಓದು ಎನ್ನುವಂತಾಗಿದೆ. ಭವಿಷ್ಯ, ಮಹಿಳೆ, 
ಅಡಿಗೆ, ದಾಂಪತ್ಯ, ಪ್ರವಾಸ... ಇತ್ಯಾದಿ ಅಂಕಣ 
ಗಳನ್ನು ಆರಂಭಿಸಿ "ಭಾವನಾ'ವನ್ನು ಕೆಡಿಸಬೇಡಿ. 
ಗುಲಬರ್ಗಾ ಕೃಷ್ಣಮೂರ್ತಿ ಕಿತ್ತೂರ 
ಹುಟ್ಟಿ ಒಂದೇ ವರ್ಷದಲ್ಲಿ "ಭಾವನಾ' ನಮ್ಮ 
ಮನೆಯ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ! 
ಸುಂದರ ಕತೆಗಳು, ಗಾಢವಾಗಿ ತಟ್ಟುವ ಬರಹ 
ಗಳು ಹಾಗೂ ವಿಸ್ಟೃತಿಗೆ ತಳ್ಳಬಲ್ಲ ಫೊಟೋ, 
ಚಿತ್ರಗಳು ಇದಕ್ಕೆ ಕಾರಣ. 
ಉಜಿರೆ ಕೇಶವ ಎಚ್‌, ಕೊರ್ಸೆ 
ವಿಚಾರವಂತ ಓದುಗ ವರ್ಗ ನಿರ್ಲಕ್ಷಿಸ 
ಬಹುದಾಗಿದ್ದ "ಜನಪ್ರಿಯ' ಮಾದರಿಗೆ ಹೊಸ 
ರೂಪ ನೀಡಿ, ಓದಲೇಬೇಕಾದ ಅನಿವಾರ್ಯ 
ತೆಯನ್ನು ಸೃಷ್ಟಿಸುತ್ತಿದ್ದೀರಿ. ಕನ್ನಡ ಪತ್ರಿಕೋದ್ಯಮ 
ಇತ್ತೀಚೆಗೆ ಕಂಡ ಬೆರಗು ಹುಟ್ಟಿಸುವ ಬೆಳವಣಿಗೆ 
ಇದು. 
ಎಂ.ಡಿ. ಒಕ್ಕುಂದ 


157 


ಏನೆಲ್ಲಾ ಭಾವನೆಗಳ ಯಜಮಾನಿ ನೀನು- 
'ಭಾವನಾ' 
ಬೆಳಗಾವಿ ಶ್ರೀಕಾಂತ ಶಾನವಾಡ 
“ಭಾವನಾ'ಳ ಹುಟ್ಟಿನಿಂದ ಪ್ರತಿ ತಿಂಗಳೂ 
ತಪ್ಪದೆ ಕೊಂಡು ಓದಿ. ಸಾ ಸಂಗ್ರಹಿಸಿ 
ಇಟ್ಟಿದ್ದೇನೆ. ಖ್ಯಾತ ಚಿತ್ರಕಾರರ ಚಿತ್ರ ಡು 
ಇನ್ಯಾವುದೇ ಪತ್ರಿ ಕೆಯಲ್ಲಿ ಈ ಪ್ರಮಾಣದಲ್ಲಿ 
ಹ ಲಾಡ. 
ಇಳಂತಿಲ ಲಿಂಗಪ್ಪ ಎನ್‌. 
ಎಲ್ಲಾ ಪತ್ರಿಕೆಗಳನ್ನು ಓದುವ ಹವ್ಯಾಸ ನನಗೆ 
ಮೊದಲಿನಿಂದಲೂ ಇದ್ದರೂ, ಓದಿದ ಮೇಲೆ 
ಅವುಗಳಲ್ಲಿ ಹೆಚ್ಚಿನವು ಮೂಲೆ ಸೇರಿದವುಗಳೇ. 
*ಆದರೆ "ಭಾವನಾ' ಹಾಗಲ್ಲ. ಅದು ನನ್ನ “ಎಐಪಿ' 
ಪುಸ್ತಕಗಳ ಸಾಲಿನಲ್ಲಿ ವಿರಾಜಮಾನವಾಗುತ್ತಲಿದೆ. 
ಹುಬ್ಬಳ್ಳಿ ಅರಾಟೆ ಅಣ್ಣಪ್ಪ ಎಸ್‌.ಶೆಟ್ಟಿ 
ಶಸ್ತಚಿಕಿತ್ತೆಯೊಂದರ ಬಳಿಕ ಚೇತರಿಸಿಕೊಳ್ಳು 
ತ್ತಿರುವ ನನಗೆ ಮಾರ್ಚ್‌ ತಿಂಗಳ "ಭಾವನಾ' 
ಕೈಸೇರಿ "ಹಾಯ್‌' ಎನಿಸಿತು. ಕೃತಕತೆ ಇಲ್ಲದ 
ಅದರ ಸರಳ ಪ್ರಪಂಚ, ಆಪ್ತ ಧಾಟಿ, 
ಒಂದೊಂದು ಪಜ ಸೌಂದರ್ಯದ 
ಬಗ್ಗೆಯೂ ಸಂಪಾದಕೀಯ ಬಳಗ ತೋರುವ 
ಶ್ರ ದ, ಅಭಿಮಾನ ಮೂಡಿಸುತ್ತದೆ. 
ಗುಬ್ಬಿಮನೆ ಮಹೇಶ್ವರಿ 
"ಭಾವನಾ' ತನ್ನ ಆಕರ್ಷಕ ಮುಖ 
ಮುದ್ರೆಯಿಂದ ಖರೀದಿಸಲ್ಪಟ್ಟು, ಓದಿದಾಗ 
ಭಾವನಾತ್ಮಕ ಕಥೆಗಳಿಂದ, “ರೇಖನಗಳಿಂದ 
ಸಾರ್ಥಕ “ಚಿಷ ಯಿಂದ, ಹೊಸ ಶೈಲಿಯೊಂದಿಗೆ 
ಕನ್ನಡಿಗರಿಗೆ ಕೊಡುಗೆಯಾಗಿ ಜನ್ಮ ತಳೆದಿದ್ದಾಳೆ. 
ಕೊಣಾಜೆ ರವಿಚಂದ್ರನ್‌ ಪಿ. 


ಾವನನ ಮೇ, 200 


ದೇವದಾಸ್‌ ಶೆಟ್ಟಿಯವರಿಗೆ ಅಭಿನಂದನೆಗಳು. 
ಮೂಡಿಗೆರೆ ಅನೂಷಾ : 

ಈ ಸಲದ ಒಳಪುಟದ ನಿಸ್ತಹಾಯ ು ಮಃ 
ವಿನ ಚಿತ್ರ ನೋಡಿ ಸಂಕಟವಾಯಿತು. ಕಣ್ಣಂ 
ನಲ್ಲಿ ಗಾ ಮೂಡಿ "ಭಾವನಾ' ಮುಚ್ಚಿಬಿ 
ಇಂಥ ಕಾಡುವ ಚಿತ್ರಗಳಿಗಾಗಿ ಭೂಮಿ ಬಿರು 
ಬಿಡಲೇಬೇಕೆ? ' 
ಚಿಕ್ಕಮಗಳೂರು ಶಶಿಕಲಾ ವೀರಯ್ಯಸ್ತಾ 

ಒಳಪುಟದ ಸಿ. ಚಂದ್ರಶೇಖರ್‌ ಅವರ 
ವರ್ಣಚಿತ್ರ ತುಂಬಾ ಅರ್ಥಪೂರ್ಣವಾ ದದ 
ಬಂಗಾರಪೇಟೆ | 

ಕುಂ. ವೀರಭದ್ರಪ್ಪ ಅವರ “ಭಳಾ 
ಎಚಿತ್ರಂ' ಅಂಕಣವನ್ನು ತಪ್ಪದೇ ಓದುತ್ತೆ 
ಕೊಟ್ಟೂರಿನ ಆಡುಭಾಷೆ ಪರಿಚಯವಿದ್ದ 
dk ಈ ಅಂಕಣ ಇನ್ನಷ್ಟು ರಂಜನೆ ನೀಡುಃ 
ರಾಣೆಬೆನ್ನೂರು ಪುಟ್ಟರಾಜ ಡಿಯ 

ವಿವೇಕ ಶಾನಭಾಗ ಬ್ರುನೋ ಶು 
ಚಿತ್ರಕ ಶಕ್ತಿ ಕುರಿತು ಸರಾ “ಹಕ್ಕಿಗೆ 
ಎಂಬ ಅವನ ಕತೆಯ ಸಾಲುಗಳನ್ನು ಪುನರು 
ಸಿದ್ದು ಕಣ್ಮುಂದೆ ಶ್ಟಿದತ್ತಾ 3 'ವೀಣಾ 4 
ಪಡಿಯವರ "ಇದೆಂಥ...' ಕವನ ಬಹಳ ಚಿ 
ಲಿಂಗಸುಗೂರು ಬಿ.ಎಸ್‌. ₹ 

ಜಗತ್ತಿನ ಅಕ್ಷರಗಳ, ಭಾವನೆಗಳ, ವಿ ನ 
ನಕಾಶೆಯಲ್ಲಿ ನಕ್ಷತ್ರದಂತೆ ತಲೆಮಾರುಗಳ 
ಬೆಳಗಬೇಕಿದ್ದ "ಬ್ರುನೋ' ಬಗ್ಗೆ ಬರೆದಷ್ಟು. 
ಖುಷಿಯಾಯಿತು. 
ಬೆಂಗಳೂರು 


ಮಂಜ 


1 


"ಜನಪದ'ದಲ್ಲಿ SS -ಒಳ್ಳಿ' 
ಬದಿ ಆನಂದವಾಯ್ತು, 
ವ ಶಂಪಾ ದೈತೋಟ 
"ಹೊರ್ಲಿ-ತುಂಬಾಸಿ-ಒಳ್ಳಿ' ಜನಪದ ಬುದ್ಧಿ 
ಂ ಶಿಕೆಯ : ಕತೆ ಸ್ವಾರಸ್ಕಕರವಾಗಿತ್ತು. ಶಾಲೆಯಲ್ಲಿ 
ಮಕ್ಪಳಿಗೆ ಹೇಳಿ ಖುಷಿಪಟ್ಟೆ. 

ತಗಾ ಪ್ರಶಾಂತಕುಮಾರ್‌ ಅ.ಖರ್ಗೆ 
ಮಹೇಶ್ವರಿಯವರ "ಹೋಗು 
೦ಗಾಳಿಯೇ' ಕವಿತೆ ತುಂಬಾ ಇಷ್ಟವಾಯಿತು. 
ಶಿತೆಯೇ "ಎದೆಯಲ್ಲೊಂದು ಚಿತೆ' ಕತೆ ಕೂಡ. 
ಸರಗೋಡು ಬಿ. ಬಾಲಕೃಷ್ಣ ಅಗ್ಗಿತ್ತಾಯ 
ವೈ. ಮಹಾಂತೇಶ್‌ ' ಅವರ "ಗುಳೇ 
ಓರಟವರು' ಲಘು ಕತೆ ಚೆನ್ನಾಗಿತ್ತು. ಜಾಗತೀ 
$ಣದಿಂದ ಆರ್ಥಿಕವಾಗಿ ಕುಬ್ಬರಾದ ನಮಗೆ 
ಕಿನ ನೈತಿಕತೆ ನೆನಪಿಸುವ ವಿವರ ಕತೆಯಲ್ಲಿ 
ವಾಗಿ ಮೂಡಿದೆ. 
ವಿನ ಹಡಗಲಿ ರತ್ನ ನಂದಿನಿಕೇಣಿ 
ತಿಲಕನಾಥ ಮಂಜೇಶ್ವರ ಅವರ "ಎದೆಯ 
ಿ0ದು ಚಿತೆ' ಕತೆ ಬಹಳ ಕುತೂಹಲಕಾರಿಯಾಗಿತ್ತು. 
ುಂದ ನವೀನ ಅನಂತರಾವ್‌ ಕುಲಕರ್ಣಿ 
ಅದೆಂಥಾ ಕೊನೆ ಮಾರಾಯ್ರಾ. 
ದ ತಿಲಕನಾಥ ಮಂಜೇಶ್ವರರ ಎದೆಯ 
ದು ಚಿತೆ ಉರಿದಂತೆ ಓದುಗರ ಎದೆ 
ಲ್ಲೂ ಉರಿಯುತ್ತದೆ. ಇಂತಹದುಕೆಲ್ಲಾ ನಿಮ್ಮ 
ವನಾ'ಳೆ ಕಾರಣ ಅವಳೇನು ಸುಮಧುರ 
ಮೊೊಮ್ಮೆ ಘೋರಾ, ಭೀಕರ. 
ಪ್ರಮಿಳಾ ಸುಂದ್ರೇಶ್‌ 
A ದಲಿಂಗ ಪಟ್ಟಣಶೆಟ್ಟಿ ಅವರ "ನನ್ನ 
ನಿಗೆ ವಿಷ ಹಾಕಿದೆ' ಕತೆ ತುಂಬಾ ಚೆನ್ನಗಿದೆ. 
ನಾಥ ಮಂಜೇಶ್ವರರ "ಎದೆಯಲ್ಲೊಂದು 
| ಇಡ ತುಂಬಾ ಸುಂದರವಾದ ಕತೆ. 
ದಿನೇಶ್‌ ಪಿ. ಕಿನ್ನಾಳು 
ದ್ದಲಿಂಗ. ಪಟ್ಟಣಶೆಟ್ಟಿಯವರ "ನನ್ನ 
ನಿಗೆ ವಿಷ ಹಾಕಿದೆ' ಅತ್ಯುತ್ತಮ ಕತೆ. ಕನಕ 


ಹಾ.ಮ.ರ "ರಿಹರ್ಸಲ್‌', ವಾಸುದೇವ 
ನಾಡಿಗ್‌ರ 'ಚಿದೂ' ಕತೆಗಳು ಸೊರಗಿವೆ. 
ಕುಂ.ವೀ. ಅವರ “ಭಳಾರೆ ವಿಚಿತ್ರಂ' ವಿಶಿ 
ಕಥನ ಶೈಲಿಯಿಂದ ತುಂಬಾ ಸ್ವಾರಸ್ಯಕರವಾಗಿದೆ. 
ಹೊಸದುರ್ಗ ಟಿ.ಎಸ್‌. ರಾಜೇಂದ್ರ ಪ್ರಸಾದ್‌ 
ರೇಖಾ ಕುಂದಾರರ "ಮಳೆ' ಕತೆ ಮನೆ 
ಅಥವಾ ನೆರೆಮನೆಯಲ್ಲೆಲ್ಲೋ ನಡೆದಹಾಗಿತ್ತು. 
ಶ್ರೀದೇವಿ ಕೆರೆಮನೆಯವರ 'ಮೀಸೆ' ಹಾಸ್ಯ 
ಲೇಖನ ನಕ್ಕು ನಗಿಸಿತು. 
ಕುಮಟಾ ಜಯಶ್ರೀ ಭಟ್‌ 
ಮಳೆ ಬರುವುದೇ ಹೀಗೆ, ಭುಗಿಲೆದ್ದ ಧರೆ 
ಯನ್ನು ತಂಪೆರೆದು, ಸಾಂತ್ವನಗೊಳಿಸಿ, ಉರಿಯು 
ತ್ತಿರುವ ಮನಗಳಲ್ಲಿ ಉಲ್ಲಾಸವನ್ನು ಚಿಮ್ಮಿಸುತ್ತಾ 
ಆಗ ಪರಿಸರ, ಬದುಕು ಎರಡೂ ಹಸಿರಾಗುತ್ತವೆ. 
ಬೆಂಗಳೂರು ನರೇಂದ್ರ ಸಿರಕಜೆ 
"ಭೂತ' "ಎದೆಯಲ್ಲೊಂದು ಚಿತೆ' ಹಾಗೂ 
"ನನ್ನ ಗಂಡನಿಗೆ ವಿಷ ಹಾಕಿದೆ' ಕತೆಗಳು 
ಸ್ತ್ರೀ-ಪುರುಷ ಸಂಬಂಧಗಳನ್ನು ಹರಿತ ಬುದ್ಧಿ 
ಗಳಿಂದ ಪರೀಕ್ಷಿಸುತ್ತವೆ. 
ಸುಳ್ಯ ದೇರಾಜೆ 
"ಚಿತ್ರಶೇಖರ ಕಂಠಿಯವರ '"ತಮ್ಮ' ಕತೆಯ 
ಕೇಂದ್ರ, ಚೌಕಟ್ಟು, ಬಳಸಿದ ಭಾಷೆ, ಪ್ರಾದೇಶಿಕ 
ನುಡಿಗಟ್ಟುಗಳು ಎಲ್ಲವೂ ಸಮಪ್ರಮಾಣದಲ್ಲಿ 
ಮಿಳಿತಗೊಂಡು, ಕತೆಗೆ ಒಂದು ರೀತಿಯ ಹದ 
ತಂದಿವೆ. 


ಅಫ್‌ಜಲಪುರ ಡಿ.ಎಂ. ನದಾಫ್‌ 


ಫೆಬ್ರವರಿ ಸಂಚಿಕೆಯ 'ವೈಶಾಖ ಶುದ್ಧ, 
ಪೂರ್ಣಿಮೆ' ಕತೆ ಓದಿ ರೋಮಾಂಚನ ವಾಯಿ 
ತ್ನು ಈ ಕತೆಯ ಮೂಲಕ ನೀವು ಕೊಟ್ಟಿದ್ದು 
ಬರೀ ಒಂದು ಒಳ್ಳೆ ಕತೆಯಲ್ಲ, ನಿಶ್ಶಲೃಷ 
ಶಾಂತಿಯನ್ನ. ರಾಜಲಕ್ಷ್ಮಿಯವರು ನನ್ನೆದುರಿಗಿದ್ದಿ 
ದ್ದರೆ ಸಾಷ್ಟಾಂಗ ನಮಸ್ಕರಿಸಿ ಕಂಬನಿ ತೋರುತ್ತಿದ್ದೆ. 
ಜ್ಯೋತಿ ಗುರುಪ್ರಸಾದ್‌ 


ಕಾರ್ಕಳ 


ಚಂದಮಾಮ! 


೫ ವೈವಾಹಿಕ ಜೀವನ ಮೋಜಿನದು. ಮೊದಲನೆ ವರ್ಷ ಆತ ಮಾತಾಡುತ್ತಾನೆ; ಆಕೆ ಕೇಳಿಸಿಕೊಳ್ಳುತ್ತಾಳೆ. ಸ್‌ 


ವರ್ಷ ಆಕೆ ಮಾತಾಡುತ್ತಾಳೆ; ಆತ ಕೇಳಿಸಿಕೊಳ್ಳುತ್ತಾನೆ. ಮೂರನೆ ವರ್ಷದಿಂದ ಇಬ್ಬರೂ ಮಾತಾಡುತ್ತಾ 
ನೆರೆಯವರು ಕೇಳಿಸಿಕೊಳ್ಳುತ್ತಾರೆ! ಎಂಬುದು ಹಳೆಯ ಜೋಕಾದರೂ ಗಂಡ-ಹೆಂಡತಿ ಜಗಳ ನಿತ್ಯ 
ಹಾಸ್ಯದ ಸರಕು. 
೫ 'ಹಂಡತಿ ಬೇಕಾಗಿದೆ' ಎಂದೊಬ್ಬ ಪತ್ರಿಕೆಯ ವೈವಾಹಿಕ ಅಂಕಣದಲ್ಲಿ ಜಾಹಿರಾತು ಕೊಟ್ಟ. ಮರುದಿನ 
ವಿಳಾಸಕ್ಕೆ ನೂರು ಪತ್ರಗಳು ಬಂದವು. ಎಲ್ಲದರಲ್ಲೂ ಇದ್ದಿದ್ದು ಒಂದೇ- “ನನ್ನ ಹೆಂಡತಿ ತಗೋ'! 
ಹ ಒಬ್ಬ (ಹೆಮ್ಮೆಯಿಂದ) : ನನ್ನವಳು ದೇವತೆ 
ಇನ್ನೊಬ್ಬ : ನೀನೇ ಅದೃಷ್ಟವಂತ. ನನ್ನವಳು ಇನ್ನೂ ಜೀವಂತವಾಗಿದ್ದಾಳೆ! 
೫ ಹೆಂಡತಿ: ಅಡಿಗೆ ಹೇಗಾಗಿದೆ ರೀ? 
ಗಂಡ : ರುಚಿ ಕಟ್‌... ಕಟ್ಟಾಗಿದೆ (ಅರೆ, ಅದೆಷ್ಟು ಧೈರ್ಯ ಇವನಿಗೆ! ಇಲ್ಲ ಪಾಪ ಉಗ್ಗ್‌ ಗ್ಲು.) 
೫ ಇಬ್ಬೆಸಿದ್ದು ಕೈಗೂಡುವಂತೆ ಮಾಡುವ ಮಹಿಮೆಯುಳ್ಳ ಬಾವಿಯೊಂದರ ಬಳಿ ಗಂಡ-ಹೆಂಡತಿ ಬಂದ 
` ಮೊದಲು ಗಂಡ ಬಾವಿಯ ಬಳಿ ಬಾಗಿ ತನ್ನ ಮನದಿಚ್ಛೆಯನ್ನು ನೆನಸಿಕೊಂಡು, ಒಂದು ನಾಣ್ಯವನ್ನು 
ಹಾಕಿದ. ನಂತರ ಹೆಂಡತಿಯೂ ತನ್ನ ಇಚ್ಛೆಯನ್ನು ಮನದಲ್ಲೇ ಕೋರಿಕೊಂಡು, ನಾಣ್ಯ ಹಾಕಲೆಂದು 
ಹೆಚ್ಚೇ ಬಾಗಿದಳು. ಮತ್ತು ಆಯತಪ್ಪಿ ಬಾವಿಯೊಳಕ್ಕೆ ಬಿದ್ದು ಮುಳುಗಿಹೋದಳು. 
ಒಂದುಕ್ಷಣ ದಿಗ್ಛ ಮೆಗೊಂಡ ಗಂಡ ತನ್ನಷ್ಟಕ್ಕೆ ಹೇಳಿಕೊಂಡ, "ಪರವಾಗಿಲ್ಲ, ಈ ಬಾವಿಯ ಮಹಿಮೆಯ 
ಜನ ಹೇಳೋದು ನಿಜ!' 


1 


ಪ್ರಪಂಚವನ್ನುತೊರೆದು ಯಾಕೆ ಹೊರಟುಹೋದೆ? ಯಾಕಿ?' ಎಂದು ಪದೇಪದೇ ಹೇಳುತ್ತಾ ಶೋಕಿ 
ಈತನ ದುಃಖವನ್ನು ನೋಡಿ ಅಚ್ಚರಿಗೊಂಡವರೊಬ್ಬರು, ಅವನನ್ನು ಸಮಾಧಾನಿಸುವ ದನಿಯಲ್ಲಿ ಕೇಳಿ 
"ಇಷ್ಟೊಂದು ತೀವ್ರವಾಗಿ ನೀನು ದುಃಖಿಸುತ್ತಿರುವುದು ಯಾರಿಗಾಗಿ? ನಿನ್ನ ಮಗನಿಗಾಗಿ 


ತಾಯಿಗಾಗಿಯೋ?'' 
ಒಂದು ಕ್ಷಣ ಸಾವರಿಸಿಕೊಂಡ ಆತ ಹೇಳಿದ, “ನನ್ನ ಹೆಂಡತಿಯ ಮೊದಲ ಗಂಡನಿಗಾಗಿ'' ! 


೫ ಹೆಂಡತಿಯನ್ನು ಅಪಹರಿಸಿದವರು ಗಂಡನಿಗೆ ಫೋನ್‌ ಮಾಡಿ, ಒಂದು ಲಕ್ಷ ಕೊಟ್ಟರೆ ಮಾತ್ರ ಬಿ 
ಮಾಡುತ್ತೇವೆ ಎಂದು ಹೆದರಿಸಿದರು. ಗಂಡ ಕೇರೇ ಮಾಡಲಿಲ್ಲ! ಏಳು ದಿನದ ನಂತರ ಕಳ 
ಅಪಹರಣಕಾರರು ಮತ್ತೆ ಫೋನ್‌ ಮಾಡಿ, “ಎರಡು ಲಕ್ಷ ಕೊಡದಿದ್ದರೆ ನಿನ್ನ ಹೆಂಡತಿಯನ್ನು ಮನೆಗೆ ತ 
ಬಿಡುತ್ತೇವೆ'' ಎಂದರು. | 
ಈ ಸಲ ಅಪಹರಣಕಾರರ ತಂತ್ರ ಯಶಸ್ವಿಯಾಯಿತು! ಅರ್ಧ ಗಂಟೆಯಲ್ಲೇ ಹಣ ಅವರ ಕೈ ಸೇರಿತು! ಹ 


೫ ಪುಟ್ಟಮಗ ಕೇಳಿದ : ""ಅಪ್ಪಾ, ಮದುವೆಯಾಗಬೇಕೆಂದರೆ ಎಷ್ಟು ಖರ್ಚಾಗುತ್ತೆ?'' 
ಅಪ್ಪ : ಗೊತ್ತಿಲ್ಲಪ್ಪ. ಯಾಕೆಂದ್ರೆ 1 am still paying for it! (ನಾನೀಗಲೂ ಅದಕ್ಕೆ ಬೆಲೆ ತೆರುತ್ತಿ 


ಕಚಗುಳಿ : ಭ್ರಷ್ಟರಿಗೊಂದು ತಾಜಾ ವಿಶೇಷಣ: "ತೆಹಲ್ಕಾ ನನ್‌ ಮಕ್ಕು''! 


Printed, published and owned by Vijay Sankeshwar, Published at 15! Floor, “Giriraj Annexe’ 
P.WD. Circuit House Road, HUBLI - 580 029 Kamataka Ph: 253656, 253657, 253658. Fax: 0836-253630 
Printed at Anand Printers & Publishers, 9/A, Pantharapalya Village, Nayandahalli, Mysore Road, Bangalore - 
Editor: Jayant Kaikini | 
© All rights reserved. Reproduction without permission is prohibited. 


Kanchi Co Kamakshi Silks 


(Kancheepuram Co-op Society Showroom) 
Air Conditioned) 


AGENTS : 
Kancheepuram Murugan Silk Co-op Society Ltd. 
G1653 § 


a, BVK Iyengar Road Down | 
60 053. Ph: 2253522. : 


| No. 1610 25, 1st Floor, NKS Plaz 
(A.S. Char Street) Bangalore -5 


BHAVANA - Monthly May 2001 AFD. CR. 1/2001 


